ಸಂಪುಟ 
ಸಂಚಿಕೆ 


ಸ೦ಕ್ರಮಣ ಸಂಚಿಕೆ 


ಫೆಬ್ರುವರಿ, ೧೯೭೯. 


ಕರ್ನಾಟಕ ವಿಶ್ವವಿದ್ಯಾಲಯ 


೫ 1೬1. 3 


ಲೇಖಕರಿಗೆ ಸೂಚನೆಗಳು 

"ಕರ್ನಾಟಕ ಭಾರತಿ`ಯು ಸೃಜನ, ವಿಮರ್ಶನ, ಸಂಶೋಧನ, ಸಾಹಿತ್ಯದ ಅಭಿ 
ವೃದ್ಧಿಗಾಗಿ ಮೀಸಲಾಗಿದ್ದು, ಆದರಲ್ಲಿ. ಪ್ರಕಟನೆಗಾಗಿ ಈ ಬಗೆಯ ಎಲ್ಲ ಲೇಖನಗಳಿಗೂ 
ಸಾ ಗತವಿದೆ. ಅನುವಾದ ಲೇಖನಗಳಿದ್ದರೆ, ಮೂಲ ಲೇಖಕರ ಹಾಗೂ ಲೇಖನದ 
ಹೆಸರನ್ನು ಸೂಚಿಸುವುದಲ್ಲದೆ ಮೂಲ ಲೇಖಕರ ಆಥವಾ ಪ್ರಕಾಶಕರ ಅನುಮತಿಯನ್ನು 
ಕಳುಹಿಸಬೇಕು. 

ಲೇಖನಗಳನ್ನು ಕಾಗದದ ಒಂದೇ ಮಗ್ಗುಲಲ್ಲಿ ಸಾಕಷ್ಟು ಮಾರ್ಜಿನ್‌ ಬಿಟ 
ಸ್ಪಷ್ಟವಾಗಿ ಬರೆದಿರಬೇಕು. ಇಲ್ಲವೆ ಟೈಪ್‌ ಮಾಡಿರಬೇಕು. ಹಸ್ತಪ್ರತಿಗಳು ಯ 
ರೀತಿಯಿಂದಲೂ ಅಸ್ಪ ಷ್ಟ ವಾಗಿಯಾಗಲಿ, ಅಸಂಪೂರ್ಣವಾಗಿಯಾಗಲಿ, ಸಥ" 

ಲೇಖನ ಸ್ವೀಕೃತವಾದ ಕೂಡಲೆ ಲೇಖಕರಿಗೆ ತಿಳಸಲಾಗುತ್ತದೆ. ಅಸ್ವೀಕೃತ 
ಲೇಖನಗಳನ್ನು ಮರಳಿ ಪಡೆಯಲಿಚ್ಛಿ ಸುವವರು ಸಾಕಷ್ಟು ಅಂಚೆಚೀಟಿಗಳನ್ನು ಕಳು 
ಹಿಸಬೇಕು. 

ಲೇಖಕರಿಗೆ ಅವರ ಲೇಖನಗಳ ೨೫ ಪ್ರತಿಗಳನ್ನು ಲೇಖನವು ಪ್ರಕಟವಾದ 
ಸಂಚಿಕೆಯ ಪ್ರತಿಯೊಂದಿಗೆ ಕಳುಹಿಸಲಾಗುತ್ತದೆ. ಹೆಚ್ಚಿಗೆ ಪ್ರತಿಗಳು ಬೇಕಾದವರು 
ಅದರ ಮುದ್ರಣಾದಿ ವೆಚ್ಚವನ್ನು ವಹಿಸಬೇಕಾಗುವುದು. ಲೇಖನ ಅಚ್ಚಾಗುವ ಪೂರ್ವ 
ದಲ್ಲಿ ಈ ವಿಷಯಕ್ಕೆ ತಿಳಿಸಬೇಕು... 

ಲೇಖನಗಳನ್ನು, ವಿಮರ್ಶೆಗಾಗಿ ಪುಸ್ತಕಗಳನ್ನು ಸಂಪಾದಕರು, «ಕರ್ನಾಟಕ 
ಭಾರತಿ, ಕನ್ನಡ ಅಧ್ಯಯನಸೀಠ, ಕರ್ನಾಟಕ ನಿಶ್ಚನಿದ್ಯಾಲಯ, 
ಧಾರವನಾಡ- ೫೮೦೦೦೩ ಇವರಿಗೆ ಕಳುಹಿಸಬೇಕು. ವಿಮರ್ಶೆ raf ಪುಸ್ತಕಗಳನ್ನು 
ಕಳುಹಿಸುವವರು ಎರಡು ಪ್ರ ಫಿ ಕಳುಹಿಸಬೇಕು. 

ಇನ್ನಿತರ ಯಾವುದೇ ವಿಷಯಕ್ಕೆ ನಿರ್ದೇಶಕರು, ವ್ಯಾಸಂಗನಿಸ್ತರಣ ಹಾಗೂ 


ಪ್ರಕಟನ. ನಿಭಾಗ, ತತ ನಿಶ್ಚನಿದ್ಯಾಲಯ, ಧಾರಣಾಜ 00 
ಇ ಬರೆಯಬೇಕು. 


ಕರ್ನಾಟಕ ಭಾರತಿ 


೧. ಸ್ವಾತಂತ್ರ್ಯೋತ್ಸವ ಸಂಚಿಕೆ ೨. ರಾಜ್ಯೋತ್ಸವ ಸಂಚಿಕೆ 
ಕ್ಲಿ ೫6 ೦ಕ್ರಮಣ ಸಂಚಿಕೆ ¥, ಅಕ್ಷಯತೃ ತಿಯಾ ಸಂಚಿಕೆ 


ವಾರ್ಷಿಕ ಚಂದಾ : ರೂ. ೮-00 (ಅಂಚೆವೆಚ್ಚ ಸಹಿತ) 
ಬಿಡಿ ಸಂಚಿಕೆಯ ಚಿಲೆ: ರೂ. ೨-೫೦ 
(ಅಂಚೆನೆಚ್ಚ ರೂ. ೧-೨೫ ಪ ಪ್ರತ್ಯೇಕ) 
(ವಿದ್ಯಾರ್ಥಿಗಳಿಗೆ ರಿಯಾಯತಿ ಚಂದಾ ದರ ರೂ. ೪.೦೦ ಮಾತ ತ್ರ) 
ಹಣವನ್ನು ಡಿಮಾಂಡ್‌ಡ್ರಾಫ್‌ ಒ ಇಲ್ಲವೆ ಪೋಸ್ಟಲ್‌ ಆರ್ಡರ ಮೂಲಕ 
ಫಾಯನಾನ್ಸ್‌ ಆಫೀಸರ, ಕರ್ನಾಟಕ ನಿಶ್ವನಿದ್ಯಾಲಯ, 
ಧಾರನಾಡ-೫೮೦೦೦೩ ಇವರಿಗೆ ಕಳುಹಿಸಿಕೊಡಬೇಕು. 


ಕರ್ನಾಟಕ ಬಾರತಿ 


ತ್ರೈಮಾಸಿಕ ಪತ್ರಿಕೆ 


ಪ್ರಧಾನ ಸಂಪಾದಕರು : 
ಡಾ. ಎಂ. ಎಸ್‌. ಸುಂಕಾಪುರ 


ಕರ್ನಾಟಕ ವಿಶ ೈನಿದ್ಯಾಲಯ, ಧಾರವಾಡ 


ಕರ್ನಾಟಕ ಭಾರತಿ 


ಕರ್ನಾಟಕ ವಿಶ್ವವಿದ್ಯಾಲಯದ ತ್ರೈಮಾಸಿಕ ಪತ್ರಿಕೆ 


ಸಂಪುಟ; ೧೧ ಸಂಚಿಕೆ ;೩ 


ಫೆಬ್ರುವರಿ ೧೯೭೯ 
ಸಂಕ್ರಮಣ ಸಂಚಿಕೆ 
ಎಲ್ಲ ಹಕ್ಕುಗಳನ್ನು ಕಾಯ್ದಿ ಡಲಾಗಿದೆ, 


ಸಂಪಾದಕ ಮಂಡಲ : 


ಡಾ. ಎಂ. ಎಸ್‌. ಸುಂಕಾಪುರ ( ಪ್ರಧಾನ ಸಂಪಾದಕರು) 
ಡಾ. ಕೆ. ಕೃಷ್ಣ ಮೂರ್ತಿ 

ಡಾ. ಸರೋಜಿನಿ ಶಿಂತ್ರಿ 

ಶ್ರೀ ಸಿ. ಎಸ್‌ ಕಣನಿ ( ಕಾರ್ಯದರ್ಶಿಗಳು) 

ಡಾ. ಕೆ. ಜಿ. ಶಾಸ್ತ್ರಿ ( ಸಹಾಯಕ ಸಂಪಾದಕರು) 


ಪ್ರಕಾಶಕರು : 
ಶ್ರೀ ಸಿ. ಎಸ್‌ ಕಣನಿ 
ನಿರ್ದೇಶಕರು, ವ್ಯಾಸಂಗ ವಿಸ್ತರಣ- ಪ್ರಕಟನ ವಿಭಾಗ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


ಮುದ್ರಕರು ; 
ನಿ, ಎಸ್‌. ಹೊಂಬಾಳಿ 
ಹೊಂಬಾಳಿ ಪ್ರಿಂಟರಿ, 
ಶಕ್ತಿ ಟಾಕೀಜ ಕಂಪೌಂಡ್‌, ಕೋಯಿನ್‌ ರೋಡ, ಹುಬ್ಬಳ್ಳಿ 


೧೦ 


೧೧ 


೧೨ 


ಪರಿವಿಡಿ 


ಪಂಪಯುಗದ ಪುನಃ ಪರಿಶೀಲನೆ 
— ಶಶಿಕಲಾ ಮೋಳದಿ 


ಕಾರಕ ಮತ್ತು ವಿಭಕ್ತಿ (ಭಾಷಾವಿಜ್ಞಾನ) 
--ವಿಲ್ಕಂ ಮಾಡ್ತ 


ಬಾದಾಮಿಯ *ಕೋಷ್ಠರಾಯು' ಶಿಲಾವಿಗ್ರಹದ ಕುರಿತು(ಸಂಶೋಧನೆ) 
—ಅ. ಸುಂದರ 


ಗಣಕಯಂತ್ರದಲ್ಲಿ ಮುದ್ದಣ ಕನಿ (ಪರಿಶೀಲನೆ) 
—ಎಸ್‌. ಆರ್‌. ಗುಂಜಾಳ 


ಜಾನಪದದಲ್ಲಿ ಕ್ಷೇತ್ರಕಾರ್ಯ ; ಕೆಲವು ವಿಚಾರಗಳು 
—ಟೆ. ಎಸ್‌. ಸತ್ಯನಾಥ್‌ 


ಹನಿಗಳು (ಕವನ) 
--ರಘುಪತಿ ಕೆಮ್ತೂರ 


ಕರ್ನಾಟಕ ಜೈನ ಮಂತ್ರಿಗಳು-ಸೇನಾಪತಿಗಳು (ಸಮೀಕ್ಷಣೆ) 
--ಎಸ್‌, ಏ. ಪಾಟೀಲ 


ಕನ್ನಡ ವೃತ್ತಿಷದಕೋಶ.-೩ 
ವಿ. ಶಿವಾನಂದ 


ಸಮೂಹಸಾತ್ತರತಾ ಕಾರ್ಯಕ್ರ ಮವಿಧಾನ (ಸಮಾಲೋಚನೆ) 
--ಜಯವಂತ ಕುಳ್ಳಿ 
-ವಿ. ಆಯ್‌. ಸುಬ್ರಮಣ್ಯಂ 
ಶೆಟನಿ ಹಾಡು (ಜಾನಪದ ಸಂಗ್ರಹ) 
ತೌ 
—ಶಂಕರಗೌಡ ಬಿರಾದಾರ 


ಕ್ರಾಂತಿಕಾರಿ ಸಾಹಿತಿ "ಅಚ್ಚೇಯ” (ಸಾಹಿತ್ಯಪರಿಚಯ) 
ಎ.ಟಿ. ಆರ್‌. ಭಟ್‌ 


ಜನಪದ ಕವಿಚರಿತೆ 
ಮಲ್ಲಿಕಾರ್ಜುನ ಲಕ್ಕೆ 


೧-೧೦ 


೧೧-೩4 


೩೪-೪೧ 


೪೨-೫೦ 


೫೧-೭೨ 


೭೩ 


೬೪-೮೮ 


೮೯-೧೦೭ 


೧೦೪-೧೧೬ 


೧೧೭-೧೨೬ 


೧೨೭-೧೩೪ 


೧೩೫-೧೪೯ 


೧೩. 


೧೪. 


೧೫. 
೧೬. 


೧೭. 


ಒರೆಗಲ್ಲು $ 


ಘಳಿಗೆವಟ್ಟಲು 

ಕೆ. ಶ್ರೀಕಂಠಯ್ಯ 

ದೇಪಚಂದ್ರನ "“ಭಕ್ತಿಸಾರಶತಕತ್ರಯ? 
—ಎಸ್‌. ಶಿವಣ್ಣ 


ಗ್ರಂಥಾನಲೋಕನ 
ಅಷ್ಟಕಗಳು, ಸಂಪುಟಿ-೧ (ಕವನ ಸಂಕಲನ) 
—ವೀರಣ್ಣ ರಾಜೂರ 


ಸಂಪಾದಕೀಯ 
ಸಾದರಸ್ವೀಕಾರ 


ಈ ಸಂಚಿಕೆಯ ಲೇಖಕರು 


೧೫೦-೧೫೪ 


೧೫೫-೧೫೭ 


೧೫೮-೧೫೯ 
೧೬೦-೧೬೧ 


೧೬೨-೧೬ತ್ಲ 


ಪಂಪಯುಗದ ಪುನಃ ಪರಿಶೀಲನೆ 


ಅ ಶಶಿಕಲಾ ಮೋಳದಿ 


ಪಂಪಯುಗ'ದ ಹರಹು ಹತ್ತನೆಯ ಶತಮಾನದ ಮಧ್ಯಕಾಲದಿಂದ ಹನ್ನೆರಡನೆಯ 
ಶತಮಾನದ ಮಧ್ಯಕಾಲದ (ಕ್ರಿ. ಶ. 940-1150) ವರೆಗೆ, ಪಂಪನಿಂದ ಬ್ರಹ್ಮಶಿವನ 
ವರೆಗೆ. ಆದಿಕವಿ ಪಂಪನ ಪ್ರತಿಭೆಯ ಮಿಂಚಿನ ಬೆಳಗು, ಬಿಸಿಗಳು ಉತ್ಕೃಷ್ಟವಾಗಿರುವುದು, 
ಂಬ ಎವ ಕವಿಗಳು ಪಂಪನನ್ನು ಅನುಸರಿಸಿದುದು, ಪಂಪಯುಗವೆಂದು ಕರೆಯಲು 
ಇರಣ.3 ಪಂಪನ ಪ್ರಭಾವವು ಬಸವೇಶ್ವರನ ಕಾಲದ ವರೆಗೆ ಬಲವತ್ತರವಾಗಿತ್ತೆಂಬುದಕ್ಕೆ 
ಮುಂದೆ ಬಂದ ಕವಿಕೃತಿಗಳೇ ಸಾಕ್ಷಿ. ಈ ಪ್ರಭಾವ ಎಂದೆಂದಿಗೂ ಇರವಂತಹುದು ಎಂದೇ 
ಅವನು ಯುಗಪ್ರವರ್ತಕ ಕವಿ. ಆದರೂ ಇಲ್ಲಿರುವ ಮೂರು ಶತಮಾನದ ಕವಿಗಳ ಪ್ರವೃತ್ತಿ, 
ಆಶಯ, ರಚನೆಗಳಲ್ಲಿ ಭಿನ್ನತೆ ಇದ್ದು ಅದು ಸ್ಫುಟವಾಗಿ ಗೋಚರಿಸುತ್ತದೆ. 
ಪಂಪಯುಗವನ್ನು ಶತಮಾನಗಳ ಪ್ರಕಾರ ಮೂರು ಭಾಗವಾಗಿ ಮಾಡಿದಲ್ಲಿ ಅಲ್ಲಿ 
ಬರುವ ಕವಿ ಪಟ್ಟಿಕೆ ಹೀಗಿರುವುದು : 10 ನೇ ಶತಮಾನದಲ್ಲಿ ಪಂಪ, ಪೊನ್ನ, ರನ್ನ, ರತ್ನ 
ತ್ರಯರು. ಇದೇ ಕಾಲದಲ್ಲಿ ಜೀವಿಸಿದ್ದನೆನ್ನಲಾದ ಚಾವುಂಡರಾಯನ ಆಶ್ರಯದಲ್ಲೂ ಇದ್ದ 
1 ನೆಯ ನಾಗವರ್ಮನನ್ನು ಈ ಕವಿ ಮಾಲಿಕೆಯಲ್ಲಿ ಸೇರಿಸಿಕೊಂಡಿರುವದಿಲ್ಲ. ರನ್ನ, ನಾಗ 
ವರ್ಮರಿಬ್ಬರೂ ಕ್ರಿ. ಶ. 990 ರಲ್ಲಿದ್ದವರು. ತಮ್ಮ ದಾರಿಯಲ್ಲಿ ನಾಗವರ್ಮನು ಸಾಗಿ 


1. ಯುಗ ವಿಭಾಗ - ರಂ, ಶ್ರೀ. ಮುಗಳಿಯವರ *ಕನ್ನಡ ಸಾಹಿತ್ಯ ಚರಿತ್ರೆ'ಯನ್ನನುಸರಿಸಿ, 

2. *ಸಾಹಿತ್ಯ ಚರಿತ್ರೆಯಲ್ಲಿ ಮತತತ್ವಕ್ಕಿಂತ ಕವಿ, ವ್ಯಕ್ತಿ ಹೆಚ್ಚು ಗಣ್ಯನು. ಕವಿಕೃತಿ ಹೆಚ್ಚು ಬೆಲೆ 
ಯುಳ್ಳುದು, ಒಂದೊಂದು ಕಾಲದಲ್ಲಿ ಅಂಥ ಕವಿಗಳೂ ಕೃತಿಗಳೂ ಜನ್ಮತಾಳಿ ಬಹುಮಟ್ಟಿಗೆ 
ಸಮಾನವಾದ ಒಂದು ಸಾಹಿತ್ಯ ಬಾಂಧವ್ಯಕ್ಕೆ ಒಳಗಾಗಿರುತ್ತವೆ. ಈ ಬಳಗಕ್ಕೆ ಹಿರಿಯನಾದ 
ಮಾರ್ಗಕವಿ ಇಲ್ಲವೆ ಭಕ್ತಕವಿ ಹಳೆಯದರ ತಿರುಳನ್ನು ತನ್ನಲ್ಲಿ ಅಳವಡಿಸಿಕೊಂಡು ಹೊಸ 
ದಾರಿಯನ್ನು ಬೆಳಗಿದ್ದಾ ನೆ ಆ ಬೆಳಕಿನಲ್ಲಿ ಕೆಲವು ಕವಿಗಳೂ, ಭಕ್ತರೂ ನಡೆದಿದ್ದಾ My 

' ಕೈಸಾ, ಚ್ಮ ಪುಟ 44 


"ೆ ಕರ್ನಾಟಕ ಭಾರತಿ 


ಬರಲಿಲ್ಲವೆಂದು ಹೆಸರಿಸದೇ ಬಿಟ್ಟಿರಬಹುದೆ ? ಅಲ್ಲದೇ ಅವನು ಜೈನನೂ ಅಲ್ಲ. 
ಹನ್ನೊಂದನೆಯ ಶತಮಾನದಲ್ಲಿ ದುರ್ಗ ಸಿಂಹ, ಶಾಂತಿನಾಥ, ನಾಗಚಂದ್ರರು. 
12 ನೆಯ ಶತಮಾನದ ಪೂರ್ವಾ ರ್ಧದಲ್ಲಿದ್ದವರು ನಯಸೇನ, ಕರ್ಣಪಾರ್ಯ*, 
ಬ್ರಹ್ಮಶಿವರು. 


ನಯಸೇನನದು " ನಾಣ್ಣುಡಿ ದೇಸಿವೆತ್ತ ಪೊಸನುಡಿ ಮಾರ್ಗ ೦”. ಕನ್ನಡದ 
ದೊಡ್ಡ ಅಭಿಮಾನಿ, ಜನತೆಯ ಕವಿ. ಆಡುಭಾಷೆಯ, ಸಂಸ್ಕೃತ ಬಾಹುಳ್ಯವಿರದ ಅಚ್ಚ ಗನ್ನ 
ಡದ ಬಳಕೆ ಇವನದು. ಸಾಮಾಜಿಕ ದೋಷಗಳನ್ನು ವಿಡಂಬನೆಯಿಂದ ಹಾಸ್ಯ ಪೂರ್ಲ ವಾಗಿ 
ಎತ್ತಿ ತೋರಿಸುವ ಸಾಮಾಜಿಕ ಪ್ರಜ್ಞೆಯುಳ್ಳ, ಲೋಕವ್ಯವಹಾರಜ್ಞಾನಿಯೂ ಆಗಿರುವ 
ಕವಿ. ಇದರಿಂದಾಗಿಯೇ ಇವನ ಕಾವ್ಯದಲ್ಲಿ ಕಾವ್ಯಾಂಶಕ್ಕೆ ಕೊರತೆಯುಂಟಾಗಿದೆಯೆನ 
ಬಹುದು. "" ಈ ಸರಪಣಿಯಂತೆ ಸಾಲು ಹಿಡಿದು ಬರುವ ಉಪಮೆಯಲ್ಲಿ ಔಚಿತ್ಯವಿದೆ, 
ನಗೆಯಿದೆ. ಆದರೆ ಕಾವ್ಯ ಕಲ್ಪನೆಯ ಅಪೂರ್ವ ಉಜ್ವಲತೆಯಂತೂ ತೀರಾ ಕಡಿಮೆ.''* 
ಮುಂಬರುವ ವಚನಕಾರರಲ್ಲಿ ವಿಶೇಷವಾಗಿ ತೋರಿಬರುವ ಸಾಮಾಜಿಕ ಪ್ರಜ್ಞೆ, 
ಜನಭಾಷೆಯ ಉಪಯೋಗದ ಪೂರ್ವಭಾವಿಯಾದ ಲಕ್ಷಣ ನಯಸೇನನಲ್ಲಿ ಕಂಡು 
ಬರುತ್ತವೆ. 11ನೇ ಶತಮಾನದ ಕಥನಸಂಪ್ರದಾಯ ನಯಸೇನ, ಕರ್ಣಪಾರ್ಯರಲ್ಲಿ 
ಮುಂದುವರಿದಿದೆ. ಈ ಯುಗದ ಕೊನೆಯ ಕವಿ ಬ್ರಹ್ಮಶಿವನಲ್ಲಿ, ಕವಿತ್ವವು ಎಡಂಬನೆ, 
ಅಣಕಗಳ ಪ್ರಯೋಗದಲ್ಲಿ ಯಶಸ್ವಿಯಾಗಿ ಪ್ರಕಟಗೊಂಡಿದೆ. ನಯಸೇನ, ಬ್ರಹ್ಮಶಿವರು 
ಪಂಪ-ರನ್ನಾದಿಗಳಿಂದ ಬಹುದೂರ. ಇವರನ್ನು ಹೋಲಿಸಿ ನೋಡುವುದು ಅಷ್ಟೊಂದು 
ಉಚಿತವೆನಿಸುವುದಿಲ್ಲ. ಕರ್ಣಪಾರ್ಯನು ಜೈನ ಪುರಾಣ ಬರೆದಿರುವುದರಿಂದ ಹಿಂದಿನ 
ಕವಿಗಳ ಸ್ಪಷ್ಟ ಛಾಯೆ ಇವನ ಮೇಲಿದೆ. “ ಕರ್ಣಪಾರ್ಯನ ಸ್ವೀಕರಣ ಕಾರ್ಯ ಯಥೇಚ್ಛ 
ವಾಗಿ ನಡೆದಿದೆ.” 


ಈಗ ಪರಿಶೀಲಿಸಿ, ಹೋಲಿಸಿ ನೋಡಬೇಕಾದುದು ಕಾಲಗತಿಯಿಂದ, ಪ್ರಭಾವ- 
ದಿಂದ ಸಮೀಪವರ್ತಿಗಳಾದ ಎರಡು ಶತಮಾನಗಳನ್ನು -10 ಮತ್ತು 11. ಪಂಪನ 
ಕಾಲದಿಂದ ರನ್ನನ ಕಾಲದವರೆಗಿನ 50 ವರುಷಗಳ ಕಾಲದ ಅವಧಿ ಹತ್ತನೆಯ 
ಶತಮಾನದ್ದು. ಈ ಅವಧಿಯಲ್ಲಿ ನಾಲ್ಕು ಜನ ಮಹಾಕವಿಗಳನ್ನು ಕನ್ನಡ ಸಾಹಿತ್ಯ 
ಪಡೆಯಿತು. ಆದರೆ ಮುಂದಿನ ನೂರು ವರುಷಗಳಲ್ಲಿ ಈ ಮಟ್ಟದ ಒಬ್ಬ ಕವಿಯೂ 
ಹುಟ್ಟಿ ಬರಲಿಲ್ಲ. ಕವಿಸಂಖೈೆಯಲ್ಲಿ ಕಡಿತ, ಕಾವ್ಯಸಾಮರ್ಥ್ಯದಲ್ಲೂ ಕೊರತೆ. 


ತಿ. ಇಲ್ಲಿ ಪ್ರಮುಖ ಕವಿಗೆಳನ್ನಷ್ಟೇ ಪರಿಗಣಿಸಲಾಗಿದೆ, ಶಾಸ್ತ್ರಕವಿಗಳನ್ನೂ ಸೇರಿಸಿ ಕೊಂಡಿರುವದಿಲ್ಲ, 
4, ಡಾ. ರಂ, ಶ್ರೀ, ಮುಗಳಿ ; ಕನ್ನಡ ಸಾಹಿತ್ಯ ಚರಿತ್ರೆ ಪುಟ 137, 


5, ಸಕ, ಸಾ, ಚ, ಸಂ, 2 ಪುಟ 285. 


ಪಂಪಯುಗದ ಪುನಃಪರಿಶೀಲನೆ ೩ 


ಹನ್ನೊ ೦ದನೆಯ ಶತಮಾನ, ಹತ್ತನೆಯ ಶತಮಾನಕ್ಕೆ ಯಾವ ದೃಷ್ಠಿ ಬ್ಬಯಿಂದಲ 
ಸರಿಗಟ್ಟ ಲಾರದೆಂಬುದು ವೀಕ್ಷಿಸಿ ನೋಡಲಾಗಿ ತಿಳಿದು ಗು; 


12 ನೆಯ ಶತಮಾನಕ್ಕೂ 10ನೆಯ ಶತಮಾನಕ್ಕೂ ನಡುವೆ 100, 150 ವರುಷ 
ಗಳ ಕಾಲ ದೂರವಿರುವುದರಿಂದ ಜಿನಸ ತ್ವದೊಂದಿಗೆ ಸಾಹಿತೃಶಕ್ತಿ ಯೂ ಕ್ಷೀಣಿಸುತ್ತ 
ಬಂದಿರಬಹುದೆಂದೂ ಒಪ್ಪಿಕೊಂಡರೂ, ದಕ್ಕೆ ಹಿಂದೆ ಇನ್ನೊಂದು ಬೆಂಬಲಿಸಿ 
ಬಂದಿರುವ ಸಾಹಿತ್ಯ ರಚನೆಯಲ್ಲಿ ಭಿನ್ನರುಚಿ, ಗುಣವ್ಯತ್ಯಾಸ ಕಂಡು ಬರಲು 
ಕಾರಣವೇನು? ಸಾಹಿತ್ಯ ಚರಿತ್ರೆಯ ವಿದ್ಯಾರ್ಥಿಗೆ ಇದೊಂದು ಕುತೂಹಲಕಾರಿಯಾದ 
ಪ್ರಶ್ನೆಯಾಗುತ್ತದೆ. ಹಾಗೆಂದು ಎಲ್ಲ ಕವಿಗಳು ಏಕಪ್ರಕಾರದ, ನಿರ್ವಿಶೇಷವಾದ ಕೃತಿ 
ಗಳನ್ನು ರಚಿಸಬೇಕೆಂಬುದಲ್ಲ. ಹಾಗಿದ್ದರೆ, ಆದು ನಿದ್ದೀವತೆಯ ಲಕ್ಷಣ. ಸಜೀವ 
ವಾದುದು ಒಂದರಂತೆ ಒಂದಿರದು. ನಿಸರ್ಗವೂ ಇದನ್ನೇ ಸಮರ್ಥಿಸುವುದು. “ಆದರೆ 
ಇಲ್ಲಿ ಕಂಡುಬರುವ ವ್ಯತ್ಯಾಸ, ಸತ್ವದ ಕೊರತೆಯಿಂದಾಗಿ ಅದು ಕ್ರಮೇಣ ಹೆಚ್ಚುತ್ತಾ 
ಹೋಗಿರುವುದು. 


10ನೆಯ ಹಾಗೂ 11 ನೆಯ ಶತಮಾನದ ಸಾಹಿತ್ಯದಲ್ಲಿ ಕೆಲವು ಪ್ರಮುಖವಾದ 
ವಿಭಿನ್ನ ಗುಣಗಳಿವೆ. ಹತ್ತನೆಯ ಶತಮಾನವು ಕ್ಷಾತ್ರ ಗಂ ದೂ, ಕನ್ನ ಡ ಸಾಹಿತ್ಯದ 
ಸುವರ್ಣ ಯುಗವೆಂದೂ ಪ ಸಿದ್ಧವಾಗಿದೆ. ಬಹ ಧರ್ಮ ಪ್ರಚಾರಕ ಯುಗವೂ ಹೌದು. 
ಪಂಪ, ಪೊನ್ನ, ರನ್ನ ರು ವೀರರಸ ಪ್ರಧಾನವಾದ ಜಿ 6 ಕಕ ಕಾವ್ಯವನ್ನೂ 
ಧಾರ್ಮಿಕವಾದ ಒಂದೊಂದು ಜೈನ ತೀರ್ಥಂಕರ ಪುರಾಣವನ್ನೂ ಬರೆದರು. ಇದು ಆ 
ಕವಿಗಳಲ್ಲಿ ಲೌಕಿಕ ಜೀವನಾಸಕ್ತಿ, ಧರ್ಮಶ ಶ್ರದ್ಧೆ ಇವೆರಡಕ್ಕೂ ಸಮಾನ ಪ್ರಾತಿನಿಧ್ಯ 
ವಿದ್ದಿ ತೆಂಬುದರ ದ್ಯೋತಕ. ಚಂಪೂ ಪಾಡ ಕಾವ್ಯ ರೂಪವಾಗಿದೆ. ಬನ್ನು 
ಪ್ರೌ ಢಿಮೆಯುಳ್ಳ ಉಜ್ವಲ ಶೈಲಿ. ಆದರೆ ಹನ್ನೊಂದನೆ ಯ ಶತಮಾನದಲ್ಲಿ ಇವಾ 
ker ಸ ಹೆ ಗ! ಶತಮಾನದ ಸಾಹಿತ್ಯ ಮುಖ್ಯವಾಗಿ ಕಥಾಸಾಹಿತ್ಯ. 
ನಿರೂಪಣಾ ರೀತಿಯಲ್ಲಿ ಆ ಬಿಗಿ ಬಂಧಗಳಿರದೆ, le. ಕೋಮಲ ತಲೆ 
ದೋರಿವೆ. ಕ್ಷಾತ್ರತೇಜಕ್ಕಿಂತ ಭಕ್ತಿಭಾವ, ನೀತಿಯುಪದೇಶ ಸ್ಫುಟವಾಗಿ ತೋರುತ್ತವೆ. 
ಹೀಗೆ ಭಿನ್ನ ಲಕ್ಷಣಗಳುಳ್ಳ ಈ ಎರಡೂ ಶತಮಾನಗಳನ್ನು ಭ್‌ ಸೇರಿಸಿರುವ 
ಸೂತ್ರವೆಂದರೆ, ಜೈನಧರ್ಮ ಮತ್ತು ಪಂಪನ ಪ್ರಭಾವ. 


. “ತನ್ನ ಸಮಕಾಲೀನ ಲೋಕಜೀವನ (ಲೌಕಿಕ)ವನ್ನು, ತನ್ನ ವೈಯಕ್ತಿಕ ಸ್ನೇಹ ಾಇನುಬಂಧಗಳನ್ನು, 


ಬ್‌ ಓಡು 
ತಾನು ಕಂಡ ಹಾಗೂ ಪಾಲ್ಗೊ ೦ಡ ರಣರಂಗದ ಕೇ ಗನ್ನು ತನ್ನ ಕಾಲ ಜನದ ನಡ 


ವಳಿಕೆಗಳನ್ನು, ಒಟ್ಟಿನಲ್ಲಿ ತನ್ನ ಕಾಲಮಾ; ನವನ್ನು ಈ ಕೃತಿಯಲ್ಲಿ ಉಜ್ಜ ಲಗೊಳಿಸಿ ಹೇಳುತ್ತಾನೆ 
ಎಂದು ಅರ್ಥ“. ಸ,ಕ.ಸಾ,ಚ, ಸಂ.9, ಪುಟ 93, 


೪ ಕರ್ನಾಟಕ ಭಾರತಿ 


ಈ ವ್ಯತ್ಯಾಸದ ಮೊಳಕೆ ಹತ್ತ ನೆಯ ಶತಮಾನದ ಕೊನೆಯ ಕವಿಯಾದ, ರನ್ನನ 
ಸಮಕಾಲೀನನೂ ಆದ ನಾಗವರ್ಮನಲ್ಲಿಯೇ ಕಾಣಿಸಿಕೊಂಡಿದೆ. ಆತನು ಜಯ 
ರೂಪವೊಂದನ್ನು ಳಿದು ಉಳಿದ ವಿಷಯಗಳಲ್ಲಿ ಬ್‌ ಮನೋಭಾವವನ್ನು ತೋರಿ 
ದ್ದಾನೆ. ಎರಡು ಕೃತಿ ರಚನೆ ಮಾಡಿದರೂ, ಡು ಶಾಸ್ತ್ರ; ಇನ್ನೊಂದು ಕಾವ್ಯ- 
ಸಂಸ್ಕೃತ ಕೃತಿಯೊಂದರ ಅನುವಾದ.  * ಕರ್ಣಾಟಕ ಕಾದಂಬರಿ ' ವೀರರಸ ಪ ಪ್ರಧಾನ 
ದಿ “ಕನ್ನ ಡದ ಪ್ರಥಮ ಪ್ರಣಯ ಕಾವ್ಯ ವಾಗಿದೆ. ನಾಗವರ್ಮನ ಆಯ್ಕೆ ಒಂದು 
ಹೊಸ ದಿಶೆಯಲ್ಲಿ ಹೊರಟಿತೆಂಬುದು ಸ ಸ್ಪ ಷ್ಟ. 


ಒಬ್ಬ ಕವಿ ಇತರರನ್ನು ಅನುಸರಿಸಿದ್ದಾನೆಂದರೂ ಅವರವರಲ್ಲಿ ವ್ಯತ್ಯಾಸ ಇದ್ದೇ 
ಇರುತ್ತದೆ. ಇಲ್ಲದಿದ್ದರೆ ಅದು ನಿ್ದೀವ ಪ್ರತಿಬಿಂಬ ಮಾತ್ರವಾಗಿ ಮನಾಕರ್ಷಕ 
ವಾಗದು. ಅನುಭವ, ಅಭಿವ್ಯಕ್ತಿಗಳಲ್ಲಿ ಕವಿ ಸ್ವಂತಿಕೆಯನ್ನುಳ್ಳ ವನಾದುದರಿಂದ ಈ 
ವ್ಯತ್ಯಾಸ ಸಹಜವಾಗಿರುವುದು. ಇದಕ್ಕೆ. ರನ್ನ, ಜನ್ನರನ್ನು ಉದಾಹರಿಸಬಹುದು. 
ಒಬ್ಬ ಕವಿಯ ಗುರುತ್ವಾಕರ್ಷಣದ ಹೊರಗಿರುವ ಕವಿಯನ್ನೂ ಗುರುತಿಸಬಹುದು. 
ಮು ಸಮು ಈ ವಿಷಯದಲ್ಲಿ ಉತ್ತಮ ನಿದರ್ಶನ. ದುರ್ಗಸಿಂಹನೂ ಸಹ 
ಅಂಥವನೇ 


1 ನೆಯ ನಾಗವರ್ಮನಲ್ಲಿ ಬೀಜರೂಪವಾಗಿದ್ದ ವೃತ್ಕ್ಯಾಸ ವರ್ಧಿಸಿ ಸ್ಫುಟವಾಗಿ 
ಗೋಚರಿಸಲಾರಂಭಿಸಿದುದು ಕಂಡು ಬರುತ್ತದೆ. ದುರ್ಗಸಿಂಹ ಹನ್ನೊಂದನೆಯ ಶತಮಾನದ 
ಪ್ರಥಮ ಕವಿ. ಕ್ರಿ. ಶ, 1025" (ರನ್ನ ದೀರ್ಫಾಯುಷಿಯಾಗಿದ್ದಲ್ಲಿ ಆ ಕಾಲಕ್ಕೆ 
ಜೀವಿಸಿರಲು ಸಾಧ್ಯ). ಪಂಪನಲ್ಲಿ ಗೌರವ ಭಾವವುಳ್ಳವನಾದರೂ ಕೃತಿ ಸಂಖ್ಯೆಯಲ್ಲಿ, 
ವಸ್ತುವಿನ ಆಯ್ಕೆಯಲ್ಲಿ, ಪ್ರತಿಪಾದನಾನುಕ್ರಮದಲ್ಲಿ, ಕಾವ, ಗುಣಗಳಲ್ಲಿ, ಯಾವುದರಲ್ಲೂ 
ಪಂಪನನ್ನು ಅನುಸರಿಸಿಲ್ಲ. ಸಂಸ್ಕೃ ತ ಕೃತಿಯೊಂದನ್ನು ಅನುವಾದಿಸ ಸುವುದರಲ್ಲಿ ನಾಗವರ್ಮನ 
ಬೆನ್ನು ಹಿಡಿದಿರುವನು. ಪಂಪರನ್ನ ರಂತೆ ಕಥಾವಸ್ತುವಿನಲ್ಲಿ ವ್ಯತ್ಯಾಸ ಮಾಡುವ ಗೋಜಿಗೆ 
ಹೋಗಿರುವದಿಲ್ಲ. " ಗದ್ಯ ಪ್ರಧಾನವಾದ ಚಂಪುವಿನ ಬಳಕೆ ದುಠ್ಗ ಸಿಂಹನ ಕಥನಕ್ರಮದ 
ವೈಶಿಷ್ಟ್ಯ”, “ ಧರ್ಮವಿರೋಧವಲ್ಲದ ರಾಜನೀತಿಶಾಸ್ತ್ರಪ್ರತಿಪಾದನೆ ಪಂಚತಂತ್ರ 
ಕಥೆಗಳ ಉದ್ದೆ €ಶವಾಗಿದೆ.” ದುರ್ಗ ಸಿಂಹನ ಕನ್ನಡ ಪಂಚತ ತ್ರದ ಉದ್ದೆ ಸ್ಷೇಶವೂ ಇದೇ 
ಎಂದು ಬೇರೆ ಹೇಳಬೇಕಾಗಿಲ್ಲ. | ಪಂಚತಂತ್ರದ ಕತೆಗಳು ಪ್ರಧಾನವಾಗಿ ಲೌಕಿಕ 
ನೀತಿಯನ್ನು ಬೋಧಿಸುತ್ತವೆ. ಮನುಷ್ಯನು ಜಗತ್ತಿನಲ್ಲಿ ನಿರಾತಂಕವಾಗಿ ಬದುಕಲು 


7, ಕವಿಗಳ ಕಾಲವನ್ನು "ಕರ್ಣುಟಕೆ ಕವಿಚರಿತೆ'ಯೆನ್ನ ನುಸರಿಸಿ ಕೊಡಲಾಗಿದೆ. 
8, ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ ಸಂ, 2. ಪುಟ 210, 


ಪಂಪಯುಗದ ಪುನಃ ಪರಿಶೀಲನೆ ೫ 


ಅಗತ್ಯವಾದ ಕೆಲವು ಉಪಾಯಗಳನ್ನು ಅವು ಹೇಳುತ್ತವೆ. "8 ದುರ ಸಿಂಹನ ಉದ್ದೇಶ 
ಧಾರ್ಮಿಕವಂತೂ ಅಲ್ಲ. ಚರಿತ್ರನಿರೂಪ ಪಣೆಯೂ ಅಲ್ಲ. ಹಾಗಿದ್ದಲ್ಲಿ ಅದಕ್ಕೆ ತಕ್ಕುದಾದ, 
ಕಾವ್ಯಾಂಶಕ್ಕೆ ಅವಕಾಶವೊದಗಿಸುವಂತಹ ಕಥಾವಸ್ತುವನ್ನು ಆಯ್ಕೆ ಮಾಡುತ್ತಿದ್ದನ ನು. 
ಕವಿಗೆ ಆಗಿನ ಸಾಮಾಜಿಕ ಸ್ಟ ತಿಯ ಅಧೋಗತಿ, ಮಾನವ ದೌರ್ಬಲ್ಯಗಳ ಅನಾಹುತ 
ಗಳು ಬೇರೊಂದು ಪ್ರೇರಣೆ ನೀಡಿದಂತೆ ಕಾಣುತ್ತವೆ. ವಿಷಯ, ಸನ್ನಿವೇಶಗಳಲ್ಲಿಯೂ 
ಮಾನವ ನಡೆದುಕೊಳ್ಳು ವ ನಯವನ್ನು ಬೋಧಿಸಲು ಅನುವರ್ತಿಸಿದನು. ಆದುದರಿಂದಲೇ 
ಸಮಾಜದಲ್ಲಿರುವ ಲೋಪ-ದೋಷ, ಮಾನವನ ದೋಷ-ದೌರ್ಬಲ್ಯಗಳನ್ನು ಕೈಮಾಡಿ 
ತೋರಿಸುವನು. "ಮನುಷ್ಯನ ನಡವಳಿಕೆಯನ್ನು ಕುರಿತ ತೀವ್ರವಾದ ವ್ಯಂಗ್ಯ ಮತ್ತು 
ಎಡಂಬನೆಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಬ್ರಾಹ್ಮಣರ ಪೊಳ್ಳು ಧಾರ್ಮಿಕತೆ, ಕ್ಷತ್ರಿ 
ಯರ ಹೇಡಿತನ, ವೈಶ್ಯರ ಜಿಪುಣತೆ, ಶೂದ್ರರ ಮೌಢ್ಯವೆಲ್ಲವನ್ನೂ ಪ್ರತಿಬಿಂಬಿಸುವ 
ಪಂಚತಂತ್ರ ಒಂದು ರೀತಿಯಲ್ಲಿ ತನ್ನ ಕಾಲದ ಸಾಮಾಜಿಕ ಜೀವನಕ್ಕೆ ಮತ್ತು ಎಲ್ಲ 
ಕಾಲದ ಮಾನವ ಸ ಭಾವಕ್ಕೆ ಹಿಡಿದ ಕನ್ನಡಿಯಾಗಿದೆ'' 10 


ದುರ್ಲಸಿಂಹನೂ ತನ್ನ ಕಾಲದ ಜನಜೀವನಚಿತ್ರ ಮಾಡಿರುವನೆಂಬುದಕ್ಕೆ ಅವನ 
ಪದಗಳ ಬಳಕೆ, ಮಾತಿನ ರೀತಿ, ಗಾದೆಮಾತುಗಳ ಪ್ರಯೋಗಗಳೇ ಆಧಾರ. "ಆಡು 
ನುಡಿ, ಗಾದೆಮಾತುಗಳ ಬಳಕೆ ಕನ್ನಡ ಪಂಚತಂತ್ರದಲ್ಲಿ ಧಾರಾಳವಾಗಿದೆ. ಕನ್ನಡ 
ಸುಭಾಷಿತಗಳ ಬಳಕೆಯಲ್ಲಿ ಮತ್ತು ಉಪಮೆಗಳಲ್ಲಿ ದುರ್ಗಸಿಂಹನು ತನ್ನ ಕಾಲದ 
ಜನಜೀವನದಲ್ಲಿ ಆಳವಾಗಿ ಬೇರು ಬಿಟ್ಟಿದ್ದ ಕವಿಯೆಂಬುದನ್ನು ಧಾರಾಳವಾಗಿ 
ತೋರಿಸಿಕೊಂಡಿದ್ದಾನೆ.”''ಯಾವ ಕವಿಯೇ ಆಗಲಿ ತಾನು ಜೀವಿಸಿರುವ ಮ ವಲಯಕ್ಕೆ 
ಹೊರಗಾದವನಾಗಿರಲಾರನು, ಆಗಿರಬಾರದು. ಕದಿಯು ತನ್ನ ಕಾಲದ ಪ್ರತಿನಿಧಿ 
ಯಾಗಿರುತ್ತಾನೆ. ಕೆಲವೊಮ್ಮೆ ಕಾಲಗುಣಕ್ಕೆ ವಿಪರೀತವಾದ ಮನೋಭಾವ ತಳೆದುದು 
ಕಂಡು ಬಂದರೂ, ಅದು ಸ್ಪಷ್ಟವಾಗಿ ಎದ್ದು ಕಾಣುವಂತೆ ಇರುತ್ತದೆ. 

ದುರ್ಗ ಸಿಂಹನು ಇಂತಹ ರಾಜನೀತಿಬೋಧನಾಯುಕ್ತ ಕಥಾವಸ್ತುವನ್ನು ಆಯ್ಕೆ 
ಮಾಡಲು ಕಾರಣವೇನು ? ಜನ ಒತ್ತಾಯವು ಅರಸನ ಮೂಲಕವಾಗಿ ಪಂಪನಿಂದ 
ಭಾರತ ಕತೆ ಹೇಳಿಸಿತು. ರನ್ನನಿಗೆ ಪಂಪನ 13 ನೇ ಆಶಾ _ಸವು ಪೆ ಶ್ರೇರಣೆಯನ್ನಿತ್ತಿತ 


ತೌ 


9. ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ ಸಂ, 2 ಪುಟ 210, 
10. ಅದೇ, ಪುಟ 210. 


11. ಅದೇ, ಪುಟ 210. 


ಶಿ ಕರ್ನಾಟಕ ಭಾರತಿ 


ಜೈನ ಪುರಾಣಗಳ ಉದ್ದೇಶವಂತೂ ಸ್ಟು ಟವಾಗಿದೆ. ರನ್ನನಿಗೆ ತನಗೆ ಆಶ್ರಯವಿತ್ತ 
ಅಣ್ಣ, ಅಬ್ಬೆಯರನ್ನು ಕಾಡಿ ಹೊಗಳುವುದು ಉದ್ದೆ ಶಶವಾಗಿತ್ತೆ ನೋ! ಹಾಗೆಯೇ 
ದುರ ಸಿಂಹನಿಗೆ ಆಗಿನ್ನ ಜನಮನೋಧರ್ಮ, ಕಾಲಮಾಸಸ್ಟಿ ತಿ, ರಾಜಕೀಯ ಪರಿಸ್ತಿತಿ 
ಇ ಕೃತಿಯೊಂದನ್ನು ರಚಿಸಲು ಬಲವತ್ಕ ರಿಸಿರಬೇಕಲ್ಲವೆ? ವೀರತನವು ಕಾಲಕ್ರ ಮೇಣ 
ವಿಚಾರಶೂನ್ಮ ಉದ್ದ ಟತನವಾಗಿ ಪರಿಣಮಿಸಿರಚೇಕು. ಧೆ ರ್ಯ ಸಾಹಸಗಳ ಹುಚ್ಚು 
ಹುಮ್ಮಸ ನೀತಿನಯವಿದತೆಯನ್ನು ಕಡೆಗಣಿಸಿ ಮಾಢ್ಯಕ್ಕೆ ಆಹ್ವಾನವಿತ್ತಿರಬಹುದು. 
ಸಾಹಿತ್ಯವು ಜನಜೀನವದ ಪ್ರತಿಬಿಂಬ ಮಾತ್ರವಾಗಿರದೆ ಜನಜೀವನವನ್ನು ತಿದ್ದು ವ 
ತಾರಕ ಮಂತ್ರವೂ ಅಹುದಲ್ಲವೆ? ಆಗ ಅವಶ್ಯಕವೆನಿಸಿದುದು ವೀರರ ವಿವರಣೆಯಲ್ಲ; 
ಚಾತುರ್ಯದ ರಾಜನೀತಿಯುಪದೇಶ. ಪಂಚತಂತ್ರದ ಕಥಾಮುಖದಲ್ಲಿ ವಿವರಿಸಿರುವ 
ಸ್ಥಿತಿಯೇ ದುರ್ಗಸಿಂಹನ ಕಾಲದ ವಾಸ್ತವ ಸ್ಥಿತಿಯಾಗಿದ್ದಿ ರಬಹುದೇನೋ ! ಎಂದೇ 
ಅವನು ಧರ್ಮೊ ೇಪದೇಶ, ಸಾಹಸ ಚರಿತ್ರೆಗಳ ವಿವರಣೆಗೆ ಹೋಗದೆ ರಾಜನೀತಿ ಬೋಧನೆಗೆ 
ಕೈಹಾಕಿ ೫ ಉಪದೇಶ ಬೇಸರ ತರುವಂಥದ್ದು. ನೇರವಾಗಿ ಉಪದೇಶಕ್ಕೆ ತೊಡಗದೇ 
ಸ ಬ್ರಾಹ್ಮಣ ಕವಿ ರೂಪಕದ ಮೂಲಕ ಬೋಧನೆ ಪರಿಣಾಮಕಾರಿಯಾದೀತೆಂದು ಹೀಗೆ 
ಮಾಡಿದನು. ಭಾರತೀಯರಿಗೆ ಇದು ಹೊಸದೇನಲ್ಲ. ಪುರಾಣಗಳು ಇಂತಹ ಕೃ ತಿಗಳೇ. 


ಶಾಂತಿನಾಥನನ್ನು ಕುರಿತು ಬರೆಯುತ್ತಾ “ಕನ್ನಡ ಸಾಹಿತ್ಯ ಚರಿತ್ರೆ'ಯಲ್ಲಿ 
ಹನ್ನೊಂದನೆಯ ಶತಮಾನ ಒಂದು ಮರುಳ್ಗಾ ಡಿದ್ದಂತೆ. ಈ ಮರುಳ್ಗಾ ಡಿನಲ್ಲಿ ಶಾಂತಿ 
ನಾಥನ ಸುಕುಮಾರ ಚರಿತೆ ಒಂದು ನೀರ್ದಾಣ” ಎನ್ನುತ್ತಾರೆ ಜಿ. ಬ್ರಹ್ಮಪ್ಪನವರು. 
ಮರುಳ್ಗಾಡಿನ ಈ ನೀರ್ದಾಣವನ್ನು ನಿಸರ್ಗ ದರಮಣೀಯ ಸಾನಿ _ಧ್ಯದ ಬಾಣನ 'ಅಚ್ಛೊ ೀದ 
ಸರೋವರಕ್ಕೊ ಇನ್ನಿತರ ಸಂ ಸುರುಚಿರ ರಸದಾಣಗಳೊಡನೆ ಹೋಲಿಸಿದಾಗ ಆದರ 
ನೈಜ ಸತ್ವ ಮನವರಿಕೆಯಾಗುತ್ತದೆ. “ಸುಕುಮಾರಚರಿತೆ ಜೆ ನಧರ್ಮದ ಕೈಪಿಡಿ 
IS ಬೇಸರ ತರುವ ಈ (ಧರ ಬೋಧೆಯ) ಭಾಗವನ್ನು ತೆಗೆದು 
ಹಾಕಿ ಗ್ರಂಥವನ್ನು ಸಂಗ್ರಹಿಸಿದರೆ ಇದು ಹ ) ದಯ ರಂಜಕವಾಗದಿರದು''1 ಸುಲಲಿತ 
ಸರಳ ಮನೋಹರವಾದ ಕಥಾ ಶೈಲಿಗಳುಳ್ಳ ನಾಗಿದ್ದ ರೂ ಶಾಂತಿನಾಥ ಹತ್ತನೆಯ ಶತ 
ಮಾನದ ಕವಿಗಳಿಗೆ ಹೆಗಲೆಣೆಯಾಗಿ ನಿಲಲಾರನು. “ಶಾಂತಿನಾಥ ಎಸ. 
ಮಹಾ ಕಾವ್ಯದ ಬ್ರಹತ್ತು -ಮಹತ್ತುಗಳು ಸುಕುಮಾರ ಚರಿತೆಯಲ್ಲಿಲ್ಲ.'' 


12, ಅದೇ, ಪುಟ 217, 
13, ಅದೇ, ಪುಟ 222. 


ಗೆ ಸಂದು a a ಟಟಹಪೂೂಟತರ 


ಪಂಪಯುಗದ ಪುನಃಪರಿಶೀಲನೆ ೭ 


ನಾಗವರ್ಮನ ಸತ್ವ ದುರ ಸಿಂಹನಲ್ಲಿ ಉಳಿಯಲ್ಲಿಲ್ಲ; ದುರ್ಗ ಸಿಂಹನಷ್ಟು ಶಾಂತಿನಾಥ 
ನಲ್ಲಿಲ್ಲ. ಹೀಗೆಯೇ ಅದು ಕರಗುತ್ತ ಹೋದುದು ಸರ್ವವಿದಿತವಾಗಿದೆ. “ಒಳ್ಳೆಯ 
ಅನುವಾದಕನ ವ್ರೃತ್ಪತ್ತಿ, ಪ್ರತಿಭೆಗಳು ದುರ್ಗ ಸಿಂಹನಲ್ಲಿವೆಯಾದರೂ 1 ನೆಯ ನಾಗ 
ವರ್ಮನ ಶಕ್ತಿ ವಿಶೇಷವಾಗಲಿ, ಮೇಲಾದ ಕವಿಯ ಸ್ವತಂತ್ರ ಸ್ಫೂರ್ತಿಯಾಗಲಿ ಅವನಲ್ಲಿ 
ಇಲ್ಲವೆನ್ನ ಬೇಕು''4 ದುರ್ಗ ಸಿಂಹನ ಧರ್ಮದ ಸೋಂಕಿಲ್ಲದ ಕಥಾಗರ್ಭದೊಡನೆ ಜೊತೆ 
ಗೂಡಿದ ನೀತಿ ಬೋಧೆ, ಮಾನವ ಪ್ರತಿರೂಪವಾದ ಪ್ರಾಣಿಗಳ ಆಕರ್ಷಕ ಕಥನಶೈಲಿ. 
ಹಾಸ್ಕ ವಿಡಂಬನೆಯ ಚುರುಕಿನ ರೀತಿ ಓದುಗನಿಗೆ ಒಂದು ತೆರನ ಉತ್ಪಾ ಹವನ್ನುಂಟು 
ಮಾಡುತ್ತವೆ. ಕುತೂಹಲವನ್ನು ಕೆರಳಿಸಿ, ಮುಂದೆ ಸಾಗಿಸಿಕೊಂಡು ಹೋಗುತ್ತವೆ. 
ಆದರೆ ಶಾಂತಿನಾಥನ ಸುಕುಮಾರ ಚರಿತೆ ಹೆಸರಿಗನ್ವಯವಾಗಿ ಹುಮ್ಮಸ್ಸನ್ನು ಕಳೆದು 
ತೆಪ್ಪಗಾಗಿ ""ಉತ್ತಮ ಕಥೆಗಳಿವು'' ಎಂಬ ಸಮಾಧಾನದ ನುಡಿಗಳು ಉಂಟಾಗುತ್ತವೆ. 
ಈ ಭಾವನೆಗೆ ಅಥವಾ ಪರಿಣಾಮಕ್ಕೆ ಕಾರಣ ತ್ಯಾಗ, ವೈರಾಗ್ಯದ ಅತಿಯಾದ ಧರ್ಮೋ 
ಪದೇಶವೇ ಆಗಿರಬೇಕಲ್ಲವೆ ? 


ಹನ್ನೊಂದನೆಯ ಶತಮಾನದ ಅಂತಿಮ ಕವಿ ಅಭಿನವ ಪಂಪ. ಪಂಪನ ಸತ್ವ 
ಸೊಬಗುಗಳೊಡನೆ ಪಂಪಭಾರತ "ಮುನ್ನಿನ ಕಬ್ಬಗಳನ್ನು ಇಕ್ಕಿ ಮೆಟ್ಟಿ ದಂತೆ'', ಅಭಿ 
ನವಪಂಪನ ಕೃತಿ ಪಂಪಭಾರತವನ್ನು ಮೀರಿಸಿರಬಹುದೆನಿಸುತ್ತದೆ. ಆದರೇನು ? 
ಅದು ಅನಿಸಿಕೆ ಮಾತ್ರ, ವಾಸ್ತವವಲ್ಲವೆಂಬುದಾಗಿ ತಿಳಿಯಲು ತಡವಾಗದು. ಕಾವ್ಯನಾಮ 
ಗಳು ಪ್ರೇರಿಸುವ ಭಾವದಲ್ಲೂ ಬಹು ವ್ಯತ್ಯಾಸವಿದೆ. “ವಿಕ್ರಮಾರ್ಜುನವಿಜಯ”ದ 
ವೀರೋತ್ಸಾಹ, ಆದಿಪುರಾಣದ ಧೀರತೆ, ಅಭಿನವ ಪಂಪನ ಕಾವ್ಯನಾಮಗಳಲ್ಲಿ 
ಉಂಟಾಗದು. ಸುಕುಮಾರ ಚರಿತೆಯು ಧಾರ್ಮಿಕ ಕಾವ್ಯವಾದರೊ ವಿದ್ಯಾಮಹತ್ವ, 
ಕಾರ್ಯಸಾಧನೆಯ ಚಾತುರ್ಯ, ಪ್ರಾಮಾಣಿಕತೆ, ವ್ಯವಹಾರನೀತಿಗಳೆಂಬ ಲೌಕಿಕ ಗುಣಗಳಿಗೂ 
ಅಲ್ಲಿ ಮಹತ್ವವಿದೆ, ಲೌಕಿಕವೆಂಬುದು ಜೈನಧರ್ಮದ ಸಂಪ್ರದಾಯದ ಪ್ರಕಾರ ಬಂದಿದೆ 
ಯೆನ್ನಬಹುದು. ನಾಗಚಂದ್ರನ ಕಾಲಕ್ಕೆ ಅದೂ ಇಲ್ಲವಾಯಿತು. ಲೋಕಜೀವನನಿರಾ 
ಸಕ್ತಿ, ಭಕ್ತಿಯ ತನ್ಮಯಭಾವ, ಧರ್ಮೋಪದೇಶದ ಪರವಶತೆಗಳು ಪ್ರಾಪಂಚಿಕ ಜೀವನ 
ವನ್ನು ಸಂಪೂರ್ಲವಾಗಿ ಅಲಕ್ಷಿಸುವಂತೆ ಮಾಡಿರಬಹುದು. ಸಂಸ್ಕೃತ ಸಾಹಿತ್ಯ ಚರಿತ್ರೆಯನ್ನು 
ವೀಕ್ಷಿಸಿದಾಗಲೂ ಇದೇ ಸ್ಥಿ ತಿಮಾನ ಇರುವುದು ಕಂಡು ಬರುತ್ತದೆ. ಡಾಂಭಿಕತೆ, ನಿರಾಸಕ್ತಿ 
ಭಾವಗಳು ತುಂಬಿಕೊಂಡಿದ್ದವು. ಕೆಲವು ನೈಜ ಭಕ್ತರಂತೂ ಇಂಥ ಪ್ರಪಂಚದೊಡನೆ 
ಸಂಬಂಧವಿರಿಸಿಕೊಳ್ಳೆಲು ಬಯಸದಾದರು. ಸಂಸ್ಕೃತ ವೈರಾಗ್ಯ ಬೋಧನೆಯ ಧಾರ್ಮಿಕ 
ಕೃತಿಗಳು ಈ ಕಾಲದಲ್ಲಿ ವಿಶೇಷ ಸಂಖ್ಯೆಯಲ್ಲಿ ರಚನೆಗೊಂಡವು. 


14. ಕ. ಸಾ, ಚ,, ಪುಟ 123. 


೮ ಕರ್ನಾಟಕ ಭಾರತಿ 


ಪಂಪ, ಅಭಿನವಪಂಪರ ನಡುವಣ ಒಂದೂವರೆ ಶತಮಾನದ ಅಂತರವು 
ಇವರೀರ್ವರ ಮನೋಧರ್ಮ, ಕಾವ್ಯಕೃತಿಗಳ ನಡುವಣ ಅಂತರಕ್ಕೆ ಕಾರಣವಾಗಿರುವುದು. 
ಕನ್ನಡ ಸಾಹಿತ್ಯ ಸಿಂಹಾಸನದಲ್ಲಿ ಶಾಶ್ವತವಾಗಿ ಮಂಡಿಸಿದ ಚಕ್ರವರ್ತಿಯೆಂದರೆ ಪಂಪ. 
ಅವನ ಆದಿಕವಿಯ ಪಟ್ಟಕ್ಕೆ ಇಂದಿಗೂ ಚ್ಯುತಿಯುಂಟಾಗಿಲ್ಲ. “ಪಸರಿಪ ಕನ್ನಡಕ್ಕೊಡೆ 
ಯನೊರ್ವನೆ ಪಂಪನಾವಗಂ”'5; ಅನುಕರಣೀಯವಾದ ಕನ್ನಡ ಸಂಪ್ರದಾಯಕ್ಕೆ"ಪಂಪನೇ 
ಮೊದಲಿಗ'.1* ಅಷ್ಟೇ ಅಲ್ಲದೆ ಯುಗಪ್ರವರ್ತಕ ಕವಿಯೂ ಹೌದು. ಪ್ರತಿಭೆ ಪಾಂಡಿತ್ಯ 
ಗಳೊಂದಿಗೆ ಶೌರ್ಯಸಾಹೆಸಗಳಿಗಾಗರ. ದೇಶ ಮತ್ತು ಭಾಷಾಭಿಮಾನಗಳ ಸಾಗರ. 
ಐಹಿಕ ಆಮುಷ್ಮಿಕಗಳೆರಡೂ ಅವನ ದೃಷ್ಟಿಯಲ್ಲಿ ಜೀವನ ಪೂರ್ಣತೆಗೆ ಆವಶ್ಯಕ. 
ತ್ಯಾಗ-ಭೋಗ ಸಮನ್ವ ಯ, ರಸಿಕತೆ, ಸಾಹಸಗಳ ಸಾಹಚರ್ಯ. ನಡೆನುಡಿಯ ಸಾಮರಸ್ಯ, 
ಪಂಪನಿಗೆ ಸಾಧಿಸಿದೆ. ಉತ್ತಮ'ಕವಿಯಾಗಿ ಕಾವ್ಯ ರಚಿಸಿರುವಂತೆ ವೀರ ಯೋಧನಾಗಿ 
ರಣಾಂಗಣದಲ್ಲಿ ಹೋರಾಡಿದವನು ಅವನು. ಈ ಸಮನ್ವಯ ಸಾಧನೆ ಮಾನವನ ಜೀವನದ 
ಆದರ್ಶ. ಇದರಲ್ಲಿ ಹೆಚ್ಚು ಕಡಿಮೆಯಿರುವುದರಿಂದಲೇ ಅನಿಷ್ಟ ಸಂಭವಿಕೆ, ಪಂಪನ 
ಜೀವಿತ ಕಾಲ, ಕ್ಟಾತ್ರತೇಜಸ್ಸು ಪ್ರಜ್ವಲವಾಗಿದ್ದ ಕಾಲ. ಜೈನ ಧರ್ಮ ಉಜ್ವಲವಾಗಿದ್ದ 
ಕಾಲ. ಛಲವೇ ಕುಲ, ಗುಣವೇ ಕುಲವಾಗಿದ್ದ ಕಾಲ. ಗುಣದ ಉನ್ನತಿಯಿಂದಲೇ 
ಮಾನವನಿಗೆ ಘನತೆ ಗೌರವಗಳು ಉಂಟಾಗುತ್ತಿದ್ದುವು. “ಪಂಪ ಜೀವಂತ ಸಮಾಜದ 
ಮಧ್ಯೆ ಜೀವಂತ ಕವಿ, ಯುಗಶಕ್ತಿಯನ್ನು ಅನುಭವಿಸಿದ ಕವಿ.”1? ಇಂತಹ ವ್ಯಕ್ತಿಯಿಲ್ಲದೆ 
ಇದ್ದರೆ ಅರಿಕೇಸರಿ ಒತ್ತಾಯಪೂರ್ವಕ ಕರೆಯಿಸಿಕೊಂಡು ಆದರಿಸಿ, ಗಾಢ ಸ್ನೇಹ 
ಮಾಡುತ್ತಿದ್ದನೋ ಇಲ್ಲವೊ ! 


ಪಂಪನ ಕ್ಟಾತ್ರ್ರ ತೇಜಸ್ಸು ಹೊಳೆದುದು “ವಿಕ್ರಮಾರ್ಜುನ ವಿಜಯ'ದಲ್ಲಿ. 
ಪಂಪನದು ಉತ್ತರನ ಪೌರುಷವಲ್ಲ, ಅರ್ಜುನನ ಪ್ರತಾಪ. ಅರಿಕೇಸರಿಯ ಸಾಹಸ 
ವನ್ನು ಮನಸಾರೆ ಮೆಚ್ಚಿದ ಕವಿ, ಅರ್ಜುನನೊಡನೆ ಹೋಲಿಸಿ ಅಜರಾಮರವನ್ನಾಗಿಸಿದ 
ಅವನ ಕೀರ್ತಿಯನ್ನು. ಇದರಿಂದುಂಟಾಗುವ ತೊಂದರೆಗಳನ್ನು ಅಷ್ಟೊಂದು ಲಕ್ಷ್ಮಕ್ಕೆ 
ರಲಿಲ್ಲ. ಇದು ಅವನ ಲೌಕಿಕ ಸ್ನೇಹಕ್ಕೆ ಇತ್ತ ಅಮೂಲ್ಯ ಕಾಣಿಕೆ. 


GL 


ಪಂಪನ ವಿಶೇಷಗುಣವಾದ ಔಚಿತ್ಯಜ್ಞಾನ, ಸಮನ್ವಯ ದೃಷ್ಟಿಗೆ ಅವನ ಜೀವನ 
ಕೃ ತಿಗಳೆಲ್ಲಿ ಲ್ಲಿಯೂ ಚ್ಯುತಿಯುಂಟಾಗಿಲ್ಲ. 


15. ನಾಗರಾಜ: ಪ್ರಣ್ಯಾಸ್ರವ ಚೆಂಪ್ರೆ 1-15. 
16, ಸ, ಕ.ಸಾ, ಚ, ಸಂ, 2 ಪುಟ 60, 


ಬ 3 ped ಎಫ. 5 ೬ ಕ್‌ ಇ 
17. ಡಾ. ಎಂ, ಚಿದಾನಂದಮೂರ್ತಿ : “ಪಂಪ ಕವಿ ಮತ್ತು ಮೌಲ್ಯ ಪ್ರಸಾರ,* 


ಪಂಪಯುಗದ ಪುನಃ ಪರಿಶೀಲನೆ ೯ 


ಅತ್ಯಭಿಮಾನದಿಂದ ಅದೇ ಹೆಸರನ್ನಿಟ್ಟುಕೊಂಡು ಅವನೆತ್ತರಕೆ ನಿಲುಕಬೇಕೆಂಬ 
ಅಭಿಲಾಷೆಯಿಂದ ನಾಗಚಂದ್ರನು ಹೊರಟನಾದರೂ ಸಾಧ್ಯವಾಗಲಿಲ್ಲ. ಮಲ್ಲಿನಾಥ 
ಪುರಾಣ ಒಂದು ಸತೃೃತಿ ಎನಿಸಿತೇ ವಿನಃ ಆದಿ ಪುರಾಣದ ಭವ್ಯತೆ ಲಭಿಸಲಿಲ್ಲ. 
“ವಿಷಯ ಚಿಕ್ಕದಾದರೂ 14 ಆಶ್ವಾಸಗಳ ವಿಸ್ತಾರವಿದೆ. ಈ ಅರ್ಥದಲ್ಲಿ ಇದು 
ಮಹಾಪುರಾಣವೇ”! ಎಂದು ಡಾ. ರಂ. ಶ್ರೀ. ಮುಗಳಿಯವರ ಮಾತು ಅತ್ಯಂತ 
ಧ್ವನಿ ಪೂರ್ಣವಾದುದು. ಇವನೊಬ್ಬ ನೇ ಅಲ್ಲ; ತೀರ್ಥಂಕರ ಪುರಾಣ ಬರೆದ ಜೈನ 
ಕವಿಗಳಾರೂ ಪಂಪನಿಗೆ ಸಮಾನವಾಗಿ ನಿಲ್ಲಲಿಲ್ಲ. “ಪಂಪನ ಮಾರ್ಗವನ್ನು ಯಾಂತ್ರಿಕ 
ವಾಗಿ ಅನುಸರಿಸಿದ ಇವರ್ಯಾರೂ ಆದಿ ಪುರಾಣದ ಮಟ್ಟದ ಕೃತಿಯನ್ನು ರಚಿಸ 
ಲಾಗಲಿಲ್ಲ.”13* ಸಂಗ್ರಹ ಕಲೆಯೊಂದರಲ್ಲಿ ಕೆಲಮಟ್ಟಿಗೆ ನಾಗಚಂದ್ರನು ಪಂಪನಿಗೆ 
ಸಮಾನವಾಗಿದ್ದರೂ ಶೈಲಿ, ವಸ್ತು ನಿರ್ವಹಣೆ. ರಸಪ್ರತಿಪಾದನೆ ಯಾವುದರಲ್ಲೂ ಅವನ 
ಸತ್ವ ಇರುವದಿಲ್ಲ. “ಪಂಪನ ಪ್ರತಿಭೆಯ ಓಟವೂ ಸಮಷ್ಟಿಯ ಶಕ್ತಿಯೂ, ಸೂಕ್ಷ್ಮ 
ದೃಷ್ಟಿಯೂ, ಪರಿಜ್ಞಾನದ ಗಾಂಭೀರ್ಯವೂ ನಾಗಚಂದ್ರನ ಪಾಲಿಗೆ ಮುಗಿಲ ಮಠ್ಲಿಗೆ”,36 
ಹೀಗೆಂದು ನಾಗಚುದ್ರನು ಉತ್ತಮ ಕವಿಯಲ್ಲವೆಂದು ಹೇಳಲಾಗದು. ತನ್ನದೇ ಆದ 
ಒಂದ ಸ್ಥಾನ ಅವನಿಗಿದೆ. ರಾಮಾಯಣವನ್ನು ಬರೆದ ಮೊದಲ ಕವಿಯಾಗಿ, ಲಲಿತ 
ಶೈಲಿಯುಳ್ಳೆ ಕವಿಯಾಗಿ “ಪಂಪ ರಾಮಾಯಣವು ಮಹಾಕವಿ ಯೋಗ್ಯತೆಯುಳ್ಳೆ ಕವಿಯ 
ಸತ್ಕಾವ್ಯವೆಂದು ನಮಗೆ ತೋರುತ್ತದೆ.”3! ಮಹಾಕಾವ್ಯಗಳಲ್ಲಿ ಪಂಪನೊಡನೆ ಹೋಲಿಸಿ 
ದಾಗ ನಾಗಚಂದ್ರನ ಸ್ಥಾನ ಆ ಮಟ್ಟದಲ್ಲಿನಿಲ್ಲದು. 


ಯಾವ ನಿಟ್ಟಿನಿಂದ ನಿರುಕಿಸಿದರೂ 11ನೆಯ ಶತಮಾನದ ಸಾಹಿತ್ಯ ಹತ್ತನೆಯ 
ಶತಮಾನದ ಸಾಹಿತ್ಯಕ್ಕೆ ಹೊಯ್‌ಕೈಯಾಗಿ ನಿಲ್ಲಲಾರದೆಂಬುದು ಸತ್ಯ. 50,60 ವರುಷ 
ಗಳ ಅವಧಿಯಲ್ಲಿ ಸಾಹಿತ್ಯದಲ್ಲಿ ಇಷ್ಟೊಂದು ಗಮನಾರ್ಹ ವ್ಯತ್ಯಾಸವಾಗಿ ಸತ್ವಗುಣ 
ತಗ್ಗೆಲು ಕಾರಣವೇನಿರಬಹುದು? ಈ ದಿಸೆಯಲ್ಲಿ ಆಲೋಚಿಸಿದಾಗ ಅತಿ ಎನಿಸುತ್ತದೆ. 
ಸಾಹಿತ್ಯವು ಆಯಾ ಕಾಲದ ಜನೆಜೀವನದ ಸತ್ವಜಲದಿಂದ ವರ್ಧಿಸುತ್ತದೆ. ಅದೇ 
ಬರಿದಾಗಲು ಸ್ಪೂರ್ತಿಯೆಲ್ಲಿಂದ ಬಂದೀತು. ಜನಜೀವನವು ಹೀಗೆ ಸಪ್ಪೆಯಾಗಲು ಆಗಿನ 
ಕಾಲದಲ್ಲಿ, ಸಂಸ್ಕೃತದಲ್ಲೂ ಧರ್ಮಶಾಸ್ತ್ರಗಳೇ ಹೆಚ್ಚಾಗಿ ರಚನೆಯಾಗಿವೆ. ಕಾಲದ 


ತೌ 


ಸಾ, ಪುಟ 128: 
ಕ. 


2% ಚೆ, 

19, ಸ, ಸಾ. ಚ. ಸಂ. 2. ಪುಟ 124, 
, ಪಂ. ರಾ. ಸಂ. ಪೀಠಿಕೆ, ೧. xvi. 
- ಕ, ಸಾ, ಚೆ. ಪುಟ 135, 


೧೦ ಕರ್ನಾಟಕ ಭಾರತಿ 


ಐತಿಹಾಸಿಕ ಪರಿಣಾಮವೆನಬಹುದು. ಉತ್ತರ ಭಾರತವು ಆಗಲೇ ಅನೇಕಾವರ್ಶಿ 
ಪರತೀಯ ದಾಳಿ ಲೂಟಿಗಳನ್ನು ಅನುಭವಿಸಿತ್ತು. ರಣಾಂಗಣದಲ್ಲಿ ಅನ್ಯ ದೇಶೀಯರನ್ನು 
ಎದುರಿಸಲಾರದ ಭಾರತೀಯರು ತಮ್ಮ ಅಧಿದೈವಗಳಿಗೆ ಶರಣು ಹೋದರು. ಆ ದೇವರು 
ಗಳಿಂದ ಯಾವ ಸಹಾಯ ದೊರೆಯದಿರಲು ಇನ್ನೇನು ತಾನೇ ಮಾಡಬಹುದು. 
ಜಗನ್ಮಿಥ್ಯಾತತ್ವಕ್ಕೆ ನೇಣು ಹಾಕಿಕೊಂಡರು. ನೇರವಾಗಿ ಕನ್ನಡಿಗರ ಮೇಲೆ ಬೆಂಕಿ 
ಯುರಿ ಬೀಳದಿದ್ದರೂ ಅದರ ರುುಳೆ ಮಾತ್ರ ತಾಕಿರಬೇಕು. ಭಕ್ತಿಪಂಥದ ಪ್ರಭಾವವೂ 
ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಅತ್ತ ಕಡೆಗೆ ಹರದು ಹೋಗಲಿಲ್ಲವೆ? ಹಾಗೆ ಈ 
ನಿರುತ್ಸಾಹ, ನಿರಾಸಕ್ತಿ, ನಿಷ್ಕ್ರಿಯತೆಯ ರುುಳವೂ ಇತ್ತ ಕಡೆಗೆ ಪ್ರವಹಿಸಿತು. ಮೊದಲೇ 
ಇಲ್ಲಿರುವ ಜೈನ ಧರ್ಮೋಪದೇಶವೂ ಇದರೊಂದಿಗೆ ಜೊತೆಗೂಡಿತು. ಜನ ಬದುಕಲು 
ದುಡಿಮೆ, ಧೈರ್ಯ, ನಿಷ್ಕೆಗಳು ಬೇಕೆಂಬುದನ್ನು ಮರೆತಂತೆ ಬರಿ ಭಕ್ತಿಯ ಆವೇಶ, ಧರ್ಮ 
ಬೋಧೆಯಲ್ಲಿ ಮಾತ್ರ ಆಸಕ್ತಿಯಿದ್ದಂತೆ ಕಂಡುಬರುತ್ತದೆ. ಇಂತಹ ಸ್ಥಿತಿಯೇ ಮುಂದೆ 
ಅಲ್ಪ ಕಾಲದಲ್ಲಿಯೇ ನಡೆದ ಉತ್ಯಾಂತಿಗೆ ಆಹ್ವಾನವಿತ್ತಿರಬೇಕು. 


ಕಾಲಕಾಲಕ್ಕೂ ವೃತ್ಯಾಸಗೊಳ್ಳುವ ಜನಮನೋಧರೃವನ್ನೂ ಇದರಿಂದ ಗುರುತಿಸ 
ಬಹುದು. ಸಂಕಟವನ್ನು ಪರಿಹರಿಸಿ ಸಹಾಯ ಮಾಡುವ ಔದಾರ್ಯ ಭಾವ ಮಾಯವಾಗಿ 
“ಗುಣಂ ಕುಲಂ' ಹೋಗಿ “ಬಲಮೆ ಗುಣಂ 'ಯೆಂದಾಗಿರಬೇಕು ೨.“ Might is 
Tight ”. ದುರ್ಬಲರಿಗೆ ಜೀವನ ಕಷ್ಟಕರವೆನಿಸಿರಲೂ ಸಾಕು. ಈ ಬದುಕಿನ ಬವಣೆ 
ಯಿಂದ ತಪ್ಪಿಸಿಕೊಳ್ಳಲು ಅವರು ಭಕ್ತಿಗೆ ಒಲಿದಿರಬೇಕು. ಎಲ್ಲಾ ಭಕ್ತ ಶ್ರೇಷ್ಠರು, 
ಸಂತರೂ ಇಂತಹವರೆಂದಲ್ಲ. ಹಾಗಿದ್ದರೆ ಅವನ ಜೀವನ, ವಚನಗಳು ಇಂದಿನವರೆಗೆ 
ಸ್ಫೂರ್ತಿಗೆ ನೆಲೆದಾಣವಾಗುತ್ತಿರಲಿಲ್ಲ. ಆದರೂ ಸಾಮಾನ್ಯ ಜನರಲ್ಲ ಭಕ್ತಿಯ ಹೆಸರಿನಲ್ಲಿ 
ಇಂತಹ ನಿರುತ್ಸಾಹ, ನಿಷ್ಕಿಯೆಯ ಪ್ರವೃತ್ತಿ ಬಲಿದುದು ತಿಳಿದು ಬರುತ್ತದೆ. : ಇದೇ 
ಮೇಲೆ ಕಾಣಿಸಿದ ಸಾಹಿತ್ಯಗುಣದ ವೃತ್ಯಾಸಕ್ಕೆ ಕಾರಣವಾಗಿದೆಯೆಂದು ತೋರುತ್ತದೆ. 


ಜಹಿ 


a ಟ್‌ ್‌ ಜ್‌ 


ಕಾರಕ ಮತ್ತು ವಿಭಕ್ತಿ 


| ಅ ನಿಲ್ಕಂ ಮಾಡ್ತ 


ಭಾಷೆಯೆಂಬುದು ರಚನೆಗಳ ರಚನೆ. ಈ ಬೃಹತ್‌ ರಚನೆ ಸರಳವಾಗಿರದೆ 
ಸಂಕೀರ್ಣಸ್ವರೂಪದ್ದಾ ಗಿದೆ; ಅರ್ಥಾತ್‌, ವಿಭಿನ್ನ ಸ್ತರಗಳಿಂದ ಕೂಡಿಕೊಂಡಿದೆ. ಈ 
ಭಾಷಾಸ್ತರಗಳನ್ನು ಅಂತಃಸ್ತರ (Deep level) ಮತ್ತು ಬಹಿಸ್ತರ (Surface 
10161 ಗಳೆಂದು ಕರೆಯುತ್ತಾರೆ. 


ಸಂಪರ್ಕಸಾಧನವಿಶೇಷವಾದ ಭಾಷೆಯ ಪರಿಪೂರ್ಣ ಮೂಲಫಟಕವೆಂದರೆ 
ವಾಕ್ಯ. ಆ ವಾಕ್ಯದಲ್ಲಿ ನಾಮಪುಂಜ (Noun phrase) ಮತ್ತು ಕ್ರಿಯಾಪುಂಜ 
(Verb phrase)aoಬ ನಿಕಟತಮ ಘಟಕಗಳಿವೆ. ಈ ಘಟಕಗಳ ಪರಸ್ಪರ ವ್ಯಾಕರಣ 
ಸಂಬಂಧಗಳೇ, ಅರ್ಥಾತ್‌ ಕಾರಕಾರ್ಥ (Deep ೦೩5೮) ಗಳೇ ಭಾಷೆಯ ಅಂತಃಸ್ತರ. 
ವ್ಯವಹಾರದಲ್ಲಿ ನಾವು ಬಳಸುವ ವಾಕ್ಕಗಳ ಅರ್ಥಾತ್‌ ನಿಜವಾಕ್ಕ ( Actual 
sentence) ಗಳ ಮೂಲಕ ಆ ಕಾರಕಾರ್ಥಗಳು ಅಭಿವ್ಯಕ್ತ ಗೊಳ್ಳುತ್ತವೆ. pot 
ಅಭಿವ್ಯಕ್ತಿ ಆ ಭಾಷೆಯ ಬಹೀಸ್ತರವೆನಿಸಿಕೊಳ್ಳುತ್ತದೆ. ಕಾರಕಗಳ ಅಭಿವ್ಯಕ್ತಿಗಳನ್ನೀ 
ವಿಭಕ್ತಿ (57306 0860)ಗಳೆಂದು ಕರೆಯುತ್ತಾರೆ. ಒಟ್ಟಿನಲ್ಲಿ ಕಾರಕಗಳು ಭಾಷೆಯ 
ಅಂತಃಸ್ತರವನ್ನೂ. ವಿಭಕ್ತಿಗಳು ಅದರ ಬಹಿಃಸ್ತರವನ್ನೂ ಗುರುತಿಸುತ್ತವೆ. ಈ ವಿಭಕ್ತಿ 
ಗಳನ್ನು ಸೂಚಿಸುವ ಸಂಜ್ಞೆ (Sign)nಗಳಿಗೆ ವಿಭಕ್ತಿಸೂಚಕ (Case marker) 
ಗಳೆಂದು ಹೆಸರು. ಅವು ಪ್ರತ್ಯಯ ಸ್ವರೂಪಿಗಳಾದರೆ ಅವನ್ನು ವಿಭಕ್ತಿ ಪ್ರತ್ಯಯ 
(Case sufಗix)*ಗಳೆಂದು ಕರೆಯುತ್ತಾರೆ. 


ತೌ 


1. Charles J. Fillmore, “‘The Case for Case,” Emmon Bach et al. 
(Ed.), 1968. 


2. William Madtha (1976 0 : 137) 
3. ವಾಕ್ಕದಲ್ಲಿ ನಾಮಪದ ಮತ್ತು ಕ್ರಿಯಾಪದಗಳ ವ್ಯಾಕರಣ ಸಂಬಂಧವನ್ನು ಸೂಚಿಸಲು ನಾಮ 
ಪ್ರಕೃತಿಗೆ ಸೇರುವ ಪ್ರತ್ಯಯವೇ ವಿಭಕ್ತಿ ಪ್ರತ್ಯಯ. ವಿಲ್ಕಂ ಮಾಡ್ತ, 1975 : 56. 


೧೨ ಕರ್ನಾಟಕ ಭಾರತಿ 


ಪ್ರಸ್ತುತ ಅಧ್ಯಯನದಲ್ಲಿ ಎಂಟು ಕಾರಕಾರ್ಥಗಳನ್ನು ಕನ್ನ ಡದ ಮಟ್ಟಿಗೆ ಗುರುತಿಸ 


ಲಾಗಿದ್ದರೂ ಅವುಗಳ ಬಗೆಗೆ ಹೆಚ್ಚಿ ನ ಸಂಶೋಧನೆ ಇನ್ನೂ ನಡೆಯಬೇಕು. ಗುರುತಿಸಿದ 
ಕಾರಕಗಳನ್ನು * ಕ್ರಮವಾಗಿ ಕರ್ತೃ (Subjective) ಪ ಪ್ರಭಾವ (Affective) ಕರ್ಮ, 


(Effective) ಕರಣ (Instrumental). ಸಂಪ್ರದಾನ (Dative), ದಿಗ್ವಾಚಿ 
(Directive) ಮತ್ತು ಅಧಿಕರಣ (Locative)ಗಳೆಂದು ಕರೆಯಲಾಗಿದೆ. 


1. ಕತೆನೃಕಾರಕ: 
ಒಂದು ಮೂಲ ವಾಕ್ಯದಲ್ಲಿ ಕ್ರಿಯಾಪದ ಸೂಚಿಸುವ ಕ್ರಿಯೆ ಕಾರ್ಯಗತವಾಗಲು 


4. ಕಾರಕಗಳು ಕ್ರಿಯಾರ್ಥಗಳಾಗಿರುವದರಿಂದ ಅವುಗಳನ್ನು ಕಾರಕಾರ್ಥಗಳೆಂದು ಕರೆಯುವ ರೂಢಿ 
ವ್ಯಾಕರಣ ಸಂಪ್ರದಾಯದಲ್ಲಿದೆ. ನೋಡಿ; ಮುಳಬಾಗಲ : (1924 ; 39) 
ಕಾರಕಗಳು ಶಬ್ದಾರ್ಥ (Lexical Meaning) ಕ್ಕೆ ಸಂಬಂಧಪಡದೆ ಕ್ರಿಯಾರ್ಥ/ 
ವ್ಯಾಕರಣಾರ್ಥ (Functional / Grammatical Meaning) ಕ್ಕೈ ಸಂಬಂಧಪಟ್ಟವು 
ಗಳೆಂಬುದಕ್ಕೆ ಕೇಶಿರಾಜನಲ್ಲಿ ( ಶಬ್ದಮಣಿದರ್ಪಣಂ ; ಸೂ. 45) ಯೇ ಆಧಾರವಿದೆ ; 
"ಪದದರ್ಥಮಂ ವಿಭಾಗಿಸುವುದಲ್‌ಂದೆ ವಿಭಕ್ತಿ'' ಎಂದು ಹೇಳಿ ""ಮರ, ದೇವ ಎಂದು 
ನಾಮಲಿಂಗಮನಿರಿಸಿ ಮ್‌ ಎಂಬ ವಿಭಕ್ತಿಯಂ ಕುಡೆ ಮರಂ, ದೇವಂ ಎಂದು ನಾಮಪದ 
ನಕ್ಕುಂ........ ಎಂದು ಆತ ಉದಾಹರಣೆಗಳನ್ನೂ ಕೊಟ್ಟಿದ್ದಾನೆ. ಇದನ್ನು ಗಮನಿಸಿದಾಗ, 
ಇಲ್ಲಿ ಅರ್ಥವೆಂದರೆ ವ್ಯಾಕರಣಾರ್ಥವೆಂಬುದು ಖಚಿತವಾಗುತ್ತದೆ. *ನಾಮಪದ' ವೆಂಬುದು 
ಇಲ್ಲಿ ವ್ಯಾಕರಾಣಾರ್ಥವೇ ಹೊರತು ಶಬ್ದಾ ರ್ಥವಲ್ಲ. ಅಷ್ಟೇ ಅಲ್ಲದೆ, **“ಕಾರಕವೆಂಬುದು 
ಕ್ರಿಯಾನಿಮಿತ್ತಂ'' (ಶೆ. ಮ. ದ; ಸೂ. 103, ವೃತ್ತಿ) ಎಂಬ ಮಾತನ್ನು ಗಮನಿಸಬೇಕು. 


5. ಐಚ್ಛಿಕ ರೂಪಾಂತರ ನಿಯಮ ( Optional T-Rule ) ಗಳನ್ನು ಹಚ್ಚಿ ಉತ್ಪಾದಿಸಿದ 


ವಾಕ್ಯಗಳನ್ನು ಸಾಧಿತವಾಕ್ಯ (Derived / Non-Kernel Sentence) ಗಳೆಂದ 
ಕರೆಯುತ್ತಾರೆ. 


“ರಾಮನು ರಾವಣನನ್ನು ಕೊಂದನು” - ಎಂಬ ವಾಕ್ಯಕ್ಕೆ ಕರ್ಮಣಿ ಪ್ರಯೋಗ ಮಾಡಿದರು 
“ರಾಮನಿಂದ ರಾವಣ ಕೊಲ್ಲಲ್ಪಟ್ಟನು'-ಎಂಬ ವಾಕ್ಯ ಸಾಧಿತಗೊಳ್ಳುತ್ತದೆ, ಹೀಗೆ ಒಂದು ಮೂಲ 
ವಾಕ್ಯದಿಂದ ನಾನಾ ವಾಕ್ಯಗಳನ್ನು ರೂಪಾಂತರಿಸ ಸುವದಕ್ಕೊ ಸ್ಕರ ವಾಕ್ಯದ ರಚನೆಯಲ್ಲಿ ಸೂಕ್ತ 
ಬದಲಾವಣೆಗಳನ್ನು ಮಾಡುವ ನಿಯಮಗಳನ್ನು ಐಚ್ಛಿ ಕ AEE ನಿಯೆಮಗಳಿಂದು ಕರೆ 
ಯುತ್ತಾರೆ. ಐಚ್ಛಿ ಕ ರೂಪಾಂತರ ನಿಯಮಗಳು ಉತ್ಪಾ ದಿಸದ ವಾಕ್ಯಗಳನ್ನು ಮೂಲ/ಸರಳ ವಾಕ್ಯ 
(Base/ Kernel Sentence) ಎಂದು ಕರಯುತ್ತಾ ರೆ. "ರಾಮನಂ ರಾವಣನನಂ ಕೊಂದನಂ' 
ಎಂಬ ವಾಕ್ಯದ ಮೂಲ ಘಟಕಗಳು/ರಾಮನ್‌ 4 ರಾವಣನ್‌ 4 ಅನ್‌ 4 ಕೊಲ್‌ +ನ್ಸ್‌ 4 -ಅನ್‌ 
-ಅವು ವಾಕ್ಯ ದಲ್ಲಿ ಕೂಡುವಾಗ ಕೆಲವು ರೂಪಾಂತರಗಳು ಕಡ್ಡಾ ಯವಾಗಿ ಆಗುತ್ತ ವೆ ಕೊಲ್‌ + 
ನ್ಜ್‌ 4 ಅನ- 'ಕೊನ್ನ ನ್‌ (ಕೊಂದನು) ಈ ರೀತಿಯೆ ಸಂಧಿ ಮೊದಲಾದ ಬದಲಾವಣೆಗಳ ಬಗೆಗೆ 
ಲಕ್ಷ ವಹಿಸಿಕೊಳ್ಳುವ ನಿಯಮಗಳನ್ನು ಕಡ್ಡಾಯ ರೂಪಾಂತರ ನಿಯಮ (Obligatory 
T-Rule ) ಗಳೆಂದು ಕರೆಯುತ್ತಾ, ರೆ. (ನೋಡಿ: ಏಲ್ಯಂ ಮಾಡ್ತ; 1975 : 81-3; 
(85,89-94) ಈ ನಿಯಮಗಳು ಮೂಲವಾಕ ದ ರಚನೆಗೆ ಸಂಬಂಧಪಟ್ಟ ವುಗಳಾಗಿವೆ, 


ವಿಭಕ್ತಿ ೧೩ 


ಅದು ನಾಮಪದವನ್ನು* ಅವಲಂಬಿಸಿದರೆ ಆ ನಾಮಪದ ವಾಕ್ಕದಲ್ಲಿಯ ಕ್ರಿಯಾಪದೆ 
ದೊಡನೆ ಕತನ್ಸಕಾರಕಾರ್ಥದಲ್ಲಿರುತ್ತದೆ. 


1. ಸುಶೀಲೆ ಓದುತ್ತಾಳೆ. 

2. ಸೀತೆ ಓಡುತ್ತಾಳೆ. 
ವಾಕ್ಕ 1-2ರೆಲ್ಲಿಯ “ಓದುತ್ತಾಳೆ' ಮತ್ತು “ಓಡುತ್ತಾಳೆ' ಎಂಬ ಕ್ರಿಯಾಪದಗಳು 
ಸೂಚಿಸುವ ಕ್ರಿಯೆಗಳು ಫಲಕಾರಿಯಾಗಲು ಕ್ರಮವಾಗಿ *ಸುಶೀಲೆ' ಮತ್ತು “ಸೀತೆ? 
ಎಂಬ ನಾಮಪದಗಳನ್ನು ಅವು ಅವಲಂಬಿಸಿವೆ. ಆದುದರಿಂದ ಈ ನಾಮಪದಗಳು 
ಅವುಗಳ ಕ್ರಿಯಾಪದಗಳೊಡನೆ ಕರ್ತಕಾರಕದಲ್ಲಿವೆ. 

ಕನ್ನಡದಲ್ಲಿ ಕತಣ್ಸಕಾರಕವಿಲ್ಲದ ಮೂಲವಾಕ್ಕಗಳು ಇರುವುದು ಅಸಾಧ್ಯವಾದುದ 

ರಿಂದ ಕತನ್ಸಕಾರಕ ಅತ್ಯಂತ ಪ್ರಮುಖವಾಗಿದೆ.” 


ಕತನ್ಸಕಾರಕ, ಕರ್ತರಿ ಪ್ರಯೋಗದಲ್ಲಿ ಪ್ರಥಮಾ ವಿಭಕ್ತಿಯಲ್ಲಿಯೂ, ಕರ್ಮಣಿ 
ಪ್ರಯೋಗದಲ್ಲಿ ತೃತೀಯಾ ವಿಭಕ್ತಿಯಲ್ಲಿಯೂ ಅಭಿವ್ಯಕ್ತಗೊಳುತ್ತದೆ.* 


ಷರಾ ರಾವಣನನ್ನು ಕೊಂದನು. (ಕರ್ತರಿ) 
4. ರಾಮನಿಂದ ರಾವಣ ಕೊಲ್ಲಲ್ಪಟ್ಟನು. (ಕರ್ಮಣಿ) 


ಕತನ್ಸಕಾರಕದಲ್ಲಿರುವ "ರಾಮ' 3ನೆಯ ವಾಕ್ಯದಲ್ಲಿ ಪ್ರಥಮೆಯಲ್ಲಿಯೂ 4 ನೆಯ 
ವಾಕ್ಕದಲ್ಲಿ ತೃತೀಯೆಯಲ್ಲಿಯೂ ಅಭಿವೃಕ್ತಗೊಂಡಿದೆ. 


2. ಪ್ರಭಾವ ಕಾರಕ: 


ಮೂಲ ವಾಕ್ಕದಲ್ಲಿ ಕ್ರಿಯಾಪದ ಸೂಚಿಸುವ ಕ್ರಿಯೆಯಿಂದ ಪ್ರಭಾವಿತಗೊಂಡ 
ಅಜೀವ ವಸ್ತುವನ್ನು ಪ್ರತಿನಿಧಿಸುವ ನಾಮಪದ ಪ್ರಭಾವಕಾರಕವಾಗುತ್ತದೆ. ಅದು 


6. ನಾಮಪದವೆಂಬ ಪದವನ್ನು ಸರ್ವನಾಮೆಗಳನ್ನೊ ಳಪಡಿಸಿ ಬಳಸಲಾಗಿದೆ, 

7. ಕರ್ತೃ ವಿಭಕ್ತಿಗೆ ಕಾರಕಾರ್ಥವಿಲ್ಲದಿರುವುದರಿಂದ ಕವಿರಾಜಮಾರ್ಗಕಾರ ಕರ್ತೃಕಾರಕವನ್ನು 
ಒಪ್ಪುವುದಿಲ್ಲ; ಆತನ ಈ ವೈಶಿಷ್ಟ್ಯಪೂರ್ಣವಾದ ಕೊಡುಗೆ ಕನ್ನಡ ವ್ಯಾಕರಣದಲ್ಲಿ ಮಹತ್ವ 
ವುಳ್ಳದ್ದಾ ಗಿದೆ? pO ಕುಳ್ಳಿಯವರು ಅಭಿಪ್ರಾಯ ಪಡುತ್ತಾರೆ. (ಕುಳ್ಳಿ 1976; 262-4). 

8. ಕನ್ನಡದಲ್ಲಿ ಕರ್ಮಣಿ ಪ್ರಯೋಗ ಕೃತ್ರಿಮವೆಂದು ಕೆಲವರ ಅಭಿಪ್ರಾಯ; ಆದ್ದರಿಂದ 
ಕರ್ಮಣಿಯೆ ಒದಲು ಭಾವವಾಚಕ ಅ-ಕರ್ತೃಕ (Impersonal) ಪ್ರಯೋಗವೆನ್ನು ಅವರು 
ಬಳಿಸುತ್ತಾರೆ: ಈ ಸುವಾರ್ತೆ ಲೂಕನಿಂದ ಬರೆಯಲ್ಪಟ್ಟಿತು» ಈ ಸುವಾರ್ತೆ ಲೂಕನಿಂದ 
ಬರೆಯಲಾಯಿತು. ನೋಡಿ ; Herold Spencer 1950 ; 281-2) 

9. ವಸ್ತು” ಎಂಬ ಪದವನ್ನು ಜೀವಾಜೀವಗಳೆರಡನ್ನೂ ಒಳಪಡಿಸಿ ಸಂದರ್ಭಕ್ಕನುಸಾರವಾಗಿ ಪ್ರಸ್ತುತ 
ಲೇಖನದಲ್ಲಿ ಬಳಸಿಕೆ ಇಳ್ಳಲಾಗಿದೆ. 


೧೪ ಕರ್ನಾಟಕ ಭಾರತಿ 
a 3ನ 
ದ್ವಿತೀಯಾ ವಿಭಕ್ತಿಯ ಮೂಲಕ ಅಭಿವ್ಯಕ್ತಗೊಳ್ಳುತ್ತದೆ. 


5. ತಾಯಿ ಮಗುವನ್ನು ಪ್ರೀತಿಸುತ್ತಾಳೆ. 
6. ಮಗು ಹಾಲನ್ನು ಕುಡಿಯುತ್ತದೆ. 


ವಾಕ್ಯ 5-6 ರಲ್ಲಿ "ಮಗು' ಮತ್ತು "ಹಾಲು, ಕ್ರಮವಾಗಿ " ಪ್ರೀತಿಸುತ್ತಾಳೆ 


ಮತ್ತು "ಕುಡಿಯುತ್ತದೆ' ಎಂಬ ಕ್ರಿಯಾಪದಗಳು ಸೂಚಿಸುವ ಕ್ರಿಯೆಯ ಪ್ರಭಾವಕ್ಕೆ 
ಒಳಗಾಗಿವೆಯೇ ವಿನಃ ಅವುಗಳಿಂದಾಗಿ ಉಂಟಾಗಲಿಲ್ಲ. 


3. ಕರ್ಮ ಕಾರಕ: 


ಮೂಲ ವಾಕ್ಕದಲ್ಲಿ ಕ್ರಿಯಾಪದ ಸೂಚಿಸುವ ಕ್ರಿಯೆಯಿಂದ ಉಂಟಾಗುವ ಅ/ಜೀವ 
ವಸ್ತುವನ್ನು ನಿರ್ದೇಶಿಸುವ ನಾಮಪದ ಕರ್ಮಕಾರಕಾರ್ಥದಲ್ಲಿರುತ್ತದೆ. 


7. ಕುಂಬಾರ ಮಡಕೆಯನ್ನು ಮಾಡುತ್ತಾನೆ. 


8. ಅಡಿಗೆಯವಳು ಮಿರ್ಜ್ಚಿಯನ್ನು' ಮಾಡಿದಳು. 


ವಾಕ್ಕ 7-8 ರಲ್ಲಿ “ ಮಡಕೆ” ಮತ್ತು " ಮಿರ್ಚಿ” ಎಂಬ ನಾಮಪದಗಳು ಕ್ರಮವಾಗಿ 
"ಮಾಡುತ್ತಾನೆ' ಮತ್ತು "ಮಾಡುತ್ತಾಳೆ' ಎಂಬ ಕ್ರಿಯಾಪದಗಳು ಸೂಚಿಸುವ ಕ್ರಿಯೆ 
ಗಳಿಂದ ಪ್ರಭಾವಿತಗೊಂಡ ವಸ್ತುಗಳನ್ನು ಸೂಚಿಸುವುದಿಲ್ಲ. ಅವು ಆ ಕ್ರಿಯೆಗಳಿಂದಾಗಿ 
ಉಂಟಾದ ಅಥವಾ ಫಲಿತಗೊಂಡ ವಸ್ತುಗಳನ್ನು ಸೂಚಿಸುತ್ತವೆ. ಪ್ರಭಾವ ಕಾರಕದಂತೆ 
ಕರ್ಮ ಕಾರಕವೂ ದ್ವಿತೀಯೆಯ ಮೂಲಕವೇ ಅಭಿವ್ಯಕ್ತಗೊಳ್ಳುತ್ತದೆ. 


4, ಕರಣ ಕಾರಕ: 


ಮೂಲ ವಾಕ್ಕದಲ್ಲಿ ಕ್ರಿಯಾಪದ ಸೂಚಿಸುವ ಕ್ರಿಯೆಯನ್ನು ಜರುಗಿಸಲು ಬಳಸುವ 
ಕರಣ / ಸಾಧನವನ್ನು ನಿರ್ದೇಶಿಸುವ ನಾಮಪದ ಕರಣಕಾರಕಾರ್ಥ ದಲ್ಲಿರುತ್ತದೆ. 


9. ಚೋಮಃನು) ಕತ್ತಿಯಿಂದ ಮರ(ವನ್ನು) ಕಡಿದನು. 
10. ಮಗ್ಗಲೇನ ಭಕ್ತಿಯಿಂದ ಮುಕ್ತಿಯನ್ನು) ಪಡೆದಳು. 


10. ಹಸಿಮೆಣಸಿನಕಾಯಿಯನ್ನು ಹಿಟ್ಟನಲ್ಲಿ ಅದ್ದಿ ಕರಿದು ತಯಾರಿಸಿದ ತಿಂಡಿ ವಿಶೇಷ. ಅದು 
ಉ. ಕರ್ನಾಟಕದಲ್ಲಿ ಅತಿ ಪ್ರಸಿದ್ಧ. 


ಕಾರಕ ಮತ್ತು ವಿಭಕ್ತಿ ೧೫ 
5. ಸಂಪ್ರದಾನ ಕಾರಕ: 


ಮೂಲವಾಕ್ಕದಲ್ಲಿ ಕ್ರಿಯಾಪದ ಸೂಚಿಸುವ ಕ್ರಿಯೆಯ ಫಲವನ್ನು ಪಡೆಯುವ 
ಅಥವಾ ಅದಕ್ಕೆ ಆಶ್ರ ಮಾಸುವ ಅ/ಜೀವ ವಸ್ತುವನ್ನು ನಿರ್ದೇಶಿಸುವ ನಾಮಪಡ 
ಸಂಪ್ರದಾನ ಇ ೫ದಲ್ಲಿರುತ್ತವೆ. 


11. ನವದಂಪತಿಗಳು ನಮಗೆ ತಾಂಬೂಲ(ವನ್ನು) ಕೊಟ್ಟ ರು. 
12. ಅರುಳಪ್ಪ(ನು) ತನ್ನ ಸರ್ವಸ್ವವನ್ನು ಸ್ವಾಮಿಗೆ ಅರ್ಪಿಸಿದ(ನು). 
6. ದಿಗ್ವಾಚಿ ಕಾರಕ: 


ಮೂಲ ವಾಕ್ಯದ ಕ್ರಿಯಾಪದ ಸೂಚಿಸುವ ಚಲನೆಯ ದಿಕ್ಕ ನ್ನು ವ್ಯಕ್ತಪಡಿಸುವ 
ವಸ್ತು ವನ್ನು ನಿರ್ದೇಶಿಸುವ ನಾಮಪದ ದಿಕ್ವಾ ಚಿ ಕಾರಕಾರ್ಥದಲ್ಲಿರುತ್ತ ದೆ. 


13. ನಮ್ಮ ವಿದ್ಯಾರ್ಥಿಗಳು ಹಳ್ಳಿಗಳಿಗೆ ಹೋಗುತ್ತಾರೆ. 

14. ಯುವಜನರು ಗುಡಿಗೆ ಹೋಗುವುದು ಕಡಿಮೆಯಾಗಿದೆ. 
ಮೇಲಿನ ವಾಕ್ಕಗಳಲ್ಲಿ "ಹೆಳ್ಳಿಗಳಿಗೆ' ಮತ್ತು "ಗುಡಿಗೆ' ಎಂಬ ಪದಗಳು "ಹೋಗು'ಎಂಬ 
ಕ್ರಿಯಾಪದ ಸೂಚಿಸುವ ಕ್ರಿಯೆಯ ಚಲನೆಯ ದಿಕ್ಕನ್ನು ಸೂಚಿಸುತ್ತವೆ. 

ದಿಗ್ವಾಚಿಕಾರಕ ಸಂಪ್ರದಾನದಂತೆ ಚತುರ್ಥಿ ವಿಭಕ್ತಿಯ ಮೂಲಕ ಅಭಿವ್ಯಕ್ತ 
ಗೊಳ್ಳುತ್ತದೆ. 
7. ಅಧಿಕರಣ ಕಾರಕ: 


ಮೂಲವಾಕ್ಕದ ಕ್ರಿಯಾಪದ ಗುರುತಿಸುವ ಕ್ರಿಯೆಯ ಆಧಾರ (Locus) 
ಸೂಚಿಸುವ ಅ/ಜೀವ ವಸ್ತು ಅಧಿಕರಣ ಕಾರಕಾರ್ಥದನ್ಲಿರುತ್ತದೆ. 


15. ಮೋಹನ ಮೈದಾನಿನಲ್ಲಿ ಬಿದ್ದ. 

16. * ಪ್ರಕಾಶ ಆಡುವ ಸಮಯದಲ್ಲಿ ಬಿದ್ದ. 
15 ನೆಯ ವಾಕ್ಯದಲ್ಲಿ "ಮೈದಾನು' ಕ್ರಿಯೆಗೆ ಆಧಾರವಾದರೆ 16 ನೆಯ ವಾಕ್ಕದಲ್ಲಿ 
“ಸಮಯೆ' ಆಧಾರವಾಗಿದೆ; Go ಅವೆರಡೂ ಅಧಿಕರಣ ಕಾರಕಾರ್ಥದಲ್ಲಿವೆ. ಈ 


ಕಾರಕದ ಅಭಿವ್ಯಕ್ತಿ ಮುಖ್ಯವಾಗಿ ವೈಯಾಕರಣಿಗಳು ಸೂಚಿಸಿದ ಸಪ್ತಮಿ ವಿಭಕ್ತಿಯ 
ಮೂಲಕವಾಗುತ್ತದೆ. 


೧೬ ಕರ್ನಾಟಕ ಭಾರತಿ 
ವಾದಗ್ರಸ್ತ ಕಾರಕಗಳು 


ಕನ್ನಡ ವ್ಯಾಕರಣ ಗ್ರಂಥಗಳನ್ನು ಅವಲೋಕಿಸಿದಾಗ ಅವುಗಳಲ್ಲಿ ಸಂಬೋಧನಾ 
(11008/01೪6). ಸಂಬಂಧ (Genitive), ಉದ್ದೇಶ (Purposive), ಹೇತು 
(Causal). ಅಪಾದಾನ (Ablative), ಸಂಯೋಗ (Comitative) ಮತ್ತು 
ಸಂವೇದ್ಕ (Sensory) ಗಳೆಂಬ ಕಾರಣಗಳ! ಬಗ್ಗೆ ಪ್ರಸ್ತಾಪ ಬರುವುದುಂಟು. 
ಇವುಗಳ ವಿವೇಚನೆ ಪ್ರಸ್ತುತ ಭಾಗದಲ್ಲಿ ಮಾಡಲಾಗಿದೆ. 


1. ಸಂಬೋಧನಾ ಕಾರಕ: 


ಕೇಶಿರಾಜ ಸಂಬೋಧನೆಯ ಪ್ರಸ್ತಾಪ! ಮಾಡಿದರೂ ಅದನ್ನು ಕಾರಕವೆಂದು 
ಪರಿಗಣಿಸುವುದಿಲ್ಲ! ಆದರೆ ಕೆಲವು ಶಾಲಾ ವ್ಯಾಕರಣಗಳು!* ಅಲ್ಲದೆ ಸಂಶೋಧ 
ನಾತ್ಮಕ ಗ್ರಂಥಗಳು! ಕೂಡಾ ಸಂಬೋಧನೆಯನ್ನು ಕಾರಕವನ್ನಾಗಿ ಪರಿಗಣಿಸಿದ್ದುಂಟು.!* 

ವಾಕ್ಕದ ಅಂತಃಸ್ತರದಲ್ಲಿ ಸಂಬೋಧನೆ ಯಾವ ವ್ಯಾಕರಣ ಸಂಬಂಧವನ್ನೂ 
ತೋರಿಸುವುದಿಲ್ಲವಾದುದರಿಂದ ಆದು ಕಾರಕವಲ್ಲವೆಂದು ನಮ್ಮ ಮತ.” 


2. ಸಂಬಂಧ ಕಾರಕ: 
ಕೇಶಿರಾಜ ಷಷ್ಠಿ ವಿಭಕ್ತಿಯನ್ನು ಒಪ್ಪಿಕೊಂಡು ಅದಕ್ಕೆ ತನ್ನದೇ ಆದ ವಿಶಿಷ್ಟ ಕಾರಕ 


© 


ಎಲ್ಲವೆಂದು ಹೇಳಿ, ಸಂಬಂಧಕಾಧಕವನ್ನು ಅಲ್ಲಗಳದಿದ್ದಾನೆ.!₹ ಆದರೂ ಕೆಲವರು! * 
ಕಾರಣಗಳನ್ನೀಯದೆ ಸಂಬಂಧಕಾರಕವನ್ನು ಒಪ್ಪಿಕೊಂಡಿದ್ದಾರೆ. ಕವಿರಾಜಮಾರ್ಗಕಾರ 


11. ವೈಯಾಕರಣಿಗಳು ಇಲ್ಲಿ ವಿಭಕ್ತಿ (Case) ಎಂಬವ್ಯಾಪ ಪದವನ್ನು ಬಳಸಿದ್ದ ರೂ ಅದು ಕಾರಕ 
(Deep Case) ಎಂಬರ್ಥದಲ್ಲಿದೆ ಎಂಬುದು ಆಯಾಯ ಸಂದರ ದಿಂದ ಸಷ ವಾಗುತ್ತದೆ 
೧ ಬ ಎಇ ಇಂ” 
12, ಶವದ, ಸೂ, 134.6 
13. ಅದೇ, 103 ಮತ್ತು 137 
14. ಮ. ಪ್ರ, ಪೂಜಾರ, 1949: 15; 


15, ಅ) ಕನ್ನಡಕೈಪಿಡಿ, ಪು. 37 ಮತ್ತು 342. ಆ) ಹಂಪನಾಗರಾಜಯ್ಯ 1972; 212, 
ಇ) Herold Spencer 1950 ; 36. ಈ) ಸವದತ್ತಿಮಠ, 1976 : 116. 

16, ಮುಳಬಾಗಲ (1924), ಕುಲಕರ್ಣಿ (1967), Nayak ಮತ್ತು Gowda (1972) 
ಇವರು ಸಂಭೋಧನಾಕಾರಕವನ್ನು ಒಪ್ಪುವುದಿಲ್ಲ. 

17. ನೋಡಿ: ಏಲ್ಯಂ ಮಾಡ್ತ, 1975 ; 101. 


ಸ ಮತ ಸ ೦ 
18, ಸೂ. 103 ಮತ್ತು 143. ಗೌಡರು ಸಂಬಂಧ ಕಾರಕವನ್ನು ಒಪ್ಪು ವುದಿಲ್ಲವೆಂಬುದಕ್ಕೆ ಆವರ 


ಷಪ್ಕಿವಿಭಕ್ತಿಯ ಕುರಿತಿನ ಈ ವಾಕ್ಯವೇ ಸಾಕ್ಷಿ. «ಕಾರಕ ಸಂಬಂಧವಿಲ್ಲದೆ ಹೋದರೂ 


ಇದು (ಷಷ್ಠಿ ವಿಭಕ್ತಿ) ಗೇ ಉಳಿದುಕೊಂಡಿದೆ'' (ಗೌಡ, 1976. ಪು. 394.) 
19. ಪೂಜಾರ, Spencer, ಕನ್ನಡ ಕೈಪಿಡಿಕಾರರು, ಹಂಪನಾಮುಂತಾದವರು, 


ಕಾರಕ ಮತ್ತು ವಿಭಕ್ತಿ ೧೭ 


ಷಷ್ಠಿಗೆ ಕಾರಕಾರ್ಥವಿದೆ ಎಂದು ಒಪ್ಪಿಕೊಂಡು ತ ಸ್ವಂ ೦ತತನವನ್ನು ತೋರಿಸಿಕೊಟ್ಟಿ ದ್ದ 
ನಲ್ಲದೆ ಕನ್ನಡ ವ್ಯಾಕರಣದ ಮೌಲ್ಯವನ್ನು ಹೆಚ್ಚಿ ಸಿದ್ದಾನೆಂಬ ಅಭಿಪ್ರಾ ಯವನ್ನು ಡಾ. 
ಕುಳ್ಳಿಯವರುಃ? ಸೂಚಿಸಿದ್ದಾ ರೆ. 


ಷಷ್ಠಿ ಅಭಿವೃಕ್ತಗೊಳಿಸುವ ಸಂಬಂಧ ಮೂಲವಾಕ್ಕದ ನಾಮ ಮತ್ತುಕ್ರಿ ಯಾಪದ 
ಗಳ ನಡುವಿನ ವ್ಯಾಕರಣ ಸಂಬಂಧ-ಕಾರಕಾರ್ಥ-ವಲ್ಲವಾದುದರಿಂದ ಈ ಷಷ್ಠಿಯ ನೇರ 
ಸಂಭಂಧಕಾರಕವನ್ನು ಒಪ್ಪುವುದು ಭಾಷಾವೈಜ್ಞಾ ನಿಕ ದೃಷ್ಟಿಯಿಂದ ಅಸಾಧ್ಯವೆಂದು 
ಹೇಳಬೇಕಾಗುತ್ತದೆ. 


3. ಉದ್ದೇಶ ಕಾರಕ: 


ಸಂಪ್ರದಾನಕ್ಕಿಂತ ಭಿನ್ನವಾದ ಉದ್ದೇಶಕಾರಕವೊಂದನ್ನು ಗುರುತಿಸುವ ಪ್ರಯತ್ನ 
ವನ್ನು ಅಲ್ಲಲ್ಲಿ ನಾವು ಕಾಣುತ್ತೇವೆ. ಕೆಳಗಿನ ವಾಕ್ಕ ಗಮನಿಸಿ: 


17. ಚೋಮ ತನ್ನ ಆಸ್ತಿಗೆ ರೂ. 6,000 ಕೊಟ್ಟ. 


ಮೇಲಿನ ವಾಕ್ಯದಲ್ಲಿ ಹಣ ಸಿ ೀಕರಿಸ ವುದು ಆಸ್ತಿಯಲ್ಲ. ಆದುದರಿಂದ ಅದು ಸಂಪ್ರ 
ದಾನಕಾರಕಾರ್ಥದಲ್ಲಿಲ್ಲ. ಕಾರಣ, ಚತುರ್ಥೀ ವಿಭಕ್ತಿ ಪ್ರತ್ಯಯವನ್ನೊಳಗೊಂಡ ನಾಮ 
ಪದಗಳನ್ನು ಉದ್ದೇಶ ಚತುರ್ಥೀ ಎಂದು ತಿಳಿಯಬೇಕಾಗುತ್ತದೆಂದು ಗೌಡರ (1972: 
349) ವಾದ. 


ಮೇಲಿನ ವಾಕ್ಯವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಅದರ ಅಂತುಸ್ತರದಲ್ಲಿ 
ಎರಷು ಮೂಲ ವಾಕ್ಕಗಳಿರುವುದನ್ನು ನಾವು ಗಮನಿಸಬಹುದು : 


17 (ಅ) ಚೋಮೆ ಒಬ್ಬನಿಗೆ ರೂ. 6,000 ಕೊಟ್ಟ. 
17 (ಆ) ಚೋಮ ಅವನಿಂದ ಆಸ್ತಿ ಪಡೆದುಕೊಂಡ. 
ಚೋಮ ಆಸ್ತಿಗೆ ರೂ. 6,000 ಕೊಟ್ಟ. 


ಆಸ್ತಿ' ಪ್ರಭಾವಕಾರಕದಲ್ಲಿದ್ದು ಬಹಿಃಸ್ತರದಲ್ಲಿ ಚತುರ್ಥಿವಿಭಕ್ತಿಯ ಮೂಲಕ ಅಭಿವೃಕ್ತೆ 
ತ್ತದೆ, ಒಟ್ಟಿನಲ್ಲಿ ಉದ್ದೇಶ ಕಾರಕಕ್ಕೆ ಇಲ್ಲಿ ಅಸ್ತಿತ್ವವಿಲ್ಲ. 


20. 1976 ; 263. 
21. ನೋಡಿ ; ಸವದತ್ತಿಮಠ (1976 ; 117) 


೧೮ ಕರ್ನಾಟಕ ಭಾರತಿ 


4. ಹೇತು ಕಾರಕ: 


ಕೆಳಗಿನ ವಾಕ್ಕಗಳನ್ನು ಗಮನಿಸಿ : 


18. ಓಲಗದಿಂದ ಹಣವ ನ್ನು ಪಡೆದ. 
19. ಧನದಿಂದ ಕೀರ್ತಿಯನ್ನು ಗಳಿಸಿದ. 
20. ಹಣ್ಣಿ ನಿಂದ ಬದುಕಿದ. 


ಮೇಲಿನ 18-20 ವಾಕ್ಯಗಳಲ್ಲಿ ಬಂದ “ಇಂದ' ಕರಣ ಕಾರಕವನ್ನು ಸೂಚಿಸುವುದಿಲ್ಲ. 
ಕರಣಕಾರಕ ಸೂಚಿಸುವ ರೂಪಕ್ಕೆ “ಆಗಿ' ಎಂಬ ರೂಪವನ್ನು ಸೇರಿಸುವುದು ಅಸಾಧ್ಯ : 
ಕೊಡಲಿಯಿಂದ ಕಡಿದ: *ಕೊಡಲಿಯಿಂದಾಗಿ ಕಡಿದ. ಆದರೆ ಕೆಳಗಿನ ವಾಕ್ಯಗಳನ್ನು 
ನೋಡಿ : 


18 (ಅ) ಓಲಗದಿಂದಾಗಿ ಹಣವನ್ನು ಪಡೆದ. 
19 (ಅ) ಧನದಿಂದಾಗಿ ಕೀರ್ತಿಯನ್ನು ಗಳಿಸಿದ. 
20 (ಅ) ಹಣ್ಣಿನಿಂದಾಗಿ ಬದುಕಿದ. 


ಆದ್ದರಿಂದ 18-20 ವಾಕ್ಕಗಳು ಕರಣಕಾರದಲ್ಲಿಲ್ಲ; ಹೇತು ಕಾರಕದಲ್ಲಿವೆಂದು ಕೆಲವರ 
ಅಭಿಪ್ರಾಯ. 


ಅಂತಃಸ್ತರದಲ್ಲಿ ಆ ವಾಕ್ಕಗಳನ್ನು ಈ ಕೆಳಕಂಡಂತೆ ತಿಳಿದುಕೊಳ್ಳಬಹುದು : 


18 (ಆ) ಓಲಗ (ಅವನಿಗೆ) ಹಣ(ವನ್ನು) ಕೊಟ್ಟಿತು. 
19 (ಆ) ಧನ (ಅವನಿಗೆ) ಕೀರ್ತಿ(ಯನ್ನು ) ಕೊಟ್ಟಿತು. 
20 (ಆ) ಹಣ್ಣು (ಅವನನ್ನು) ಬದುಕಿಸಿತು. 
18 (ಆ)-20(ಆ) ವಾಕ್ಕಗಳನ್ನು ಗಮನಿಸಿದಾಗ "ಓಲಗ, ಧನ, ಹಣ್ಣು" ಎಂಬ ನಾಮ 


ಪದಗಳು ಕರ್ತ -ಕಾರಕದಲ್ಲಿವೆಯೆಂದೂ, ಆದ್ದ ರಿಂದ ಹೇತು ಖೋ 'ಬಾಕಾರಕೆವೆಂದೂ 


ಸ್ಪಷ್ಟವಾಗುತ್ತ ದೆ ಆ ಕತಣ್ಯಕಾರಕ ಬಹೀಸ ಸ್ತರದಲ್ಲಿ ತೃತೀಯೆಯ ಮೂಲಕ ಅಭಿವೃಕ 
ಗೊಂಡಿದೆ. p> 


22. * ಚಿನ್ನ ಅ..ಸ್ವೀಕೃತ ವಾಕ್ಯಗಳನ್ನು ಗುರುತಿಸುತ್ತದೆ. 
238. ಉದಾಹರಣೆಗೆ ನೋಡಿ : Gowda (1972 ; 339-341) 


ಕಾರಕ ಮತ್ತು ವಿಭಕ್ತಿ ೧೯ 
5. ಅಪಾದಾನ ಕಾರಕ: 


ಕೇಶಿರಾಜ3* ಅಪಾದಾನ ಕಾರಕವನ್ನು ಒಪ್ಪಿಕೊಂಡಿದ್ದಾನೆ. ಆದರೆ ಆಧುನಿಕ 
ವಿದ್ವಾಂಸರು3* ಅಪಾದಾನವನ್ನು ಒಪ್ಪುವುದಿಲ್ಲವೆಂದು ಕೆಲವರು3 ಆಪಾದಿಸಿದ್ದಾರೆ. 
ಆದರೆ ಕೈಪಿಡಿಕಾರರು ಅಪಾದಾನ ಕಾರಕ (ಪಂಚಮೃರ್ಥ)ವನ್ನು ಅಲ್ಲಗಳೆಯಲಿಲ್ಲ 
ಎಂಬುದು. “........ ಪಂಚಮ್ಮರ್ಥದಲ್ಲಿ ತೃತೀಯೆಯನ್ನೇ ಪ್ರಯೋಗಿಸುತ್ತಾರೆ”. ಎಂಬ 
ಅವರ ವಾಕ್ಯದಿಂದ ತಿಳಿದುಕೊಳ್ಳಬಹುದು. ?” ಒಟ್ಟಿನಲ್ಲಿ ಅಪಾದಾನ ಕಾರಕ ಅರ್ಥಾತ್‌ 
ಪಂಚಮೃರ್ಥ ಸರ್ವಸಾಮಾನ್ಯವಾಗಿ ಈಗ ಬಹುಸಮ್ಮತವಾಗಿದೆ; ಆದರೂ ಕೆಳಗಿನ 
ವಾಕ್ಯಗಳನ್ನು ಗಮನಿಸಿ; 


21. ನಾನು ಬಾವಿಯಿಂದ ನೀರನ್ನು ಸೇದುತ್ತೇನೆ. 
22. ನಾರಣಪ್ಪ ಮರದಿಂದ ಹಣ್ಣನ್ನು ಹರಿಯುತ್ತಾನೆ. 
23, ಮೋನಪ್ಪ ಮಡಿಕೇರಿಯಿಂದ ಪೂರ್ವಕ್ಕೆ ಹೋಗುತ್ತಾನೆ. 


ಮೇಲಿನ 21-23 ವಾಕ್ಯಗಳು ಕೆಲವು ಮೂಲವಾಕ್ಕಗಳಿಂದ ಸಾಧಿತಗೊಂಡವುಗಳಾಗಿವೆ. 
ಕಾರಕಗಳು ಮೂಲವಾಕ್ಕಗಳಿಗೆ ಸೇರಿದವುಗಳಾದುದರಿಂದ ಅಲ್ಲಿ ಅಪಾದಾನಾರ್ಥವಿದೆಯೇ 
ಎಂಬುದನ್ನು ಪರಿಶೀಲಿಸಬೇಕು ; 


21 (ಅ) ಬಾವಿಯಲ್ಲಿ ನೀರುಂಟು; 
(ಆ) ಆ ನೀರನ್ನು ನಾನು ಸೇದುತ್ತೇನೆ. 
22 (ಅ) ಮರದಲ್ಲಿ ಹಣ್ಣು ಉಂಟು; 
(ಆ) ಅದನ್ನು ನಾರಣಪ್ಪ ಹರಿಯುತ್ತಾನೆ. 
23 (ಅ) ಮಡಿಕೇರಿಯಲ್ಲಿ ಮೋನಪ್ಪ ಇದ್ದನು. 
(ಆ) ಮಡಿಕೇರಿಗೆ ಪೂರ್ವ (ದಿಕ್ಕು) ಇದೆ. 
(ಇ) ಮೋನಪ್ಪ (ಆ) ಪೂರ್ವ ದಿಕ್ಕಿಗೆ ಹೋಗುತ್ತಾನೆ. 


24. ನೋಡಿ ; ಸೂ. 103 ಮತ್ತು 126 ಹಾಗೂ ಅವುಗಳ ವೃತ್ತಿ, 

25. ಬಿ, ಎಂ. ಶ್ರೀಕಂಠಯ್ಯ (1955), ಟಿ. ಎಸ್‌. ವೆಂಕಣ್ಣಯ್ಯ (1955), ಟಿ. ಎನ್‌, 
ಶ್ರೀಕಂಠಯ್ಯ (1939) ಎ, ಎನ್‌. ನರಸಿಂಹಯ್ಯ (1941) ಮತ್ತು ಜಿ. ಎಸ್‌. ಗಾಯಿ 
(1946). 

26. ನೋಡಿ ; Gowda (1972 ; 370-1); Madtha (1976) ಅ, ಟಿ, 3; Kulli 
(1976 ; 137) 

27. ಕನ್ನಡ ಕೈಪಿಡಿ, (1955 : 335) ಇದನ್ನೇ ಇನ್ನೊಂದು ರೀತಿಯಲ್ಲಿ ; ಅಪಾದಾನ 
ಕಾರಕಾರ್ಥದಲ್ಲಿ ತೃತೀಯಾ ವಿಭಕ್ತಿಯನ್ನೇ ಪ್ರಯೋಗಿಸುತ್ತಾರೆ ಎಂದೂ ಹೇಳಬಹುದು. 


೨೦ ಕರ್ನಾಟಕ ಭಾರತಿ 


21 (ಅ)-೨3 (ಇ) ವಾಕ್ಕಗಳಲ್ಲಿರುವ ಕಾರಕಗಳು ಅಧಿಕರಣ ಸಂಪ್ರದಾನವೇ ಹೊರತು 

ಅಪಾಡಾನವಲವೆಂಬುದು ಸ ಷ್ಟ ಆದ್ದ ರಿಂದ ಅಪಾದಾನಕಾರಕ ಇದೆಯೆಂಬುಡು ಕೇವಲ 
೧೨ ೦2 

ಭ್ರಮೆ. 


6. ಸಂಯೋಗ ಕಾರಕ; 


ಕೆಳಗಿನ ವಾಕ್ಯವನ್ನು ಪರಿಶೀಲಿಸಿ : 
24. ರಾಮನೊಡನೆ ಸೀತೆ ಕಾಡಿಗೆ ಹೋದಳು; 


ಕಾಡಿಗೆ ಹೋಗುವ ಕ್ರಿಯೆಯಲ್ಲಿ ಪ್ರಧಾನ ಪಾತ್ರ ರಾಮನದು; ಸೀತೆಯದು ಗೌಣ; 
ಆದುದರಿಂದ. “ಒಡನೆ' ಎಂಬ ಪ್ರತ್ಯಯ “ರಾಮನ” ಎಂಬ ಪ್ರಕೃತಿಯನ್ನು ಸೇರುತ್ತದೆ. 


24 (ಅ) ರಾಮ ಮತ್ತು ಸೀತೆ ಕಾಡಿಗೆ ಹೋದರು. 
24 (ಆ) ರಾಮನೂ ಸೀತೆಯೂ ಕಾಡಿಗೆ ಹೋದರು. 


ರಾಮನೊಡನೆ ಸೀತೆ ಕಾಡಿಗೆ ಹೋದಳು / ಸೀತೆಯೊಡನೆ ರಾಮ ಕಾಡಿಗೆ ಹೋದ... 
ಎಂಬ ವಾಕ್ಯದ ಅಂತಃಸ್ತರದಲ್ಲಿ “ರಾಮ' ಮತ್ತು "ಸೀತೆ' ಕರ್ತಕಾರಕಾರ್ಥದಲ್ಲಿರುವು 
ದರಿಂದ ಅಭಿವ್ಯಕ್ತಗೊಂಡ ನಿಜವಾಕ್ಕ (Actual/Non-kernel Sentence) 
ದಲ್ಲಿ ಕರ್ತಕಾರದಲ್ಲಿರುವ ನಾಮಪದಗಳು ಸಮಾನಸ್ವಾನೀಯ (Co-Ordinate) 
ವಾಗಿವೆ. 


24ನೆಯ ವಾಕ್ಯದಲ್ಲಿ ಸೀತೆ ಅಪ್ರಧಾನ-ಗೌಣ (Sub-ordinate) 
ವೆಂದು ತಿಳಿದುಕೊಂಡಾಗ ಪ್ರಧಾನ ನಾಮಪದ ಸಂಯೋಗ ಕಾರಕಾರ್ಥದಲ್ಲಿರುತ್ತದೆ 
ಯೆಂದು ಕೆಲವರು: ವಾದಿಸುತ್ತಾರೆ. 


ಈ ಸಂದರ್ಭದಲ್ಲಿ ಮೊದಲನೆಯದಾಗಿ ನೆನಪಿಡತಕ್ಕ ವಿಷಯವೇನೆಂದರೆ ಕಾರ 

ಜ್ಯ ಅರ್ಥ. ಕಾರಕ ನಾಮಪದದ ಸ್ಥಾನ-ಸ ಮಾನ ಅಥವಾ ಗೌಣ- ವನ್ನು ಅವಲಂಬಿಸಿಲ್ಲ; 
ಪದ ಸೂಚಿಸುವ ಕಿ ಖ್ರಯೆಯೊಡನೆ ಅದರ ಸಂಬಂಧವೇನು ಎಂಬುದನ್ನು ಮಾತ್ರ 

ಸ - ಇಳ ಪ್ರಸ್ತುತ. ಸೀತೆ ರಾಮನಲ್ಲಿ ಅಂತರ್ಗತವಾಗಿ ಹೋಗಿಲ. 
ಸೀತೆಯ ಹೋಗುವಿಕೆಗೆ ಡ್‌ ಕರ್ತ); ರಾಮನ ಹೋಗುವಿಕೆಗೆ ರಾಮ ಕತೃ; ಅರ್ಥಾತ್‌ 


ಇರುವ ಎರಡು ಕ್ರಿಯಾಪದಗಳಿಗೆ ಎರಡು ಭಿನ್ನ ನಾಮಪದಗಳಿವೆ. ಆ ಎರಡು ನಾವೃ 
ಪದಗಳು ಕತ್ತ ಕಾರಕಾರ್ಥದಲ್ಲಿವೆ. 


28. 8. Agesthialingom “‘The So-called Sociative Case in Tamil”, 
Dravidiam Case System (1976), pp. 1-31. 


ಕಾರಕ ಮತ್ತು ವಿಭಕ್ತಿ ೨೧ 


ಯಾವ ನಾಮಪದ ಪ್ರಧಾನ/ಅಪ್ರಧಾನವೆಂಬುದನ್ನು ಸಂದರ್ಭಾರ್ಥ (Con- 
textual Meaning) ಗುರುತಿಸುತ್ತದೆಯೇ ವಿನಃ ವ್ಯಾಕರಣಾರ್ಥ ( Gra- 
11117311081 Meaning) ಅಲ್ಲ. ಈ ಕಾರಣಗಳಿಂದಾಗಿ ಸಂಯೋಗಕಾರಕಾರ್ಥ 
ವೆಂಬುದು ಇಲ್ಲವೆಂದೇ ಹೇಳಬೇಕಾಗುತ್ತದೆ. 


೭. ಸಂವೇದ್ಯ ಕಾರಕ: 


ಕರಣಕಾರಕದಿಂದ ಭಿನ್ನವಾದ ಸಂವೇದ್ಯಕಾರಕವೊಂದನ್ನು ಕೆಲವರು3 ಗುರುತಿ 
ಸಿದಾರೆ, 
ಎ 


25. ಗೋಪು ಆ ಘಟನೆಯನ್ನು ತನ್ನ ಕಣ್ಣಿ ನಿಂದ ನೋಡಿದ. 


26. ಗೋಪಿ ಆ ವಿಷಯವನ್ನು ತನ್ನ ಕಿವಿಯಿಂದ ಕೇಳಿದಳು. 


ಈ 2526ನೆಯ ವಾಕ್ಯಗಳನ್ನು 9-10ನೆಯ ವಾಕ್ಯಗಳೊಂದಿಗೆ ಹೋಲಿಸಿ ನೋಡಿದರೆ 
ಅಲ್ಲಿಯ ಕೊಡಲಿಗೆ ಕಡಿಯುವುದೊಂದೇ ಕೆಲಸ; ಭಕ್ತಿಗೆ ಒಲಿಸುವುದೊಂದೇ ಕೆಲಸ. ಆದರೆ 
ಇಲ್ಲಿಯ ಕಣ್ಣಿ ಗೆ ನೋಡುವ, ಅಳುವ, ಮುಚ್ಚಿಕೊಳ್ಳುವ, ತೆರೆಯುವ ಅಂತೆಯೇ ಕಿವಿ 
ಕೇಳುವ, ಧೂಳುಕಣಗಳನ್ನು ಹೊರಗಿಡುವ ಇತ್ಯಾದಿ ಇತರ ಕೆಲಸಗಳೂ ಇರಬಹುದು. 
ಅಷ್ಟೇ ಅಲ್ಲದೆ 2526ನೆಯ ವಾಕ್ಯಗಳ ನಾಮಪದಗಳು ಜ್ಞಾನೇಂದ್ರಿಯಗಳು, 
ಆದ್ದ ರಿಂದ ಅವು ಕರಣ ಕಾರಕಗಳಿಗಿಂತ ಭಿನ್ನ ವೆಂಬ ಅಭಿಪ್ರಾಯ ವ್ಯಕ್ತವಾಗಿದೆ 

ಕಣ್ಣು » ಕೆವಿ ಮುಂತಾದವುಗಳು ಕೊಡಲಿ, ಪೆನ್ನು ಮೊದಲಾದ ಕರಣಗಳಿಗಿಂತ 
ಭಿನ್ನರೀತಿಯವು ಹೌದು; ಆದರೂ ಮೂಲತಃ ಕರಣಗಳೇ ಅಲ್ಲವೆ? ಕರಣ ಐಂದ್ರಿಯವೋ, 
ಮಾನಸಿಕವೋ, ಜೈವಿಕವೋ ಅ ಜೈವಿಕವೋ ಎಂಬುದು ವ್ಯಾಕರಣದಲ್ಲಿ ಅಪ್ರಸ್ತುತ, 9-10 
ಮತ್ತು 25-26 ವಾಕ್ಕಗಳಲ್ಲಿ -ಇಂದ ಪ್ರತ್ಯಯ ಕೂಡಿಕೊಂಡು ಬಂದಿರುವ ನಾಮಪದ 
ಗಳೆಲ್ಲ ಕರಣಕಾರಕಾರ್ಥವನ್ನು ಬಿಟ್ಟಿಲ್ಲ; ಆದ್ದರಿಂದ ಅವು ಸಂವೇದ್ಯಕಾರಕವಲ್ಲವೆಂದೇ 
ಹೇಳಬೇಕಾಗುತ್ತದೆ. 


ಒಟ್ಟಿನಲ್ಲಿ ವಿವೇಚಿಸಿದ ಎಲ್ಲ ವಾದಗ್ರಸ್ತಕಾರಕಗಳೂ ಆಭಾಸಕಾರಕ (060000 
Case) ಗಳೆಂದೇ ನಮ್ಮ ಎಣಿಕೆ. 


29, Gowda (1972 ; 342). 


ಸಿತಿ ಕರ್ನಾಟಕ ಭಾರತಿ 


ವಿಭಕ್ತಿ : 


ಭಾಷೆಯ ಅಂತಃಸ್ತರದಲ್ಲಿರುವ ನಾಮಪದ ಮತ್ತು ಕ್ರಿಯಾಪದಗಳ ನಡುವಿನ 
ಸಂಬಂಧಗಳು ಕಾರಕಗಳಾದರೆ ಬಹಿಃಸ್ತರದಲ್ಲಿ ಅವುಗಳ ಅಭಿವ್ಯಕ್ತಗಳೇ ಎಭಕಿ.ಗಳು. 


ಕೆಳಗಿನ ಕೋಷ್ಟಕ ಕಾರಕ ಮತ್ತು ವಿಭಕ್ತಿಗಳೆ ಸಂಬಂಧ ಸೂಚಿಸುತ್ತದೆ : 


ಕೋಷ್ಟಕ-1: 
ವಿಭಕ್ತಿ ಕಾರಕ 
ಪ್ರಥಮಾ ಕತಣೃ3 ಪ್ರ ಭಾವ ಮತ್ತು ಕರ್ಮ (ಕರ್ಮಣಿ 
ವಾಕ್ಯಗಳಲ್ಲಿ) 
ದ್ವಿತೀಯಾ ಕರ್ಮ*' ಮತ್ತು ಪ್ರಭಾವ. 
ತೃತೀಯಾ ಕರಣ್‌: ಮತ್ತು ಅಪಾದಾನ್ಯ ಕರ್ತೃ 
| (ಕರ್ಮಣಿ ವಾಕ್ಕಗಳೆಲ್ಲಿ)33 
ಚತುರ್ಥಿ ಸಂಪ್ರದಾನ** ಮತ್ತು ದಿಗ್ವಾಚಿ 
ಷಷ್ಠೀ ಕರ್ಕ, ಕರಣ, ಸಂಪ್ರದಾನ, ಅಧಿಕರಣ. 
ಸಪ್ತವಮೂ ಅಧಿಕರಣ 


ಮೇಲಿನ ಕೋಷ್ಟಕವನ್ನು ನೋಡಿದಾಗ ಸಂಬೋಧನೆ ಮತ್ತು ಪಂಚಮಿ ವಿಭಕ್ತಿಗಳನ್ನು 
ಹೆಸರಿಸದಿರುವುದು ಮಾತ್ರವಲ್ಲದೆ ಷಷ್ಮಿಗೆ ವಿಶಿಷ್ಟವಾದ ಕಾರಕವಿಲ್ಲದಿರುವುದೂ ಗಮನಕ್ಕೆ 
ಬರುತ್ತದೆ. 


ವಾದಗ್ರಸ್ತ ವಿಭಕ್ತಿಗಳು : 


ಸಂಬೋಧನಾ, ಪಂಚಮಿ ಮತ್ತು ಷಷ್ಠೀ ವಿಭಕ್ತಿಗಳ ಬಗ್ಗೆ ಅನೇಕ ವಾದ-ವಿವಾದ 
ಳು ನಡೆದಿಕುವುದದಿಂದ ಅವನ್ನು ವಾದಗ್ರಸ್ತ ವಿಭಕ್ತಿಗಳೆಂದು ಗುರುತಿಸಿ, ಅವುಗಳ 
ವಿವೇಚನೆಯನ್ನು ಪ್ರಸ್ತುತದಲ್ಲಿ ಮಾಡಲಾಗಿದೆ. 


30. ನೋಡಿ : ಅಷ್ಟಾಧ್ಯಾಯಿ 1-3-78 
31. ಅದೇ 2-3-2. 
32. ಅದೆ" 2-3-18, 
33. ಅದೇ 2-3-18, 
34, ಅದೀ 2-3-13, 
35, ಅದೇ 2-3-16. 


ಕಾರಕ ಮತ್ತು ವಿಭಕ್ತಿ ೨೩ 


1. ಸಂಬೋಧನೆ : 

ಸಂಬೋಧನೆ ಯಾವ ಕಾರಕ ಸಂಬಂಧವನ್ನೂ ಅಭಿವ್ಯಕ್ತಪಡಿಸುವುದಿಲ್ಲವಾದುದ 
ರಿಂದ ಅದು ವಿಭಕ್ತಿಯಾಗಲಾರದು.  ಸಂಬೋಧನೆಯನ್ನು ಸಂಬೋಧನಾ ಅಣು 
ಪ್ರತ್ಯಯ (Vocative particle) + ಕತನ್ಣ ಎಂದು ವಿಶ್ಲೇಷಿಸಬಹುದು ; 
ಏ. ರಾಮನ್‌ ೨. ರಾಮನೇ. ಪ್ರ ಕೃ ತಿಯ ಅಂತ್ಯ ವ್ಯಂಜನ ಲೋಪಗೊಂಡಾಗ ಅದರ ಹಿಂದಿನ 
ಹ್ರಸ್ವ ಸ್ವರವನ್ನು ದೀರ್ಥಗೊಳಸುವದೂ « ಉಂಟು: ಅಪ್ಪಾ, ಅಮ್ಮಾ.......ಆಕಾರಾಂತ 
ರೂಪಗಳನ್ನು ಪ್ಲುತಗೊಳಿಸುವುದೂ ಉಂಟು : ಸೀತಾ, ಕಮಕ್‌ ಇತ್ಯಾದಿ. 


2, ಪಂಚಮಿ: 
ಕನ್ನಡ ವಿದ್ವಾಂಸರಲ್ಲಿ ಕೆಲವರು ಕನ್ನಡದಲ್ಲಿ ಪಂಚಮಿ ವಿಭಕ್ತಿ ಸಹಜವಾಗಿ ಇಲ್ಲ 
ಎಂಬ ಅಭಿಪ್ರಾ ಯ ಪಟ್ಟಿದ್ದಾರೆ.” ಇವರಲ್ಲಿ ಟಿ. ಎನ್‌. ಶ್ರೀಕಂಠಯ್ಯ (1939), 
ಎ. ಎನ್‌. ನರಸಿಂಹಯ್ಯ (1941), ಜಿ. ಎಸ್‌. ಗಾಯಿ (1946), ಬಿ. ಎಂ. 
ಶ್ರೀಕಂಠಯ್ಯ (1955) ಮತ್ತು ಟಿ. ಎಸ್‌. ವೆಂಕಣ್ಣಯ್ಯ (1955) ಪ್ರಮುಖರು. 
ಪಂಚಮಿ ವಿಭಕ್ತಿಯನ್ನು ಮಾನ್ಯ ಮಾಡದಿರಲು ಮೇಲಿನ ವಿದ್ವಾಂಸರು ಕೊಟ್ಟ _ 
ಕಾರಣಗಳಲ್ಲಿ ಕೆಳಗಿನವು ಪ್ರಮುಖವಾದವುಗಳು. 


1. ಆಡುಗನ್ನಡದಲ್ಲಿ ಪಂಚಮಿಗೆ ವಿಶೇಷಪ್ರತ್ಯಯದಿಲ್ಲ, ಅದಕ್ಕಾಗಿ ತೃತೀಯೆ 
ಯನ್ನೇ ಬಳಸುತ್ತಾರೆ. 

2. ಹಳಗನ್ನಡ ಸಾಹಿತ್ಯದಲ್ಲಿ ಪಂಚಮಿಯ ಬಳಕೆ ಬಹಳ ಅಪರೂಪ್ಕ ಹೆಚ್ಚಾಗಿ 
ಪಂಚಮಿ ಬದಲು ತೃತೀಯೆ ಕಾಣಬರುತ್ತದೆ. 

3. ಪಂಚಮಿಗೆ ಸ ಸ್ವತಂತ್ರ ವಾದ ಪ್ರತ್ಯಯವಿಲ್ಲ, ಅತ್ತಣಿಂದ ಆ ಅತ್ತ "ಆ ಕಡೆ' 

ಅಣ್‌ (ಸಾಧಿತ ಪ್ರತ್ಯಯ) 4 ಇಂದ (ತೃತೀಯಾ ವಿಭಕ್ತಿ ಪ್ರತ್ಯಯ) 

ಕನ್ನಡ ವ್ಯಾಕರಣಗಳು ಸಂಸ್ಕೃತ ವ್ಯಾಕರಣಗಳ ಅನುಕರಣೆಯಾಗಿದ್ದು 

ವಾದುದರಿಂದ ಅಲ್ಲಿಯ ಪಂಚಮಿಯ ಅನುಕರಣೆ ಇಲ್ಲಿ ಅವಶ್ಯ 

ವಾಯಿತು. 


36. ಕುಳ್ಳಿ (19761 140) ಸಂಬೋಧನೆಗೆ ಕಾರಕವಿಲ್ಲವೆಂದು ಹೇಳಿ ಅದನ್ನು ಕೇವಲ ವಿಭಕ್ತಿ 
ಯನ್ನಾಗಿ ಪರಿಗಣಿಸಿದ್ದಾ ರೆ; ಆದರೆ, ಯಾವ ಕಾರಕದ ವಿಭಕ್ತಿಯೆಂಬುದನ್ನು ತಿಳಿಸಿಲ್ಲ. 


37. ನೋಡಿ ; ಕನ್ನಡ ಕೈಪಿಡಿ 1955 : 335, 


38. K. Kushalappa Gowda, 1972 ; 370. 
39, ಅಷ್ಟಾಧ್ಯಾಯಿ : 2.3.28. 


೨೪ ಕರ್ನಾಟಕ ಭಾರತಿ 


ಕನ್ನ ಡ ವಿದ್ವಾಂಸರು ಕೊಟ್ಟ ಈ ಕಾರಣಗಳು ಗೌಡರ* ಅಭಿಪ್ರಾಯದ ಪ್ರಕಾರ 
ಅಸಮಂಜಸ: 


ಅವು ಪ್ರತ್ಕಯಗಳ ಕ್ರಿಯೆಗಳನ್ನು ಲಕ್ಷಿಸದೆ ಕೇವಲ ರೂಪವನ್ನಷ್ಟೇ 
ಗಮನಿಸಿ ಹೇಳಿದಂತವುಗಳಾಗಿವೆ........ ನಾವು ವಿಭಕ್ತಿಯ ಕ್ರಿಯೆಯನ್ನು 
(function) ನಿರ್ಲಕ್ಷಿಸುವಂತಿಲ್ಲ.*' 


ಒಟ್ಟಿನಲ್ಲಿ ಗೌಡರು ಈ ವಿಭಕ್ತಿಯ ಕ್ರಿಯೆ ಅಪಾದಾನ ಕಾರಕಾರ್ಥವೆಂಬುದನ್ನು ಒಪ್ಪಿ 
ಕೊಂಡು ಅದರ ಅಭಿವ್ಯಕ್ತಿ ಪಂಚೆಮಿಯಿಂದ ಆಗದಿದ್ದರೂ ತೃತೀಯೆಯಿಂದ ಆಗುತ್ತ 
ದೆಂದು ಒಪ್ಪಿಕೊಂಡಂತಿದೆ. ಅಪಾದಾನ ಅಭಾಸ ಕಾರಕವೆಂದು ಈ ಮೊದಲೇ 
ಹೇಳಲಾಗಿದೆ. ಪಂಚಮೀ ವಿಭಕ್ತಿ (5th surface Case)ಯೆ ಅಸ್ತಿತ್ವವನ್ನು 
ಗೌಡರೂ ಅಲ್ಲಗಳೆದಂತಾಯಿತು ! 


ಕೇಶಿರಾಜ** ಮಾತ್ರ ಪಂಚಮೀ ವಿಭಕ್ತಿಯ ಅಸ್ತಿತ್ವವನ್ನು ಒಪ್ಪಿಕೊಂಡಾಗ 
ಅಪಾದಾನ ಕಾರಕ ಮತ್ತು ಅದರ ವಿಶಿಷ್ಟ ಅಭಿವ್ಯಕ್ತಿಯನ್ನು ಒಪ್ಪಿಕೊಂಡು ಎಡವಿ 
ದ್ದಾನೆ, ಒಟ್ಟಿನಲ್ಲಿ ಕನ್ನಡದಲ್ಲಿ ಪಂಚಮಿ ವಿಭಕ್ತಿ ಇಲ್ಲ ಎಂದೇ ಹೇಳಬೇಕಾಗುತ್ತದೆ. 


ಷಷ್ಠಿಗೆ ತನ್ನದೇ ಆದ ವಿಶಿಷ್ಟ ಕಾರಕವಿಲ್ಲದಿದ್ದರೂ ಅದು ಹಲವು ಕಾರಕಗಳನ್ನು 
ಅಭಿವ್ಯಕ್ತ ಪಡಿಸುತ್ತದೆಂಬುದನ್ನೂ ಗಮಿನಿಸಬೇಕಾಗಿದೆ. ಕೆಳಗಿನ ವಾಕ್ಯಗಳನ್ನು ಪರಿಶೀಲಿಸಿ; 


[2] 


27. ನಾನು ಈ ಮನೆಯನ್ನು ಕಟ್ಟಿದ್ದೆ ನೆ, 
ಅಥವಾ 
28. ನಾನು ಈ ಮನೆಯನು ಕಟಿ ಸಿದೆ ನೆ. 
8 0 [6 


40, K, K. Gowda, ಅದೇ. 
41, ಅದೇ. 


42. ಶೆ.ಮ. ದ ಸೂ, 103 ಮತ್ತು 126, 


43. pe ಯಲ್ಲ ತಿ ನೆಯ ಕಾರಣವನ್ನು ನೋಡಿ, ಕ:ಲ್ಲವೆಲ್ಪರ (1961:283) 
ಕ ೨ ಇಲ್ಲಿ ig ; This case appears to have been included 
in the list of cases by Dravidian grammarians out of defe- 


rence to the grammatical principles of ... Sanskrit 


ಕಾರಕೆ ಮೆತ್ತು ವಿಭಕ್ತಿ ೨೫ 
ಅಥವಾ 
2೨. ನಾನು ಈ ಮನೆಯನ್ನು ಕೊಂಡುಕೊಂಡಿದ್ದೆ ನೆ. 


ಇದು ನನ್ನ ಮನೆ. ಇಲ್ಲಿ ಷಷ್ಠಿ ಕರ್ತ ಕಾರಕಾರ್ಥವನ್ನು 
ಸೂಚಿಸುತ್ತದೆ. 


30. ಅವನು ಮಗ್ಗೆ ದಿಂದ ಆ ಬಟ್ಟೆಯನ್ನು ನೆಯ್ದಿ ದ್ದಾನೆ. 
* ಅದು ಮಗ್ಗದ ಬಟ್ಟೆ. ಇಲ್ಲಿ ಷಷ್ಠಿ ಕರಣಾರ್ಥವನ್ನು ಅಭಿ 
ವ್ಯಕ್ತ ಗೊಳಿಸುತ್ತದೆ. 


31. ಹನುಮಂತ ದೇವರಿಗೆ ಇಲ್ಲಿ ಭಕ್ತರಿದ್ದಾರೆ. 
೨ ಇಲ್ಲಿ ಹನುಮೆಂತದೇವರ ಭಕ್ತರಿದ್ದಾರೆ. 
ಇಲ್ಲಿ ಷಷ್ಠಿ ಸಂಪ್ರದಾನ ಕಾರಕಾರ್ಥವನ್ನು ವ್ಯಕ್ತಗೊಳಿಸುತ್ತದೆ. 
32. ಇಂಗ್ಲೀಷ ಭಾಷೆಯು ಭಾರತದೆಲ್ಲಿ ಆಡಲಾಗುತ್ತದೆ. 
೨ ಇಂಗ್ಲೀಷು ಭಾರತದ ಭಾಷೆ. ಇಲ್ಲಿ ಷಷ್ಠಿ ಅಧಿಕರಣಾರ್ಥ 
ವನ್ನು ತೋರಿಸುತ್ತದೆ. 


ಕ ಷಷ್ಠಿಸೇರಿದ (ಸರ್ವ) ನಾಮಪದಗಳು ನಾಮಗುಣವಾಚಿಕ (Adjective)** 
ಗಳಾಗಿ ವರ್ತಿಸುವುದರಿಂದ ಷಷ್ಮಿರೂಪ, ವಿಭಕ್ತಿಯೂ ಹೌದು; ನಾಮಗುಣವಾಚಕವೂ* 
ಹೌದು. ಕಾರಣ, ಬಹಿಃಸ್ತರ ವ್ಯಾಕರಣ (Surface grammar)ದೆಲ್ಲಿ ಷಷ್ಠಿಗೆ 
ಇತರ ವಿಭಕ್ತಿಗಳೂಡನೆ ಸಹಪಂಜಕ್ತಿ ಕೊಡಲೇ ಬೇಕೆಂದಿಲ್ಲ, ಆರ್ಥಾತ್‌ ಆದಕ್ಕೆ ಸಾಧಿತ 
ಪ್ರತ್ಯಯಗಳೊಡನೆ ಸಹಪಂಜಸ್ತಿ ಕೊಡಬಹುದು. 


2 


ಸಂಕ್ಷಿಪ್ತದಲ್ಲಿ ಹೇಳಬೇಕಾದರೆ, ಸಂಬೋಧನೆ ಮತ್ತು ಪಂಚಮಿಗೆಳಿಗೆ ವಿಭಕ್ತಿಯೆ 


~ 
ಸ್ಥಾನವಿಲ್ಲ. ಷಷ್ಠಿ ವಿಭಕ್ತಿ ಹೌದು; ಆದರೆ ಅದು ನಾಮಗುಣವಾಚಕವನ್ನು ಸಾಧಿಸು 
ಪ್ರತ್ಯಯವೂ ಆಗುವದರಿಂದ ವ್ಯಾಕರಣದಲ್ಲಿ ಅದಕ್ಕೆ ಸಾಧಿತಪ್ರತ್ಯಯಗಳ ಯಾದಿ 
ಯಲ್ಲಿ ಸ್ಥಾ ನ ಕೊಡಬಹುದು 


44, ವಿಲ್ಯಂ ಮಾಡ್ತ, “ಕನ್ನಡದಲ್ಲಿ ನಾಮೆಗುಣವಾಚೆಕ” ಕರ್ನಾಟಕ ಭಾರತಿ (8; 3 1976: 
16-26) ಧಾರವಾಡ ; ಕರ್ನಾಟಕ ವಿಶ್ವವಿದ್ಯಾಲಯ, 

45, ವಿಲ್ಯಂ ಮಾಡ್ತ, ಕನ್ನಡ ಭಾಷೆಯ ರೂಪರೇಷೆಗಳು, (1976 ; 64), ಧಾರವಾಡ: 
ಕರ್ನಾಟಕ ವಿಶ್ವವಿದ್ಯಾಲಯ, 

46. ಗೌಡರ ಅಭಿಪ್ರಾಯಕ್ಕೆ ಅವರ ಕೃತಿ (1976 ; 394)ಯನ್ನು ನೋಡಿ, 


೨೩ ಕರ್ನಾಟಕ ಭಾರತಿ 
ವಿಭಕ್ತಿ ಪ್ರತ್ಯಯಗಳು 


ಕೇಶಿರಾಜನ ಪ್ರಕಾರ ವಿಭಕ್ತಿಪ್ರತ್ಯಯಗಳು ಏಳು." ಕವಿರಾಜಮಾರ್ಗದಲ್ಲಿಯೂ 
“ವಿಭಕ್ತಿಗಳೇಟ್‌ನಿಕ್ಕುಂ” ಎಂದು ಹೇಳಲಾಗಿದೆ. ಆದರೆ ವಿಭಕ್ತಿಗಳು ಆರೇ ಇರುವುದರಿಂದ 
ವಿಭಕ್ತಿ ಪ್ರತ್ಯಯಗಳೂ ಆರೇ. ಅವುಗಳಲ್ಲಿ ಕೆಲವುಗಳಿಗೆ ಪರಿಸರವನ್ನ ನುಸರಿಸಿ ಅನೇಕ 
ರೂಪಗಳಿರುವುದನ್ನು ಗಮನಿಸಬಹುದು. 


ವಿಭಕ್ತಿ ಪ್ರತ್ಯಯಗಳು ಏಕವಚನದಲ್ಲಿ ನೇರವಾಗಿ, ಬಹುವಚನದಲ್ಲಿ ಬಹುವಚನ 
ಪ್ರತ್ಯಯಗಳ ಬಳಿಕ ನಾಮಪ್ರಕೃತಿಗಳನ್ನು ಸೇರುತ್ತವೆ: 


ಮನೆ, ಅನ್ನು ಮನೆಯನ್ನು 
ಮನೆಗಳ..ಅನ್ನು > ಮನೆಗಳನ್ನು 


ಪ್ರಥಮಾ ವಿಭಕ್ತಿ ಪ್ರತ್ಯಯ : 

ಪ್ರಥಮಾ ವಿಭಕ್ತಿಗೆ ಪ್ರತ್ಯಯವಿಲ್ಲ; ಆದರೆ ಉಳಿದ ವಿಭಕ್ತಿಗಳಿಗೆ ಪ್ರತ್ಯಯ 
ಗಳಿರುವುದರಿಂದ ರಚನಾದೃಷ್ಟಿಗೆ ಅನುಗುಣವಾಗಿ ಪ್ರಥಮಾ ವಿಭಕ್ತಿಗೆ ಶೂನ್ಮಪ್ರತ್ಯಯ 
(zero sufix) — 7 ಹಚ್ಚುವುದುಂಟು. 


ಕನ್ನಡ ಪ್ರಕೃತಿಗಳಲ್ಲಿ ವ್ಯಂಜನಾಂತ** ಮತ್ತು ಸ್ವರಾಂತ"?ಗಳಿವೆ. ವೈಂಜನಾಂತ 
ಪ್ರಕೃತಿಗಳನ್ನು ಬಳಸುವಾಗ ಅಂತ್ಯವ್ಯಂಜನವನ್ನು ಲೋಪ ಮಾಡುವ ಬದಲು ಅದಕ್ಕೆ 
ಉಕಾರ ಸೇರಿಸುವುದುಂಟು.'! ಕೆಲವೊಮ್ಮೆ ಸಾದೃಶ್ಯ ಸೃಷ್ಟಿ (Analogical 


47. “ಸಂಧಿಸಿ ಮಮಿಂಕೆಯದದೊಳ್ಳೆಂದಿರ್ಪವು ಸಪ್ತ ವಿಧ ವಿಭೆಕ್ತಿಗಳ್‌' 

ಉದಾ : ಮರನಿರ್ದುದು ಮರನಂ ಕಡಿ ಮರದಿಂ ಮಾಡಾನೆಯಂ ಮರಕ್ಕೇಟ್‌ ನೀರಂ”? 
ಮರದತ್ತಣಿನೆಲೆ ಬಿಟ್ಟುದು ಮರದದು ಪಣ್‌ ಮರದೊಳ್‌ತಳಿರ್ತಿರು ಮರನೇ 

" ವಿಭಕ್ತಿ” ಮತ್ತು * ಪ್ರತ್ಯಯ 'ವೆಂಬ ಪಾರಿಭಾಷಿಕ ಪದಗಳ ಬಳಕೆಯ ಬಗೆಗೆ ಕೇಶಿರಾಜ 
ಬಹಳ ಅಸ್ಪಷ್ಟನಾಗಿದ್ದಾನೆಂದು ಕುಳ್ಳಿ ( 1976 ; 146-7 )ಯವರು ಅಭಿಪ್ರಾಯ 
ಪಡುತ್ತಾರೆ, 

48. ವಿಲ್ಯಂ ಮಾಡ್ತ (1975) ನೋಡಿ; “ಕನ್ನಡ ಪ್ರಕೃತಿಗಳ ವೃಕ್ಷ ಚಿತ್ರ”, 

49. ಅಪ್ಪನ್‌, ಅಮ್ಮನ್‌, ಅಣ್ಣನ್‌, ಅಕ್ಕನ್‌, ತಮ್ಮನ್‌, ರಾಜನ್‌ 

50, ತಂದೆ, ತಾಯಿ. ಅಜ್ಜಿ, ತಂಗಿ, ಗಿಡ, ಹಸು, ಕರ್ನ 

51. ಅಪ್ಪ(ನು) ಅಮ್ಮ (ನು) ಅಣ್ಣ (ನು) ಅಕ್ಕ(ನು) ತಮ್ಮ (ನು)... ಹಳಗನ್ನೆ ಡದಲ್ಲಿ 
ವ್ಯಂಜನ ಪ್ರಕ್ಸತಿಗಳನ್ನೇ ನೇರವಾಗಿ ಬಳಸುತ್ತಿದ್ದರು; ಮರಂ << ಮರಮ್‌/ಮರನ್‌ ( ನೋಡಿ 
ಕನ್ನಡ ಕೈಪಿಡಿ, ಮು, 339, ಈ/ಮ/  (ಅ)ನ್‌/ಗಳು ವಿಭಕ್ತಿ ಪ್ರತ್ಯಯಗಳಲ್ಲ; ಅವು 
ಪ್ರಕೃತಿಯ ಅವಿಭಾಜ್ಯ ಅಂಗಗಳು. 


ಕಾರಕ ಮತ್ತು ವಿಭಕ್ತಿ ಸೆ 


೦7೮೩11೦1) ಯಿಂದಾಗಿ ಸ್ವರಾಂತ ಪ್ರಕೃತಿಗಳಿಗೂ ಉಕಾರಾಂತ ಸೇರಿಸುತ್ತಾರೆ.₹3 
ಈ ಉಕಾರದ ಹಿನ್ನೆಲೆ ಗೊತ್ತು ಮಾಡಿದ ಬಳಿಕ ಪ್ರಥಮಾ ವಿಭಕ್ತಿ ಪ್ರತ್ಯಯ ಶೂನ್ಯ 
ಸ್ವರೂಪದ್ದೆಂದೇ ಹೇಳಬೇಕಾಗುತ್ತದೆ. 


ದ್ವಿತೀಯಾ ವಿಭಕ್ತಿ ಪ್ರತ್ಯಯ : 


ಅನ್ನು₹* ಎಂಬುದು ದ್ವಿತೀಯಾ ವಿಭಕ್ತಿ ಪ್ರತ್ಯಯ. ಈ ಪ್ರತ್ಯಯ ಅಮಹತ್‌ 
ನಾಮಪ್ರಕೃತಿಗಳ* ಬಳಿಕ ಐಚ್ಛಿಕ. 


33. ನಾನು ಹಣ್ಣು/ಹಣ್ಣನ್ನು ತಿಂದೆ(ನು) 
ಣ ಣ. 4 
34. *ರಾಮ ಸೀತೆ ಕರೆದ(ನು) 


ತೃತೀಯಾ ವಿಭಕ್ತಿ ಪ್ರ ಕ್ರತ್ಯೆಯೆ : 


ಸಮನಿಸಿ ತೋಲಟಾಸುಗುಮಿಮಿಂ 
ದಮಿಂದೆಯೆಂಬಿವು ತೃತೀಯೆಯಾಳ್‌ ಮತ್ತಮೆಕಾ 
ರಮದೊಂದೆ ಮೇಣ್‌ ತೃತೀಯೆಗೆ 
ಸಮುಚಿತಮಾದೇಶಮಜ್‌ದುಕೊಳ್ಳಿ ೇಕ್ರಮದಿಂ 


ಎಂದು ಕೇಶಿರಾಜ"? ಹೇಳುವಲ್ಲಿ /ಇಮ ಇ ಇಂದೆ ಇ ಎ₹1/ ಇವುಗಳನ್ನು ತೃತೀಯಾ 
ವಿಭಕ್ತಿಪ್ರತ್ಯಯಗಳೆನ್ನಾಗಿ ಸ್ವೀಕರಿಸಿದಂತಿದೆ. ಆದರೆ ಹೊಸಗನ್ನಡದಲ್ಲಿ. ಇಂದ ಎಂಬು 
ದೊಂದೇ ಪ್ರಯೋಗದಲ್ಲಿದೆ. 


ಚತುರ್ಥೀ ವಿಭಕ್ತಿ ಪ್ರತ್ಯಯ ; 


ಚತುರ್ಥೀ ವಿಭಕ್ತಿಗೆ ಕನ್ನಡದಲ್ಲಿ ಈಗ /ಅಕ್ಕೆ ಉಗೆಂಕ್ಕೆಊ ಇಗೆ/ ಎಂಬ ರೂಪೆ 
ಗಳನ್ನು ಗುರುತಿಸಬಹುದು. ಅವುಗಳ ಪರಿಸರ ಇಂತಿದೆ : 


52. ಸೀತೆ.-ಉ ಸೀತೆಯು; ದನ ಉ > ದನವು ಇತ್ಯಾದಿ. ಉಕಾರವನ್ನು ಪ್ರಥಮಾ ವಿಭಕ್ತಿ 
ಯನ್ನಾಗಿ ಕೆಲವ್ರುವ್ಯಾಕರಣ ಪುಸ್ತಕಗಳು ಹೇಳುವ ರೂಢಿ ಇದೆ: ಪೂಜಾರ (1949: 16), 
ಮುಳಬಾಗಲ (1924 ; 40); ಬಿ, ಬಿ. ಪಾಟೀಲ (1976 ; 54) ಇತ್ಯಾದಿ. 

53. ಅನು ಅನ್‌ ಇ ಅಮ್‌ ಇಅನ್‌, ನೋಡಿ : ೮, s. Gai (1946 ;46) 

54. ಗಿಡ, ಮರ, ನಾಯಿ, ಬೆಕ್ಕು ನೋಡಿ: ಅ. ಟಿ. 48. 

5ಕ, ಶ. ಮ. ದ. (1964; 123), ಸೂ, 117, 

56. ನೋಡಿ; ಕನ್ನಡ ಕೈಪಿಡಿ. ಪು. 341, 


3೮ ಕರ್ನಾಟಕ ಭಾರತಿ 


1) ಅಕ್ಕೆ: (ಅ) ಅಮಹತ್‌ ವೈಂಜನಾಂತ ಮೂಲಾಂಕ 
(ಆ) ಮತ್ತು ಅಮಹತ್‌ ತೃತೀಯಾ ಸರ್ವನಾಮ” 
ಪ್ರಕೃತಿಗಳೆ ಜೊತೆ ಬರುತದೆ. 
ಉದಾ : (ಅ) ಒಂದ್‌ - ಅಕ್ಕೆ ೨ ಒಂದಕ್ಕೆ 
ಎರಡ್‌ . ಅಕ್ಕೆ > ಎರಡಕ್ಕೆ 
(ಆ) ಅದ್‌ 4 ಅಕ್ಕೆ ೨ ಅದಕ್ಕೆ 
ಇದ್‌ ಅಕ್ಕೆ > ಇದಕ್ಕೆ 


2) ಒಗೆ: (ಅ) ಪೂರ್ವ ಸ್ವರಾಂತ ಮತ್ತು 

(ಆ) ನಾನೆ, ನೀನೆ, ತಾನೆ ಇವುಗಳೆ ಏಕ ಮತ್ತು 

ಬಹುವಚನ ಪ್ರಕೃತಿಗಳ ಜೊತೆ ಬರುತ್ತದೆ. 
ಉದಾ : (ಅ) ಇಲಿ ಗೆ ಇಲಿಗೆ 

ಮನೆ ಗೆ ಮನೆಗೆ. 

(ಆ) ನಾನ್‌ ಗೆ) ನನಗೆ 
ನೀನ್‌ 3. ಗೆಎ- ನಿನಗೆ 
ತಾನ್‌ 4 ಗೆ ತನಗೆ 


3) ಎಕ್ಕೆ; ಮಧ್ಯಸ್ವರಾಂತ ಪ್ರಕೃತಿಗಳ ಜೊತೆ ಬರುತ್ತದೆ. 
ಉದಾ: ಮರ-_-ಕೈ> ಮರಕ್ಕೆ 
ದನ __ ಕ್ಕೆ ದನಕ್ಕೆ 
4) ಗೆ : ಇತರೆಡೆಗಳಲ್ಲಿ. 
ಉದಾ : ಕಣ ಇಗೆ ಕಣ್ಣಿಗೆ 
ಕಾಲ್‌ _. ಇಗೆ೨ ಕಾಲಿಗೆ 
ಅಜ್ಜನ್‌ _. ಇಗೆ; ಅಜ್ಜನಿಗೆ 
ಒಕ್ಕಲಿಗನ್‌ 4 ಇಗೆ ಒಕ್ಕಲಿಗನಿಗೆ- 


57, ಮಧ್ಯಮ ಪುರುಷಕ್ಕೆ ಸೇರಿದ ಅಮಹೆತ್‌ ಲಿಂಗಿ ಸರ್ವನಾಮಗಳು. 


88. | ನಾನ" | ನನೆ | 
Ae (ಜ್‌ | 
wv 
| ತಾನ್‌ | | ತನ 
| ತಾವ್‌ | ತಮ | 


59, ಕಣಿ ೨ ಕ್ಸಿ /-ಸ್ವರಾಧಿ ಪ್ರತ್ಯಯೆ, 


ಕಾರಕ ಮೆತ್ತು ವಿಭಕ್ತಿ ರ್ಶಿ 


ಷಷ್ಮೀ ವಿಭಕ್ತಿ ಪ್ರತ್ಯಯ : 

/--ಆ/ ಷಷ್ಠೀ ವಿಭಕ್ತಿ ಪ್ರತ್ಯಯೆವಾಗಿದೆ. ಇದೇ ರೊಪಕ್ಕಿ ನಾಮೆಗುಣ 
ವಾಚಕಗಳನ್ನೂ ಸಾಧಿಸುವ ಕ್ರಿಯೆ* ಇರುವುದರಿಂದ ಷಷ್ಠೀ ವಿಭಕ್ತಿ ಪ್ರತ್ಯಯವನ್ನು 
ಅನೇಕಾರ್ಥಾಕೃತಿಮಾ (Portmanteau morpheme) ಎಂದು ಪರಿಗಣಿ 
ಬೇಕಾಗುತ್ತದೆ. 


ಸಪ್ತ ನೂ ನಿಭಕ್ತಿ ಪ್ರತ್ಯಯ 

ಕೇಶಿರಾಜ /-ಒಳ್‌/ ಎಂಬುದನ್ನು (ಸಪ್ತೆವಿ ವಿಭಕ್ತಿ ಪ್ರತ್ಯಯ)ವೆಂದು ಒಂದೆಡೆ! 
ಹೇಳಿದ್ದರೂ ಇನ್ನೊಂದೆಡೆ /-ಅಲ್ಲಿ] ಮತ್ತು /-ಒಳ್‌/ ಎಂಬಿವೆರಡೂ ಸಪ್ತಮೂ 
ವಭಕ್ತಿಪ್ರತ್ಯಯಗಳೆಂದು ನುಡಿದಿದ್ದಾನೆ....ಹೊಸಗನ್ನ ಡದಲ್ಲಿ ಇವುಗಳಲ್ಲಿ /-ಅಲ್ಲಿ/ 
ಎಂಬುದು ಮಾತ್ರ ಬಳಕೆಯಲ್ಲಿದೆ. 

ಕೆಳಗಿನ ಕೋಷ್ಟಕ ಇಂದಿನ ಪ್ರಮಾಣ ಕನ್ನಡ (Standard Kannada)ೆ 
ಎಭಕ್ತಿ ಪ್ರತ್ಯಯಗಳನ್ನು ತೋರಿಸುತ್ತದೆ. : 4 


) 
ಕೋಷ್ಟ ಕಂ 


ನಿಭಕ್ತಿ ಪ್ರತ್ಯಯಗಳು 


ವಿಭಕ್ತಿ ಪ್ರತ್ಯಯ 
ಪ್ರಥಮ ದ 
ದ್ವಿತೀಯ ಅನ್ನು 
ತೃತೀಯೆ ಇಂದ 
ಚತುರ್ಥಿ ಅಂ ಅಕ್ಕೆ, ಚೌ ಕ್ಕೆ, ಜಿ 0 ಇಗೆ 
ಷಷಿ ok 
© 
ಸಪ್ತಮಿ ಅಲ್ಲಿ 


60. ನೋಡಿ: ಅ. ಟಿ. 45. 

61. ಶ.ಮ.ದ. ಸೂತ್ರ : 103. 

62. ಅದೇ. 129. 

63, ಕನ್ನಡದ ಪ್ರಾದೇಸಿಕ ಉಪಭಾಷೆಗಳಲ್ಲಿ ವಿಭಕ್ತಿ ಪ್ರತ್ಯಯಗಳು ಒಂದೇ ತೆರನಾಗಿಲ್ಲ. ನೋಡಿ: 
ಕರ್ನಾಟಕ ಭಾರತಿ ( 1976; 9. 1-2) ಮತ್ತು U.P. Upadhyaya, A 
Comparative Study of Kannada Dialects, 1976, Mysore 
University of Mysore. 


೩೦ ಕರ್ನಾಟಕ ಭಾರತಿ 


ಅಂತ್ಯದಲ್ಲಿ ಕಾರಕ ಮತ್ತು ವಿಭಕ್ತಿಗಳೆ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ವಾಕ್ಕದ 
ಅಂತಃಸ್ತರದಲ್ಲಿರುವ ಕಾರಕಾರ್ಥಗಳು ಬಹೀಸ್ತರದಲ್ಲಿ ವಿಭಕ್ತಿಗಳ ಮೂಲಕ ಅಭಿವ್ಯಕ್ತ 
ಗೊಳ್ಳತ್ತವೆ; ವಿವಿಧ ವಿಭಕ್ತಿ ಪ್ರತ್ಯಯಗಳು ಅವನ್ನು ಗುರುತಿಸುತ್ತವೆ, ಪ್ರಸ್ತುತದಲ್ಲಿ 
ಕನ್ನಡದಲ್ಲಿ ಎಂಟು ಕಾರಕಾರ್ಥಗಳನ್ನೂ ಆವುಗಳನ್ನು ಅಭಿವ್ಯಕ್ತಗೊಳಿಸುವ ಆರು ವಿಭಕ್ತಿ 
ಗಳನ್ನೂ ಗುರುತಿಸಿದ್ದೇವೆ. ಕಾರಕಗಳಿಗೂ ವಿಭಕ್ತಿ ಗಳಿಗೂ ಕಡ್ಡಾ ಯ ಮತ್ತು ಸಹಜ 
ಅನ್ಯೋನ್ಯ ಸಂಭಂಧವಿಲ್ಲ ಅರ್ಥಾತ್‌ ಒಂದು ಕಾರಕಕ್ಕೆ ಒಂದೇ ವಿಭಕ್ತಿ ಇರಬೇಕಾಗಿಲ್ಲ 
ವೆಂಬುದನ್ನು ತೋರಿಸಿದ್ದೆ ಸಂ ಪ್ರಭಾವಕಾರಕವನ್ನು ಕರ್ಮಕಾರಕದಿಂದಲೂ ದಿಗ್ವಾಚಿ 
ಯನ್ನು ಸಂಪ್ರದಾನದಿಂದಲೂ ಬೇರ್ಪಡಿಸಿ ಅವುಗಳಿಗೆ ಸ್ವಂತಸ್ಥಾನವನ್ನು ಕಲ್ಪಿಸಿಕೊಡ 
ಲಾಗಿದೆ. ಸಂಬೋಧನೆ, ಸಂಬಂಧ, ಉದ್ದೆ €ಶ, ಹೇತು, ಅಪಾದಾನ ಸಂಯೋಗ ಮತ್ತು 
ಸಂವೇದ್ಯ ಕಾರಕಗಳು ಖೋಟಾ ಕಾರಕಗಳೆಂದೂ, ಸಂಬೋಧನೆ ಮತ್ತು ಪಂಚಮಿ 
ವಿಭಕ್ತಿಗಳು ಆಭಾಸ ವಿಭಕ್ತಿಗಳೆಂದೂ ಸ್ಪಷ್ಟಪಡಿಸಿ, ಷಷ್ಮಿ ಹಲವು ಕಾರಕಗಳನ್ನು 
ಅಭಿವ್ಯಕ್ತಗೊಳಿಸುವುದರಿಂದ ಅದಕ್ಕೆ ವಿಭಕ್ತಿಯ ಸ್ಥಾನವನ್ನು ಕೊಟ್ಟು ಅದು 
ಅನೇಕಾರ್ಥಾಕೃತಿಮಾ ಆದುದರಿಂದ ಬಹಿಃಸ್ತರ ವ್ಯಾಕರಣದಲ್ಲಿ ಅದಕ್ಕೆ ಇತರ ವಿಭಕ್ತಿ. 
ಗಳೂಡನೆ ಸಹಪಜ್ಮಾ ಕೊಡಲೇ ಬೇಕೆಂದಿಲ್ಲವೆಂದೂ ಆದಕ್ಕೆ ಸಾಧಿತ ಪ್ರತ್ಯಯಗಳ 
ಜೊತೆ ಸ್ಥಾನಕೊಡಬಹುದೆಂದೂ ವಿವರಣೆ ನೀಡಲಾಗಿದೆ. ಕೊನೆಯದಾಗಿ, ಆರು ವಿಭಕ್ತಿ 
ಪ್ರತ್ಯಯಗಳನ್ನು ಗುರುತಿಸಿ ಚತುರ್ಥೀ ವಿಭಕ್ತಿ ಪ್ರತ್ಯಯದ ಹಲವು ರೂಪಗಳ ನಿರ್ದಿಷ್ಟ 
ಪರಿಸರಗಳನ್ನು ಸ್ಪಷ್ಟಗೊಳಿಸಲಾಗಿದೆ. 


ಆಧಾರ ಸಾಹಿತ್ಯ 
ಕನ್ನಡ 


1 ಅಯ್ಯಂಗಾರ ಫಿ. ಕೃಷ್ಣಸ್ವಾಮಿ 


1973 “ಕವಿರಾಜ ಮಾರ್ಗದಲ್ಲಿ ಕಾರಕ ವಿಚಾರ” ಸಾಧನೆ 2:2 ಬೆಂಗಳೂರು 
ಬೆಂಗಳೊರು ವಿಶ್ವವಿದ್ಯಾಲಯ. 


2 ಕುಲಕರ್ಣಿ ಪ್ರ. ಗೋ. 


1967 ಕನ್ನಡ ಭಾಷೆಯ ಚರಿತ್ರೆ, ಜೆಳೆಗಾಂನ , ಪ್ರ. ಗೋ. ಕುಲಕರ್ಣಿ, 
ಹಿಂದವಾಡಿ. 


64. ನೋಡಿ; ಕೋಷ್ಟಕ - ಕ 


ಆಧಾರ ಸಾಹಿತ್ಯ ೩೧ 


3 


10 


ಗೌಡ, ಕೆ. ಕುಶಾಲಪ್ಪ 

1976 “ಕೊಡಗು ಜಿಲ್ಲೆಯ ಕನ್ನಡ”, ಕರ್ನಾಟಿಕ ಭಾರತಿ (9:1-2), 
ಧಾರವಾಡ: ಕರ್ನಾಟಕ ಎಶ್ವ ವಿದ್ಯಾಲಯ. 

ನರಸಿಂಹಾಚಾರ್‌, ಡಿ. ಎಲ್‌. (ಸೆಂ) 

1964 ಶಬ್ದಮಣಿ ದರ್ಪಣಂ : ಮೈಸೂರು: ಶಾರದಾ ಮಂದಿರೆ. 


ನಾಗರಾಜಯ್ಯ, ಹಂಪೆ. 
1972 ದ್ರಾನಿಡ ಭಾಷಾನಿಜ್ಞಾನೆ. ಮೈಸೂರು: ಡಿ. ವಿ. ಕೆ. ಮೂರ್ತಿ 


ಕೃಷ್ಣ ಪುರಂ. 


೪ 


ಪೂಜಾರ, ಮ. ಪ್ರ. 
1949 ಕನ್ನಡ ನುಡಿಗನ್ನಡಿ-2, ಧಾರವಾಡ: ಹುಬ್ಬಳ್ಳಿ ಸುಂಕದ ಕಟ್ಟೆ. 


ಮಾಡ್ತ, ನಿಲ್ಕಂ. 

1975 ಕನ್ನಡ ಭಾಷೆಯ ರೂಪರೇಷೆಗಳು, ಧಾರವಾಡ: ಕರ್ನಾಟಕ 

ವಿಶ್ವವಿದ್ಯಾಲಯ. 

1976 (ಅ) “ಧಾರವಾಡ ಜಿಲ್ಲೆಯ ಕನ್ನಡ” ಕರ್ನಾಟಿಕ ಭಾರತಿ 
(9 : 1-2), ಧಾರವಾಡ : ಕರ್ನಾಟಕ ವಿಶ್ವವಿದ್ಯಾಲಯ. 

(ಆ) “ಕನ್ನಡದಲ್ಲಿ ನಾಮಗುಣವಾಚಕ ” ಕರ್ನಾಟಿಕ ಭಾರತಿ 

(8 : 3) ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 

ಕನ್ನಡ ಸೈಸಿಡಿ, 

1955, ಮೈಸೂರು, ಮೈಸೂರು ವಿಶ್ವವಿದ್ಯಾಲಯ. 

ಸವದತ್ತಿಮಠ, ಸಂಗಮೇಶ. 

1976, ದ್ರಾನಿಡ ಭಾಷಾ ವ್ಯಾಸಂಗ; ಕಲಬುರ್ಗಿ: ಗೌತಮ ಬುಕ್‌ಹೌಸ. 


ಸೀತಾರಾನುಯ್ಯ ಎಂ. ವಿ. 


1975 “ಕವಿರಾಜ ಮಾರ್ಗದಲ್ಲಿ ಕಾರಕ ವಿಚಾರ” ಸಾಧನೆ (4.3), ಬೆಂಗಳೂರು, 
ಬೆಂಗಳೂರು ವಿಶ್ವವಿದ್ಯಾಲಯ. 


೩೨ 


11 


12 


13 


14 


15 


16 


17 


18 


ಕರ್ನಾಟಕ ಭಾರತಿ 


ENGLISH 


Ananthanarayana H.S. 
1970 “The Ka:raka Theory and Case Grammar’ Indian 
Linguistics, 31 : 1-2 (Jan-June), Poona Deccan College. 

Bach, Emmon and Harms, Robert T. (Eds.) 

1968 Universals in Linguistic Theory New York: Holt, 
Rinehart and Winston. 

Caldwell, Robert (Rev.) 

1961 A Comparative Grammar of Dravidian Languages 
(3rd ed.) Madras : University of Madras. 

Gai, G. 5, 


1946 Historical Grammar of Old Kannada Based entirely on 
Kannada inscriptions of the 8th, 9th, 10th Centuries 
A.D. Poona : Deccan College. 


Gowda, K. Kushalappa 


1972 A Grammar of Kannada ( Based on the inscriptions of 
Coorg, South Kanara, and North Canara Districts 
1000 to 1400 A.D.) Annamalainagar, Annamalai 
University. 


Krishnaswamy N, 


1971 An Introduction to Linguistics for Language Teachers 
Bombay, Somaiya Publications Pvt. Ltd. 


Kulli J. S, 

1976 KeSirdia’s Sabdamanidarpana, Dharwad : Karnatak 
University. 

Madtha, William 


1976 (a) ‘Adjective in Kannada’ in Proceedings of the Third 
All India Conference of Dravidian Linguistics, 
Hiremath R. ಲೈ. and Kulli J. 6. (Ed.) Dharwad: 
Karnatak University. 


ಆಧಾರ ಸಾಹಿತ್ಯ ೩೩ 


19 (b) “Case System of Kannada’ in Dravidian Case System, 
Agesthialingam S. and Gowda, K. Kushalappa (Eds.) 
Annamalainagar : Annamalai University. 

20 Nayak, 11. M. | 

1967 Kannada Literary and Colloquial, Mysore : Rao and 
Raghavan. 
21 Spencer, Herold 


1950 A Kanarese Grammar (Revised by Perston W.), 
Mysore. 


೫% 


ಬಾದಾಮಿಯ "ಕೋಷ್ಠರಾಯು' ಶಿಲಾವಿಗ (ಹದ ಕುರಿತು 


ಅ ಅ. ಸುಂದರ 


ಸುಮಾರು 6-8ನೇ ಶತಮಾನಗಳಲ್ಲಿ ಚಾಲುಕ್ಕ ಸಾಮ್ರಾಜ್ಯದ ರಾಜಧಾನಿ 
ಯಾಗಿದ್ದ ಬಾದಾಮಿ (ಬಾದಾಮಿ ತಾ. ಬಿಜಾಪುರ ಜಿ.) ಊರೊಳಗಿನ ಅಗಸೆ ತೀರ್ಥ” 
ಎಂಬ ದೊಡ್ಡ ಕೆರೆಯ ಪೂರ್ವ ಭಾಗದ ಗುಡ್ಡ ದಂಚಿನಲ್ಲಿ ಒಂದು ನೈಸರ್ಗಿಕ ಗುಹೆಯಿದೆ. 
ಇದರೊಳಗಿನ ಹಿಂಬದಿಯ ಬಂಡೆಯ ಮೇಲೆ ದೊಡ್ಡ ಪ್ರಮಾಣದ ಒಂದು ಚೆಲುವಾದ 
ಮೂರ್ತಿಯನ್ನು ಕೆತ್ತಲಾಗಿದೆ. ಇದು ಸಿಂಹಾಸನದ ಮೇಲೆ ಪದ್ಮಾಸನದಲ್ಲಿ ಕುಳಿತ 
ಒಬ್ಬ ಮಹಾರಾಜನ ಉಬ್ಬು ಶಿಲ್ಪ. ಸ್ಥಳಿಕವಾಗಿ ಇದನ್ನು “ಕೋಷ್ಕರಾಯ”ನ ಮೂರ್ತಿ 
ಯೆಂದು ಈಗಲೂ ಹೇಳುವ ವಾಡಿಕೆಯಿದೆ. ಅಲ್ಲದೆ ಇವನ ಬಗ್ಗೆ ಒಂದು ಕಥೆಯೂ 
ಪ್ರಚಲಿತವಿದೆ. ಇದರ ಛಾಯಾ ಚಿತ್ರವನ್ನು ಕಸೆನ್ಸ್‌! ತಮ್ಮ ಪುಸ್ತಕದಲ್ಲಿ ಪ್ರಕಟಿಸಿದ್ದಾರೆ. 


«ಕೋಷ್ಠರಾಯ”ನೆ ಮೂರ್ತಿ (ಚಿತ್ರ. 1, 1) 


ಇದು ಒಂದು ಭವ್ಯ ಉಬ್ಬು ಶಿಲ್ಪ. ಸಿಂಹಾಸನವು 1.55 ಮಿ. ಅಗಲ ಮತ್ತು 
0.50 ಮಿ. ಎತ್ತರ. ಪದ್ಮಾಸನದಲ್ಲಿ ಕುಳಿತ ಮಹಾರಾಜನು (1.25 x 1.15 ಮಿ.) 
ತನ್ನ ಘನತೆಗೆ ತಕ್ಕಂತೆ ಕಿವಿಯೋಲೆ, ರತ್ನಖಚಿತ ಎದೆಹಾರ, ಭುಜಕೀರ್ತಿ, ತೋಳ್ಪ ಂದಿ, 
ಕೈಗಳಿಗೆ ತೋಡ, ಉಂಗುರ, ವಕ್ಷಬಂಧ, ಯಜ್ಞೊ ೀಪನೀತ್ಕ ಕಾಲ್ಲಡಗ ಇವೇ 
ಪೊಡೆಲಾದ ಆಭರಣಗಳಿಂದ ಅಲಂಕ ೈತನಾಗಿದ್ದಾನೆ. ಆದರೆ ತಲೆಯಮೇಲೆ ಉಚಿತ 
ವಾದ  ಕಿರೀಟವಿ ತಲೆಯ ಹಿಂಬದಿಯಲ್ಲಿ ಪ್ರಭಾಮಂಡಲವಿದೆ. ಎಡಗೈ ಯು 
ಧ್ಯಾನ ಮುದ್ರೆ ಯಲ್ಲಸ ಜಪಸರವುಳ್ಳೆ ಬಲಗೈಯು ಅಭಯ ಮುದ್ರೆಯಲ್ಲೂ ಇವ. 
ಇವನ ಬೆನ್ನಿಗೆ ಆಸರೆಯಾಗಿ ಸಿಂಹಾಸನದ ಮಕರಿ ಪಟ್ಟಿ ಇದೆ. ಎಮ ಎರಡು ಬದಿ 
ಗಳಲ್ಲಿ ಮಕರ ಪಟ್ಟಿಕೆಯ ಹಿಂಬದಿಯಿಂದ ಕಿರೀಟಿಧಾರಿಗಳೂ ಸರ್ವಾಭರಣಭೂಷಿತ 
ರಾಗಿಯೂ ಇರುವ ಇಬ್ಬರು ರಾಜಪುರುಷರು ಚಾಮರಧಾರಿಗಳಾಗಿ ನಿಂತಿದ್ದಾರೆ. 
ಮಹಾರಾಜನ ಬದಿಗಳಲ್ಲಿ ಮಕರ ಪಟ್ಟಿಕೆಯ ಮೇಲೆ ಚಕ್ರ ಮತ್ತು ಶಂಖಗಳ ರೇಖಾ 


1, ಕಸೆನ್ಸ್‌, ಎಚ್‌: 1926 ; ಡಿ ಚಾಲುಕ್ಕನ್‌ ಆರ್ಕಿಟಿಕ್ಟರ್‌, 


೨) 


ಡು 
ು 


ರಾಜನ ( ಕೋ 


ತ 


7 ್‌”್‌ 
BUT ತ್‌ 


ಬಾದಾಮಿಯ *ಕೋಷ್ಟರಾಯ' ಶಿಲಾವಿಗ್ರಹದ ಕುರಿತು ೩೫ 


ಚಿತ್ರಗಳನ್ನು ಸೂಕ್ಷ್ಮವಾಗಿ ಬಿಡಿಸಲಾಗಿದೆ. ಪೀಠ ಮತ್ತು ಆಭರಣಗಳ ಶೈಲಿಯ ಈ 
ಶಿಲ್ಪದ ಹತ್ತಿರ ಇರುವೆ ವಿಷ್ಣು ಮತ್ತು ಶೈವ ಲಯಣಗಳ ಶಿಲ್ಪದ ಶೈಲಿಗೆ ಸಮೋಪ 
ವಾಗಿದ್ದು ಈ ಮೂರ್ತಿಯು 7ನೇ ಶತಮಾನದ ಆರಂಭ ಭಾಗದ್ದೆಂದು ತೋರುವುದು. 


ಈ ಮೂರ್ತಿಯ ಬಲಬದಿಗೆ ಸಮೋಪದಲ್ಲೆ ಬಂಡೆಯ ಮೇಲೆ ಭದ್ರ ಪೀಠದ 
ಮೇಲೆ ಪದ್ಮಾಸನದಲ್ಲಿ ಕುಳಿತ ಒಬ್ಬ ಯೋಗಿಯ ಸಣ್ಣ ಉಬ್ಬು ಶಿಲ್ಪವಿದೆ. 
(0.30 x 0.20 ಸೆ. ಮಿ.) ಬಲಬದಿಗೆ ಇವನ ದಂಡವಿದೆ. (ಚಿತ್ರ. 1, 2) 


ದಂತಕಥೆಗಳು : 
ಚೆಲುವಾದ ಮೂರ್ತಿಯ ಬಗ್ಗೆ ಎರಡು ವಿಧದ ಕಥೆಗಳಿವೆ : 


1. ಕಾಶಿ ದೇಶದ ರಾಜನು ಕುಷ್ಠರೋಗದಿಂದ ನರಳುತ್ತಿದ್ದನಂತೆ. ಅವನು ಇಲ್ಲಿಯ 
ಅಗಸ್ತ ತೀರ್ಥದ ಮಹಿಮೆಯನ್ನು ಕೇಳಿ ಇಲ್ಲಿಗೆ ಬಂದನಂತೆ. ಪ್ರತಿನಿತ್ಯವೂ 
ಈ ತೀರ್ಥದಲ್ಲಿ ಸ್ನಾನ ಮಾಡಿದ್ದರಿಂದ ರೋಗ ವಿಮುಕ್ತನಾದನಂತೆ. ಇವನನ್ನು 
ಇಲ್ಲಿಯ ಜನರು ಕುಷ್ಕರಾಯ (ಕುಷ್ಕರೋಗಿಷ್ಕನಾದ ರಾಜ) ನೆಂದು ಕರೆಯುತ್ತಿದ್ದ 
ರಂತೆ. ಕ್ರಮೇಣ ಜನರ ಬಾಯಿಯಲ್ಲಿ ಕುಪ್ಮರಾಯನೆಂಬ ಶಬ್ದವೂ ಕೋಷ್ಕ 
ರಾಯನೆಂದಾಗಿ, ಈ ತೀರ್ಥದ ಬಳಿ ಇರುವ ಮೂರ್ತಿಯೇ ಕೋಷ್ಠ್ಕರಾಯನದೆಂದು 
ಒಂದು ಕಥೆ. 


2. ಚಾಲುಕ್ಕ ರಾಜವಂಶಂಸ್ಥನೊಬ್ಬನಾದ ಗೋವಿಂದನೆಂಬವನು ಕುಷ್ಠ ಮಹಾರೋಗ 
ದಿಂದ ಬಳಲುತ್ತಿದ್ದು, ಇಲ್ಲಿದ್ದ ಯೋಗಿಗಳ ಅಪ್ಪಣೆಯಂತೆ ಅಗಸ್ತ್ರ್ಯತೀರ್ಥದಲ್ಲಿ 
ಪ್ರತಿದಿನವೂ ಸ್ನಾನ ಮಾಡಿ ಧ್ಯಾನಾನುಷ್ಕಾನ ಮಾಡುತ್ತಿದ್ದನು. ಕೆಲವು ಸಮಯದ 
ನಂತರ ನಿರೋಗಿಯಾದ ಮೇಲೂ ತನ್ನ ಸಾತ್ವಿಕ ಜೀವನವನ್ನು ಮುಂದುವರೆಸಿದನು. 
5 ಕೋಷ್ಕರಾಯನ ಮೂರ್ತಿಯೇ ಇದೆಂದು ಹೇಳುವುದು ರೂಢಿ. 


ಮೇಲಿನ ಎರಡು ಕಥೆಗಳ ವಿಷಯ ಒಂದೇ ಇದ್ದು ವೃಕ್ತಿಗಳು ಮತ್ತು ಅವರ 
ಪ್ರದೇಶಗಳು ಮಾತ್ರ ಬೇರೆ ಬೇರೆ. ಮೊದಲನೆಯ ಕಥೆಯಲ್ಲಿ ಕಾಲಮಾನದ ಸೂಚನೆ 


ಗಳು ಪುರಾತನ ಕಾಲದಿಂದಲೂ ಪ್ರಸಿದ್ಧ ವಿರುವಾಗ ಬಹುದೂರದಲ್ಲಿರುವ ಈ ಅಗಸ್ತ್ಯ 
ತೀರ್ಥಕ್ಕೆನೇ ಕಾಶಿರಾಜನು ಬಂದನೆಂದರೆ ಅಸಹಜವಾಗಿಯೇ ತೋರುವುದು. ಅಲ್ಲದೆ 
ಇದಕ್ಕೆ ಐತಿಹಾಸಿಕಾಧಾರ ಸೂಚೈವಾಗಿಯೂ ದೊರಕುವುದಿಲ್ಲ. ಕಾಶಿ-ಬಾದಾಮಿ 
ನಡುವೆ ಜನರ ಪರಸ್ಪರ ಸಂಪರ್ಕವಿದ್ದಿರಬಹುದು. ಆದರೆ ಬಾದಾಮಿಯಲ್ಲಿಯ 


೩೬ ಕರ್ನಾಟಕ ಭಾರತಿ 


ಮೂರ್ತಿಯು ಪ್ರತಿನಿಧಿಸುವ ವ್ಯಕ್ತಿ ಕೇವಲ ಒಬ್ಬ ಗಣ್ಯವ್ಯಕ್ತಿಯಾಗಿರದೇ ರಾಜನೋ 
ಅಥವಾ ಅರಸುಮನೆತನದವನೊ ಆಗಿದ್ದಿರಬೇಕು.. ಚಾಲುಕ್ಕರ ರಾಜಧಾನಿಯಲ್ಲಿ ಬೇರೆ 
ದೇಶದ ರಾಜನ ಪ್ರತಿಮೆಯನ್ನು ಕೆತ್ತಿಸಿದ್ದಾಗಲಿ ಅಥವಾ ಅಂಥ ಚಟುವಟಿಕೆಗೆ ಕಾರಣ 
ವಾಗಿರಬಹುದಾದ ಸಂದರ್ಭವಾಗಲಿ ಇತಿಹಾಸಕ್ಕೆ ತಿಳಿದಿಲ್ಲ. ಆದ್ದರಿಂದ ಈ ಕಥೆಯು 
ಕೇವಲ ಅಗಸ್ತ್ಯತೀರ್ಥದ ಮಹಿಮೆಯನ್ನು ವಿಶೇಷವಾಗಿ ಮನಮುಟ್ಟು ವ ರೀತಿಯಲ್ಲಿ 
ಜನತೆಗೆ ತಿಳಿಯಹೇಳುವುದಕ್ಕೋಸ್ಕರ ಉತ್ಪ್ರೇಕ್ಷೆಯಿಂದ ಕೂಡಿದ ಕಾಲ್ಪನಿಕ ಕಥೆಯೆಂದೇ 
ಹೇಳಬೇಕು. | 


ಎರಡನೇ ಕಥೆ ಸ್ವಲ್ಪ ಮಟ್ಟಿಗೆ ಸಹಜವಾಗಿರಲು ಸಾಧ್ಯ. ಅಲ್ಲದೆ, . ಚಾಲುಕ್ಕರ 
ಕಾಲಕ್ಕೆ ಸಂಬಂಧ ಪಟ್ಟಿದೆ. ಐಹೊಳೆಯ ರವಿಕೀರ್ತಿಯ ಶಾಸನದ» ಪ್ರಕಾರ ಇಮ್ಮಡಿ 
ಪುಲಕೇಶಿ ಭೀಮಾ ನೆದಿ ಪ್ರದೇಶದಲ್ಲಿ ಇವನ ಪ್ರಭುತ್ವವನ್ನು ಎದುರಿಸಿದ ಗೋವಿಂದ 
ಮತ್ತು ಅಪ್ಪಾಯಕ ಎಂಬವರನ್ನು ಸೋಲಿಸಿದನು. ಗೋವಿಂದ ಶರಣಾಗತನಾದನು. 
ಈ ಗೋವಿಂದ ಮತ್ತು ಅಪ್ಪಾಯಕರು ರಾಷ್ಟ್ರಕೂಟ ಕಳಚೂರಿ ರಾಜ್ಯಗಳಲ್ಲಿ ಹಿರಿಯ 
ಸ್ಥಾನದಲ್ಲಿದ್ದಿ ರಬೇಕೆಂಬ ಅಭಿಪ್ರಾಯವನ್ನು ಇತಿಹಾಸ ತಜ್ಞರು ವ್ಯಕ್ತಪಡಿಸಿದ್ದಾರೆ. 
ಚಾಲುಕ್ಕ ಚಕ್ರವರ್ತಿ ಇಮ್ಮಡಿ ಪುಲಕೇಶಿಯನ್ನು ಎದುರಿಸಿ ಸೋತು ಶರಣಾಗತರಾದ 
ಗೋವಿಂದನ ಮೂರ್ತಿಯನ್ನು ಈ ಚಕ್ರವರ್ತಿಯ ಅಥವ ಇವನ ನಂತರ ಸಿಂಹಾಸನ 
ವೇರಿದ ಇವನ ಮಗ ಒಂದನೆ ವಿಕ್ರಮಾದಿತ್ಯನ ಕಾಲದಲ್ಲಿ ರಾಜಧಾನಿಯಲ್ಲಿ ಕೆತ್ತಿಸ 
ಲಾಯಿತೆಂಬುದು ಬಹಳಷ್ಟು ಅಸಹಜವಾಗಿ ಕಾಣುತ್ತದೆ. ಆದ್ದರಿಂದ ಈ ಮೂರ್ತಿ 
ಕಥೆಯಲ್ಲಿ ಬರುವ. ಗೋವಿಂದನನ್ನು ಪ್ರತಿನಿಧಿಸುವುದಿಲ್ಲವೆಂದೇ ಹೇಳಬೇಕಾಗುತ್ತದೆ. 
ಆದರೆ ಈ ಕಥೆಯಲ್ಲಿ ಒಂದೆರಡು ಅಂಶಗಳು ಐತಿಹಾಸಿಕ ಸತ್ಯವೆಂದು ತೋರುವುದು. 
ಈ ಮೂರ್ತಿ ಚಾಲುಕ್ಕರ ಕಾಲದ್ದು ಮತ್ತು ಒಬ್ಬ ಚಾಲುಕ್ಕ ರಾಜನನ್ನು ಪ್ರತಿನಿಧಿಸುವುದು. 
ಹಾಗಾದರೆ ಯಾವ ಚಾಲುಕ್ಕರಾಜನಾಗಿದ್ದಿ ರಬಹುದು ? ಈ ದಿಶೆಯಲ್ಲಿ ಈಗ ತಿಳಿ 
ದಿರುವ ಮಟ್ಟಿಗೆ ಬಾದಾಮಿ ಚಾಲುಕ್ಕರ ಶಾಸನಗಳನ್ನು ಪರಿಶೀಲಿಸಿದಾಗ ಬಾದಾಮಿಯ 
ವಿಷ್ಣು ಲಯಣದಲ್ಲಿರುವ ಮಂಗಳೇಶನ ಶಾಸನವು* ಗಮನಾರ್ಹ. 


ಈ ಶಾಸನದ ಪ್ರಕಾರ “ಪರಮ ಭಾಗವತ” ಮಂಗಳೇಶನು ವಿಷ್ಣುಲಯಣವನ್ನು 
ಕೊರೆಯಿಸಿ 500ನೇ ಶಕವರ್ಷ (ಕ್ರಿ. ಶ. 578)ದಲ್ಲಿ ವಿಷ್ಣು ಪ್ರತಿಮೆಯನ್ನು ಪ್ರತಿ . 
ಷ್ಮಾಪಿಸಿದನು. ಅದೇ ಸಂದರ್ಭದಲ್ಲಿ ಲಂಜಿಗೇಸೆರ (ಈಗಿನ ನಂದಿಕೇಶ್ವರ) ಎಂಬ 


2. ಪಂಚಮುಖಿ ಆರ್‌, ಎಸ್‌.; 1967.: ಕರ್ನಾಟಕದ. ಇತಿಹಾಸ, ಪುಟಗಳು, 178-80. 
ತಿ. ಅದೇ; ಪು. 178. 


ಶಿ 


4, ಕರ್ನಾಟಕ ಇನ್‌ಸ್ಕ್ರಿಪ್ಶನ್ಸ್‌: ಸಂಪುಟ ೪, ಪ್ರತಿಗಳು 3-5. 


ಹ ಹ ಹ ಕ್ಕ ನಾ ಇಗ pov na "ಆ ಲೇವಿ ಕಗ ಗಾಗ ಇಗ ಗ್‌ 
(೧) 'ದ ‘Nu (cee ceo (0) ಉಂ ಇ ceBeecey 82೪೬ದ cen 
ಳು 1 
Ko] 


೭-2 


ಬಾದಾಮಿಯ *ಕೋಷ್ಠರಾಯ' ಶಿಲಾವಿಗ್ರಹದ ಕುರಿತು ೩೭ 


ಗ್ರಾಮವನ್ನು ಈ ದೇವಾಲಯಕ್ಕೆ ದಾನ ಮಾಡಿದನು. ಆದರೆ ಈ ಶಾಸನದಲ್ಲಿ ಕುತೂಹಲ 
ಕಾರಿಯಾದ ಅಂಶವೆಂದರೆ, ಅದೇ ಸಂದರ್ಭದಲ್ಲಿ “ನಾರಾಯಣ ಬಲಿ“ ಎಂಬ ಧಾರ್ಮಿಕ 
ವಿಧಿಯನ್ನು ನಡೆಸಲು ಮತ್ತು 16 ಜನ ಬ್ರಾಹ್ಮಣರಿಗೂ ಪರಿವ್ರಾಜಕರಿಗೂ ಛತ್ರದಲ್ಲಿ 
ಭೋಜನ ನೀಡಲು ವ್ಯವಸ್ಥೆ ಯನ್ನು ಮಾಡಿಸಿದ್ದು . ದೇವಾಲಯದ ನಿರ್ಮಾಣದ ಕಾರ್ಯದ 
ಪುಣ್ಯ “ದೇವ ದಿ ಸಯ ಗುರುಗಳನ್ನು ಪೂಜ್ಯತೆಯಿಂದ ಕಾಣುತ್ತಿ ದ್ದ ತನ್ನ ಅಣ್ಣ ಕೀರ್ತಿ 
ವರ್ಮನಿಗೆ ಸಲ್ಲಲಿ ಎಂದು ಮಂಗಳೇಶನು ಹೇಳಿಕೊಂಡಿದ್ದಾ ನೆ ಅಷ್ಟೇ ಅಲ್ಲ, ತನ್ನ 
ಅಣ್ಣ ನ ಸೇವೆ ಮಾಡುವ ಪುಣ್ಯ (ಅಸ್ಮದ್ಭಾ ತೈ ಶುಶೂ ್ರಿಷಣೇ ಯತ್ವಲಂ ತನ್ಮಹ್ಮಂ 
ಸ್ಕಾತ್‌) ತನಗಿರಲೆಂದು ತನ್ನ ಭ್ರಾತೃಭಕ್ತಿಯನ್ನು ವ್ಯಕ್ತಪಡಿಸಿದ್ದಾನೆ. ಮಹಾಕೂಟದ 
ಮಂಗಳೇಶನ ಸ್ತಂಭಶಾಶನದಿಂದ ಕಲತ್ಯುರಿ ಯುದ್ಧ ದಲ್ಲಿ ಮಂಗಳೇಶನ ತಂದೆ ಮತ್ತು 
ಅಣ್ಣ ತಂದ ದ್ರವ್ಯ ಸಂಪತ್ತನ್ನು ಅವರು “ಮಕುಟೇಶ್ವರ ನಾಥ”ನಿಗೆ ಅಣ್ಣ ನ ಮರಣಾಂ 
ತರ ಅವನ ಮಹಾರಾಣಿ ದುರ್ಲಭ ದೇವಿಯ ಇಚ್ಛೆ ಯಂತೆ, ತನ್ನ 5 ಆಳ್ವಿಕೆ ವರ್ಷದಲ್ಲಿ 
(ಕ್ರಿ. ಶ. 602) ಅರ್ಪಿಸಿ ಆ ಸ್ತಂಭವನ್ನು ನೆಡಿಸಿದನೆಂದು ತಿಳಿಯುತ್ತದೆ. 

ಗೃಹ್ಯಸೂತ್ರದಲ್ಲಿ ನಾರಾಯಣ ಬಲಿ ಕರ್ಮವನ್ನು ಮಾಡುವುದಕ್ಕೆ ಸಾಂದರ್ಭಿಕ 
ನಿಯಮಗಳನ್ನು ಹೇಳಲಾಗಿದೆ. ಯಾರು ಆಕಸ್ಮಿಕವಾಗಿ ಮರಣ ಹೊಂದುವರೊ ಅಥವಾ 
ಆತ್ಮಹತ್ಯೆ ಮಾಡಿಕೊಳ್ಳುವರೋ ಅಥವಾ ಯಾರಿಗೆ ದಹನ ಸಂಸ್ಕಾರವು ನಿಷಿದ್ದ ವೊ 
ಆಥವಾ ಯಾರು “ಪಂಚ ಮಹಾಪಾತಕ”ಗಳನ್ನು ಮಾಡುತ್ತಾರೊ, ಅಂತಹವರಿಗೆ ಈ 
ಕರ್ಮವನ್ನು ಮಾಡಬೇಕೆಂಬ ನಿಯಮವಿದೆ. 


ಮಂಗಳೇಶನು ಪಿತೃವೇವತೆಯಾದ ಜನಾರ್ದನ ಸ್ವರೂಪಿಯಾದ ವಿಷ್ಣು 
€ವಾಲಯವನ್ನು ನಿರ್ಮಿಸಿದ್ದು ಹಾಗೂ “ ನಾರಾಯಣ ಬಲಿ” ಕರ್ಮವನ್ನು ಮಾಡಿ 
ಕೈ ಏರ್ಪಾಡು ಮಾಡಿದುದು ಕೀರ್ತಿವರ್ಮನ ಅಸ್ವಾಭಾವಿಕ ಮರಣವನ್ನು 
ಸುತ್ತದೆಯೆಂದು ಅಭಿಪ್ರಾಯ ಪಡಲಾಗಿದೆ. ಆದರೆ ಮಂಗಳೇಶನ ಮಹಾಕೂಟ 
ರ್ಮಸ್ತಂಭ ಶಾಸನವು ಅವನ ಐದನೇ ಆಳ್ವಿಕೆಯ ವರ್ಷದಲ್ಲಿ ನೆಡಿಸಿದ್ದರಿಂದ 
ನ ಶಕ 596-97ರ ತನಕ ಬದುಕಿದ್ದಿ ರಬೇಕೆಂಬುದು ಸುಸ್ಪಷ್ಟ. 
ನಲ್ಲಿ ಪರಮ ಭಕ್ತಿಯುಳ್ಳೆ ಮಂಗಳೇಶನು ಅವನ ಜೀವಿತ ಕಾಲ 
ಕ 578 ರಲ್ಲಿ “ನಾರಾಯಣ ಬಲಿ” ಕರ್ಮವನ್ನು ಮಾಡಿಸಲು 
ಕಾ ಣವೇನಿದ್ದಿರಬಹೆದು ? ಪ್ರೈ ಸಂಧಿಗ್ಧ ಪ್ರಶ್ನೆ ಗೆ ಇತಿಹಾಸ ತಜ್ಞ ರು ಸ್ಪಷ್ಟವಾದ 
ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ ಡಾ. ಗೋಪಾಲರವರು" "ಕೀರ್ತಿವರ್ಮನು ಪಂಚ 


ಸ 24 
ಸ ೧ 
a 


ತೆ 


5. ಶ್ರೀಕಂಠಶಾಸ್ತ್ರಿ. ಎಸ್‌., 1940 ; ಸೋರ್ಸಸ್‌ ಆಫ್‌ ಕರ್ನಾಟಕ ಹಿ 
ಗಳು 36-37. 
6. ಕರ್ನಾಟಕ ಇನ್‌ಸ್ಕಿಪ್ಯನ್ಸ್‌: ಸಂ, ೪, ಪುಟಗಳು 1111-1೪. 


ಸಂಪುಟ 1, ಪುಟ 


೩) 
ಟ್ರ' 


೩೮ ಕರ್ನಾಟಕ ಭಾರತಿ 


ಮಹಾ ಪಾಶಕಗಳಲ್ಲಿ ಯಾವುದಾದರೊಂದನ್ನು ಮಾಡಿದ್ದು, ಅದಕ್ಕೋಸ್ಕರ ನಾರಾಯಣ 
ಬಲಿ ಕರ್ಮವನ್ನು ಮಾಡುವ ಸಂದರ್ಭವು ಒದಗಿರಬಹುದೇ ಎಂದು ಪ್ರಶ್ನೆ ಹಾಕಿದ್ದಾರೆ. 
ಆದರೆ ಕೀರ್ತಿವರ್ಮ ಅಂಥ ಮಹಾಪಾತಕಗಳನ್ನು ಮಾಡಿದ್ದಿ ರಬಹುದಾದ ಗುರುತು 
ನಮಗೆ ದೊರೆತ ಆಧಾರಗಳಲ್ಲಿ ಎಲ್ಲೂ ಸೂಚಿತವಾಗಿಲ್ಲ. ಬಾದಾಮಿಯ ವೈಷ್ಣವಲಯಣ 
ದಲ್ಲಿರುವ ಮಂಗಳೇಶನ ಶಾಸನದಲ್ಲಿ ಅವನು ತನ್ನಣ್ಣನನ್ನು “ ದೇವ ದ್ವಿಜಗುರು 
ಪೂಜಿತಾಯ ” ಎಂದು ಹೊಗಳಿದ್ದಾ ನ. ಆದ್ದ ರಿಂದ ಕೀರ್ತಿವರ್ಮನು ಸನಾತನ 
ಧರ್ಮವನ್ನು ಶ್ರದ್ದೆಯಿಂದ ನಡೆಸಿಕೊಂಡು ಬಂದಂಥ ಒಬ್ಬ ಉತ್ತಮ ವ್ಯಕ್ತಿ ಎಂದೇ 
ಕಾಣುವುದು. ಆದರೂ ಕೂಡ ಆಕಸ್ಮಿಕವಾಗಿ ಅಥವಾ ಯಾವ ಎಣಿಕೆಯಿಲ್ಲದೆ ಕೈತಪ್ಪಿ 
ಸಂದರ್ಭವಶಾತ್‌ ಪಂಚ ಮಹಾಪಾತಕೆವೆಂದು ಕರೆಯಬಹುದಾದ ಪಾಪ ಮಾಡಿದ್ದಲ್ಲಿ 
ಸುಸಂಸ್ಕೃತನಾದ ಇವನು ಸ್ವಪ್ರೇರಣೆಯಿಂದಲೇ ಪಶ್ಚಾತ್ತಾಪಪೂರ್ವಕವಾಗಿ 
ನಾರಾಯಣ ಬಲಿ ಕರ್ಮವನ್ನು ಪಾಪ ಪರಿಹಾರಕ್ಕೋಸ್ಕರ ಮಾಡಿಸುತ್ತಿದ್ದನು. ಅವನ 
ತಮ್ಮನು ಅಣ್ಣನ ಹಿತದೃಷ್ಟಿಯಿಂದ ಅದನ್ನು ಮಾಡಿಸುವಷ್ಟು ಕೀರ್ತಿವರ್ಮನು ಅಲಕ್ಷ್ಯ 
ಮಾಡಿದ್ದ ನೆಂಬುದು ನಂಬಲು ಕಷ್ಟ ಸಾಧ್ಯ. 


“ ನಾಗ ಬಲಿ” ಮತ್ತು “ನಾರಾಯಣ ಬಲಿ” ಕರ್ಮಗಳನ್ನು ಸಾಮಾನ್ಯವಾಗಿ 
ಮದುವೆಯಾಗಿ ಕೆಲವು ವರ್ಷಗಳವರೆಗೂ ಮಕ್ಕಳಾಗದಂತಹ ಗಂಡ- ಹೆಂಡಿರು ಮಾಡಿಸು 
ವುದು ರೂಢಿ. ಅವರ ಪರವಾಗಿ ಅವರ ಹತ್ತಿರದ ಬಂಧುಗಳೂ ಈ ಕರ್ಮ 
ಗಳನ್ನು ಮಾಡಿಸುವ ಹಕ್ಕು ಇದೆ. ನಾರುಯಣ ಬಲಿಯನ್ನು ಮಕ್ಕಳಾಗುವುದಕ್ಕೆ ಅಡ್ಡಿ 
ಯಾಗುವಂಥಹ “ ಪಿತೃಕ್ಷೋಭೆ "ಯನ್ನು ಪರಿಹಾರ ಮಾಡುವುದಕ್ಕೆ ಮಾಡಿಸುತ್ತಾರೆ. 
ಈ ಹಿನ್ನೆಲೆಯಲ್ಲಿ ಮೇಲಿನ ಸಮಸ್ಯೆಯನ್ನು ಇಲ್ಲಿ ವಿವೇಚಿಸಲಾಗಿದೆ. ಕೀರ್ತಿವರ್ಮನ 
ಮರಣ ಕಾಲದಲ್ಲಿ ಅವನ ಮಗ ಇಮ್ಮಡಿ ಪುಲಕೇಶಿ ಇನ್ನೂ ಅಪ್ರಾಪ್ತವಯಸ್ಕನೆಂಬುದು 
ಐತಿಹಾಸಿಕ ಸತ್ಯ. ತಂದೆಯು ಸುಮಾರು ಕ್ರಿಸ್ತಶಕ 596 ರಲ್ಲಿ ಮರಣ ಹೊಂದಿದಾಗ 
ಇವನಿನ್ನೂ ಪ್ರಾಪ್ತವಯಸ್ಕನಾಗಿರಲಿಲ್ಲ. ಆದ್ದರಿಂದಲೇ ಮಂಗಳೇಶನು ರಾಜ್ಯಸೂತ್ರ 
ಗಳನ್ನು ಅವನ ಪರವಾಗಿ ತಾನು ವಹಿಸಿಕೊಂಡನು. ಇಮ್ಮಡಿ ಪುಲಕೇಶಿಯು ಪ್ರಾಪ್ತ 
ವಯಸ್ಕನಾದ ಮೇಲೆಯೂ ತನ್ನ ಚಿಕ್ಕಪ್ಪನು ರಾಜ್ಯಭಾರ ವಹಿಸಿಕೊಂಡಿದುದರಿಂದ 
ಕೊನೆಗೆ ಅವನೊಡನೆ ಯುದ್ಧ ಮಾಡಿಯೇ ಸುಮಾರು ಕ್ರಿಸ್ತಶಕ 610 ರಲ್ಲಿ ರಾಜ್ಯವನ್ನು 
ಪಡೆದುಕೊಂಡನು. 


ಇವೆಲ್ಲವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ, ಪುಲಿಕೇಶಿಯು ಕ್ರಿ, ಶ. 585ಕ್ಕಿಂತ 
ಮುಂಚೆ ಹುಟ್ಟಿರಲು ಶಕ್ಕವಿಲ್ಲ. ಮಂಗಳೇಶನ ವೈಷ್ಣ ವಲಯಣದ ಶಾಸನವು ಕೀರ್ತಿ 
ವರ್ಮನ 12ನೇ ಆಳ್ವಿಕೆಯ ವರ್ಷದಲ್ಲಿ ಮಾಡಿಸಿದ್ದು. ಈ ಶಾಸನದ ಕಾಲ ಮೇಲೆ ಹೇಳಿ 


ಎ 


ದಂತೆ ಕ್ರಿ, ಶ 578. ಅಂದರೆ ಕೀರ್ತಿವರ್ಮನು ಕ್ರಿ. ಶ. 566ರಲ್ಲಿ ಪಟ್ಟಕ್ಕೆ ಬಂದಿರ 


ಬಾದಾಮಿಯ *ಕೋಷ್ಕರಾಯ' ಶಿಲಾವಿಗ್ರಹದ ಕುರಿತು ೩೯ 


ಬೇಕು. ಪಟ್ಟಕ್ಕೆ ಬಂದ ಸಮಯದಲ್ಲಿ ಇವನ ವಯಸ್ಸು ಕನಿಷ್ಟ 25 ಇದ್ದಿ ರಬೇಕೆಂದು 
ನಂಬಿದಲ್ಲಿ ತಪ್ಪಾಗಲಿಕ್ಕಿಲ್ಲ. ಅಂದರೆ 2ನೇ ಪುಲಿಕೇಶಿಯು ಇವನ ತಂದೆ ಸುಮಾರು 
40-50 ವರ್ಷದವನಾಗಿದ್ದಾಗ ಹುಟ್ಟಿರಬೇಕು. ಈ ಎಣಿಕೆಯಲ್ಲಿ ಸುಮಾರು 5 ವರ್ಷ 
ಗಳಷ್ಟು ಹೆಚ್ಚು ಕಡಿಮೆ ಇದ್ದಿ ರಬ ಹುಡು ಆದರೂ ಕೀರ್ತಿವರ್ಮನು ಕ್ರಿ. ಶ. 578ರ 
ನಂತರವೇ ತಂದೆ ಆದದ್ದು. ಆಗಿನ ಕಾಲದಲ್ಲಿ (ಇತ್ತೀಚಿನ ವರೆಗೂ) ಸೂಕ್ತ ಕಾಲದಲ್ಲಿ 
ಮಕ್ಕಳಾಗದಿದ್ದಲ್ಲಿ ಅಂಥ ಜಾ ಹೆಂಡಿರಿಗೆ ನಿಜವಾಗಿಯೂ ಕಾತುರತೆ, ವೃಥೆಯಾಗುತ್ತಿ 
ದ್ದು ದು ಸಹಜ. ಹೇಗಾದರೂ ಮಕ್ಕಳನ್ನು ಪಡೆಯುವ ಬಲವತ್ತರದ ಆಸೆಯಿಂದ 
ಎಂಥ ಧಾರ್ಮಿಕ ನಿಯಮಗಳನ್ನೂ ವ್ರತಗಳನ್ನೂ ಆಚರಿಸುವುದಕ್ಕೆ ಸಿದ್ದ ರಾಗುತ್ತಾರೆ. 
ಮೇಲೆ ವಿಷದಪಡಿಸಿದ ಹಾಗೆ ಕೀರ್ತಿವರ್ಮನಿಗೆ ಇಂಥ ಸ್ಥಿ ತಿ ಒದಗಿರಬೇಕು. ಆದ್ದ 
ರಿಂದಲೊ ಏನೊ ಮಂಗಳೇಶನು ಹೃತ್ಪೂರ್ವಕವಾಗಿ ತಾನು ವಷ ನ ಲಯಣವನ್ನು ನಿರ್ಮಿ 
ಸಿದ ಪುಣ್ಯ ತನ್ನ ಣ್ಣ ನಿಗೆ ಹೋಗಲಿ a ಬೇಡಿಕೊಳ್ಳು ತ್ತಾ ನೆ ಮತ್ತು ರಿ ಬಲಿ 
ಕರ್ಮವನ್ನೂ ಆಚರಿಸಲು ವ್ಯವಸ್ಥೆ ಮಾಡಿಸುತ್ತಾನೆ. **ರ್ಶಿವರ್ಮನು ಕೂಡ ಕಠಿಣ 
ವ್ರತ ನಿಯಮಗಳನ್ನು ಆಚೆರಿಸುತ್ತಿದ್ದಿರಬೇಕು; ಪೂಜೆಪುನಸ್ಕಾರಗಳನ್ನು ದಾನಧರ್ಮ 
ಗಳನ್ನು ಮಾಡುತ್ತಿದ್ದಿರಬೇಕು. ಹಾಗೆಂತಲೇ “ದೇವ ದ್ವಿಜ ಪೂಜಿತನೂ” ಆಗಿದ್ದನು. 

ಬಾದಾಮಿಯಿಂದ ಗುಡ್ಡ ದ ಮೇಲಿನ ಹಾದಿಯಲ್ಲಿ ಹೋದರೆ ಮಹಾಕೂಟಕ್ಕೆ 
ಸುಮಾರು ೫ ಕಿ.ಮೂ. ದೂರ ಆಗುವುದು. ಮಹಾಕೂಟವು ಚಾಲುಕ್ಕರಿಗಿಂತಲೂ ಪೂರ್ವ 
ದಲ್ಲಿಯೇ ಒಂದು ಪ್ರಬಲ ಶೈ ವ ಕೇಂದ್ರವಾಗಿತ್ತು. ಇಲ್ಲಿಯ ಸ್ಥ ಪ್ರರಾಣವು ಮಹರ್ಷಿ 
ಗಳಾದ ಅಗಸ್ತ್ಯ, ವ್ಯಾಫ್ರಪಾದ ಮುಂತಾದವರು ಇಲ್ಲಿ ತಪಸ್ಸು ಮಾಡುತ್ತಿದ್ದರೆಂದು 
ವರ್ಣಿಸುತ್ತ ಹ ತೆಳುವಾದ ಹಸಿರು ಗಿಡಮರಳಿಂದ ಆವೃತವಾದ ನಸುಗೆಂಪು ಮರಳು 
ಕಲ್ಲಿನ ಗುಡ್ಡದ ಕಣಿವೆಯಲ್ಲಿ ಸದಾ ಜುಳು ಜುಳು ಹರಿಯುವ ಹಳ್ಳೆದ ತಡಿಯಲ್ಲಿರುವ 
ಮಹಾಕೂಟದ ನಿಸರ್ಗ ರಮಣೀಯತೆ ಮತ್ತು ಪ್ರಶಾಂತ ವಾತಾವರಣವು ಯೋಗಿಗಳನ್ನು 
ಯಷಿಗಳನ್ನು ಆಕರ್ಷಿಸಿ ಅಲ್ಲಿಯೇ ತಪಸ್ಸು ಮಾಡಲು ಪ್ರೇರೇಪಿಸಿದ್ದಿರಬೇಕು. ಇಲ್ಲಿ 
ಜನಸಾಮಾನ್ಯರ ವಾಸ್ತವ್ಯದ ಗುರುತುಗಳು ಅಷ್ಟಾಗಿ ಕಂಡುಬರದೆ ಚಾಲುಕ್ಕಪೂರ್ವದ 
ಸುಮಾರು 20 ಸಣ್ಣ ಸಣ್ಣ ಇಟ್ಟಿಗೆಯ ಶೈವ ದೇವಾಲಯಗಳ ಅವಶೇಷ?'ಗಳು, ಕಲ್ಲಿನ 
ದೊಡ್ಡ ದೊಡ್ಡ ಶೈವ ಚಾಲಯಗೇತೆ: ಈ ಶೈವ ದೇವಾಲಯಗಳಲ್ಲಿ ಪಾಶುಪತ 
ಶ್ರೆ ವ “ಧರ್ಮದ ಹರೀಶನ ಉಬ್ಬು ಶಿಲ್ಪ ಗಳು ಅಲ್ಲಲ್ಲ ಗೋಡೆಗಳ ಮೇಲಿವೆ. ಆದ್ದ 
Ks ದ್ರ ಸ್ಥಳವು ಹೆಚ್ಚಾಗಿ ಯೋಗಿಗಳ ನೆಲೆಯಾಗಿತ್ತೆಂಬುದು ಸತ್ಯ. ಬಾದಾಮಿ 
ಚಾಲುಕ್ಕರು ಮಹಾಕೂಟದೊಡನೆ ನಿಕಟ ಸಂಬಂಧ ಹೊಂದಿದ್ದರೆಂದು ಮಂಗಳೇಶನ ಧರ್ಮ 
ಸ್ತಂಭ ಶಾಸನದಿಂದ ತಿಳಿಯುತ್ತದೆ. ಅಲ್ಲದೆ ಬಾದಾಮಿಯ ಉತ್ತರ ಗುಡ್ಡ ದ ಮೇಲೆ 


7. ಸುಂದರ. ಅ; 1977; “ಇತ್ತೀಚಿನ ಕೆಲವು ಮುಖ್ಯ ಪುರಾತತ್ವ ಶೋಧನೆಗಳು” ಕರ್ನಾಟಕ 
ಭಾರತಿ, ಸಂಪುಟ 8, ಸಂಚಿಕೆ 3, ಪುಟ 12, 


೪೦ ಕರ್ನಾಟಕ ಭಾರತಿ 


ರಾಜಮನೆತನದವರು ವಾಸಿಸುತ್ತಿದ್ದ ಸ್ಥಳದಿಂದ ಮಹಾಕೂಟದ ದೇವಾಲಯದವರೆಗೆ 


ಎ 


ಇದ್ದ ರಾಜಮಾರ್ಗದ ಅವಶೇಷಗಳು ಹಾಗೂ ತೋರಣಗಳೂ ಗುಡಿಗಳೂ ಕೂಡಾ ಈ 
ಸಂಬಂಧವನ್ನು ಪುಷ್ಟೀಕರಿಸುತ್ತವೆ. 


ಇಂಥ ಯೋಗಿಗಳು, ಖುಷಿಗಳೆ ಮಾರ್ಗದರ್ಶನದಲ್ಲಿ ಕೀರ್ತಿವರ್ಮನು ತನ್ನ 
ಧಾರ್ಮಿಕ ವ್ರತಗಳನ್ನು ನಡೆಸುತ್ತಿದ್ದಿ ರಬೇಕು. ಕೆಲವು ವರ್ಷಗಳುದ್ದಕ್ಕೂ ಇಂಥವರ 
ದರ್ಶನ ಮತ್ತು ಅವರ ಧರ್ಮ ಪ್ರವಚನಗಳೂ ಹಾಗೂ ತಾನು ನಡೆಸಿಕೊಂಡು 
ಬರುತ್ತಿದ್ದ ಕಟ್ಟುನಿಟ್ಟಾದ ಧರ್ಮ ವ್ರತಗಳೂ ಇವನ ಮೇಲೆ ಒಳ್ಳೇ ಆಳವಾದ ಪ್ರಭಾವ 
ಬೀರಿ ಇವನನ್ನು ಒಬ್ಬ ತಪೋನಿರತನಾದ ರಾಜರ್ಷಿಯನ್ನಾಗಿ ಮಾಡಿದ್ದಿ ರಬೇಕು. ಈ 
ರೀತಿಯ ಐತಿಹಾಸಿಕ ಸಾಧ್ಯತೆಗಳನ್ನು ಪರಿಶೀಲಿಸಿದಾಗ ಮೇಲೆ ವಿವರಿಸಿದ ಮೂರ್ತಿಯು 
ಧರ್ಮವ್ರತನಾಗಿ ಜೀವನವನು ನಡೆಸುತ್ತಿದ್ದ ರಾಜರ್ಷಿ* ಕೀರ್ತಿವರ್ಮನದೇ ಆಗಿದ್ದಿರ 
ಬೇಕೆಂದು ತೋರುತ್ತದೆ. ಮತ್ತು ಇದರ ಬದಿಯಲ್ಲಿರುವ ಒಬ್ಬ ಯೋಗಿಯ ಉಬ್ಬು 
ಶಿಲ್ಪವು ಈ ಮಹಾರಾಜನಿಗೆ ಮಾರ್ಗದರ್ಶನ ನೀಡಿದ್ದ ವರದಾಗಿರಬೇಕು. 


ಇವನ ಸುಸಂಸ್ಕೃತ ಧಾರ್ಮಿಕ ಜೀವನ ಕ್ರಮೇಣ ಜನಜನಿತ ಕಥೆಯಾಗಿ ಬೆಳದಿರ 

ಕು. ಆದರೆ ಜನಸಾಮಾನ್ಯರಲ್ಲಿ ಇಂಥ ಕಥೆಗಳಲ್ಲಿ ಐತಿಹಾಸಿಕ ಸತ್ಯತೆ ಹೆಚ್ಚು ಕಡಿಮೆ 
ಆಗಿರಬಾರದೆಂಬ ಪ್ರಜ್ಞೆ ಇರುವುದಿಲ್ಲ. ಆದ್ದರಿಂದ ಸಮಯಕ್ಕನುಗುಣವಾಗಿ, ತಮ್ಮ 
ಉದ್ದೇಶಕ್ಕೆ ಸರಿಯಾಗುವ ಹಾಗೆ, ಇಂಥ ಐತಿಹಾಸಿಕ ವಿಷಯಕ್ಕೆ ಸಮಯೋಚಿತವಾಗಿ 
ಬೇಕಾದುದನ್ನು ಸೇರಿಸುವುದು, ಇದ್ದು ದನ್ನು ಬದಲಾಯಿಸುವುದು ಮುಂತಾದ ಪ್ರಯತ್ನ 


ಗಳನ್ನು ಮಾಡಿರುತ್ತಾರೆ. ಜನಸಾಮಾನ್ಯರಲ್ಲಿ ಅಗಸ್ತ್ಯತೀರ್ಥದ ಮಹಿಮೆಯನ್ನು 


8. ಪ್ರಭಾ ಮಂಗಲವನ್ನು ಸಾಮಾನ್ಯವಾಗಿ ದೇವರ, ದೇವಿಯರ ಮೂರ್ತಿ ಶಿಲ್ಪಗಳಲ್ಲಿ ಮಾತ್ರ 
ತೋರಿಸುವ ಪದ್ಧತಿಯಿದೆ. ಇದನ್ನು ಮಾನವ ಮೂರ್ತಿ ಶಿಲ್ಪಗಳಲ್ಲಿ ತೋರಿಸಿರುವುದಿಲ್ಲ. 
ಮೇಲೆ ವರ್ಣಿಸಿದ ಮೂರ್ತಿಯಲ್ಲಿ ಈ ಲಕ್ಷಣಗಳು ಮತ್ತು ಶಂಖ ಮತ್ತು ಚಕ್ರಗಳ ಚಿಹ್ನೆ 
ಇರುವುದರಿಂದ ಇದು ತಪೋನಿರತನಾದ ಮಹಾವಿಷ್ಣುವಿನ ಮೂರ್ತಿಯು ಏಕಾಗಿರಬಾರದೆಂಬ 
ಸಂಶಯವೂ ಬರುತ್ತದೆ. ಆದರೆ ಬಾದಾಮಿ ಚಾಲುಕ್ಯ ಮೂರ್ತಿಶಿಲ್ಪಗಳಲ್ಲಿ ಎಷ್ಟು ವು 
ಯಾವ ಭಂಗಿಯಲ್ಲಿ ಅಥವಾ ಸ್ಥಿತಿಯಲ್ಲಿ ಇದ್ದರೂ ಚತ ರ್ಭುಜನಾಗಿಯೂ ಕಿರೀಟ ಮತ್ತು 
ವೈಜಯಂತಿ ಮಾಲೆಯನ್ನು ಧರಿಸಿದವನಾಗಿಯೂ ಇರುವನು, ಈ ಮೂರ್ತಿಯಲ್ಲಿ ಈ ಮೂರು 
ಲಕ್ಷಣಗಳೂ ಇಲ್ಲ. ಪ್ರಭಾಮಂಡಲವನ್ನು ಚಕ್ರವರ್ತಿಗಳ ಶಿಲ್ಪದಲ್ಲಿಯೂ ವರ್ಣ ಚಿತ್ರಗಳಲ್ಲಿಯೂ 
ತೋರಿಸುವ ಪದ್ಧತಿಯಿದೆ. ಉದಾಹರಣೆಗೆ, ಬಾದಾಮಿಯ ಮೂರನೇ ವೈಷ್ಣವಲಯಣದಲ್ಲಿ 
ಒಂದು ವರ್ಣಚಿತ್ರದಲ್ಲಿ ರಾಜಸಭೆಯನ್ನು ನಡೆಸುತ್ತಿರುವ ಸಿಂಹಾಸನಸ್ನ ಮಹಾರಾಜನಿಗೆ ಪ್ರಭಾ 
ee Pg ಆದ್ದರಿಂದ ಮೇಲೆ ವರ್ಣಿಸಿದ ಮೂರ್ತಿಯು ಒಬ್ಬ ಚಕ್ರವರ್ತಿ 

€ ಆಗಿರಬೇಕು. ಅಲ್ಲದೆ ಅವನು ತಪೋಭಂಗಿಯಲ್ಲಿರುವ ಚಿ ಪ್ಲ 
ಮಂಡಲವು ಇರುವುದು ಅನುಚಿತವ್ಲ. ಕ್‌ eee: 


ಬಾದಾಮಿಯ *ಕೋಷ್ಕರಾಯ' ಶಿಲಾವಿಗ್ರಹದ ಕುರಿತು ೪೧ 


ಹೃದಯಂಗಮವಾಗಿ ಚಿತ್ರಿಸಲು ಐತಿಹಾಸಿಕ ಕಥೆಯನ್ನು ಸಾಕಷ್ಟು ರೂಪಾಂತರ 


ಮಾಡಿದ್ದು ದರ ಫಲವಾಗಿ ಮೇಲೆ ಹೇಳಿದ ಎರಡು ಕಥೆಗಳು ಉದ್ಭ ವಿಸಿರಬೇಕೆಂದು 
ತೋರುತ್ತದೆ. 


ಮೇಲೆ ವರ್ಣಿಸಿದ ಮೂರ್ತಿಯು ನಿಜವಾಗಿಯೂ ಮೊದಲನೆ ಕೀರ್ತಿವರ್ಮನ 
ದೆಂದು ವಿವೇಚಿಸಿದ್ದು ಸರಿಯಾಗದಿದ್ದ ಲ್ಲಿ ಈ ಮೂರ್ತಿಯನ್ನು ಯಾರು ಮಾಡಿಸಿರಬೇಕು 
ಎಂಬ ಪ ಶ್ನೆ ಏಳುತ್ತದೆ. ತನ್ನ ಅಣ್ಣ ನಲ್ಲಿ ಪರಮ ಭಕ್ತಿ ಇಟ್ಟಿದ್ದ ಮಂಗಳೇಶನಲ್ಲದೆ 
ಮತ್ತಾ ರೂ ಈ ಮೂರ್ತಿ ಯನ್ನು ಮಾಡಿಸಿದ್ದ ಸಾಧ್ಯತೆ ಕಾಣುವುದಿಲ್ಲ. ಅಲ್ಲದೆ ಇದರ 
ಶಿಲ್ಪ ಲಕ್ಷಣಗಳ ಕಾಲಮಿತಿಯು ಇದನ್ನೇ ಪ €ಪು ಪುಷ್ಟೀಕರಿಸ ಸುತ್ತ ದೆ. ಧರ್ಮವ್ರ ತವನ್ನು ಪಾಲಿ 
ಸುತ್ತಿದ್ದ ತನ್ನ ಣ್ಣ ನ ಆಶೀರ್ವಾದವನ್ನು ಆಶಿಸುತ್ತಿ ದ್ದ ಮಂಗಳೇಶನು ಕ್ಟ ಮಬದ್ಧ ವಾಗಿ 
ಅಭಯಹಸ್ತ ವುಳ್ಳ ಹಾಗೂ ಪದಾ ಸನದಲ್ಲಿ ಕುಳಿತು ತಪಸ್ಸು ಮಾಡುತ್ತಿರುವ ಈ ಇಂ 
ಮಹಾರಾಜನ ಚಿತ್ರವನ್ನು ಅಂದವಾಗಿ ಕೆತ್ತಿಸಿದ್ದಾನೆ. ತಾನು ಪರಮ ಭಾಗವತನಿದ್ದುದ 
ರಿಂದ ವೈಷ್ಣವಧರ್ಮದ ಚಿಹ್ನೆಗಳಾದ ಶಂಖ ಮತ್ತು ಚಕ್ರಗಳನ್ನು ಮೂರ್ತಿಯ ಎರಡು 
ಬದಿಗಳಲ್ಲಿ ಬಿಡಿಸುವ ಹಾಗೆ ಮಾಡಿದ್ದಾನೆ. ತನ್ನ ಣ್ಣ ನ ತಪಸ್ಸಿಗೆ ಭಂಗ ಬರಬಾರದೆಂಬ 
ಭಾವನೆಯಿಂದ ಅಗಸ್ತ್ಯತೀರ್ಥದ ಬದಿಯಲ್ಲೆ ೀ ಹದವಾಗಿ ಬೆಳಕಿರುವ ಒಂದು ಗವಿಯಲ್ಲಿ 
ಈ ಮೂರ್ತಿಯನ್ನು ಕತ್ತಿಸಿರುವುದನ್ನು ನೋ ಡಿದರೆ, ಇದನ್ನು ಮಾಡಿಸುವುದರಲ್ಲಿ ಅವನು 
ಎಷ್ಟು ದೀರ್ಫಾಲೋಚನೆಯುಳ್ಳೆವನಾಗಿದ್ದನು ಮತ್ತು ಎಷ್ಟು ಭಾವನಾಪರವಶನಾಗಿ 
ದ್ದನು ಎಂಬುದು ಕಾಣಿಸುತ್ತದೆ. ಅಪೂರ್ವ ಹಾಗೂ ಆದರ್ಶಮಯವಾದ ಭಾವ, 
ಪ್ರೇಮ, ಮೂರ್ತಿವೆತ್ತಿ ಬಂದಿದೆಯೋ ಅನ್ನುವ ಹಾಗಿದೆ ಈ ಧರ್ಮಮಹಾರಾಜನ ಭವ್ಯ 
ಮೂರ್ತಿ ಶಿಲ್ಪ. ಇತಿಹಾಸದಲ್ಲಿಯೇ ಎಂಥ ಅನುಪಮ ಭ್ರಾತೃ ಭಕ್ತಿ ! 


ಬು ಎಎ ಬಂ ಎಟ ಬು 


ಗಣಕಯಂತ್ರದಲ್ಲಿ ಮುದ್ದಣ ಕವಿ 


ಅ ಮೂಲ: ಶ್ರೀನಿವಾಸ ಹಾವನೂರ 
ಅ ಅನುವಾದ; ಎಸ್‌. ಆರ್‌. ಗುಂಜಾಳ 


ಮುದ್ದಣ ಕವಿಯು ಕ್ರಿ.ಶ. 1869ರಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದನು. 
ಅವನು ಪಡೆದ ಶಿಕ್ಷಣ ಅತ್ಯಲ್ಪ. ಕುಂದಾಪುರದ (ದಕ್ಷಿಣ ಕನ್ನಡ ಜಿಲ್ಲೆ) ಶಾಲೆ 
ಯೊಂದರಲ್ಲಿ ಶಾರೀರಿಕ ಶಿಕ್ಷಣದ ಶಿಕ್ಷಕನಾಗಿ ತನ್ನ ಜೀವನವನ್ನು ಪ್ರಾರಂಭಿಸಿದನು. 
ಆದರೆ ಪ್ರಾಚೀನ ಕಾವ್ಯಗಳನ್ನು ಸ್ವಪ್ರಯತ್ನದಿಂದ ಅಭ್ಯಸಿಸಿದನು. ತನ್ನ ಮೂವ 
ತ್ತೊಂದನೆಯ ಚಿಕ್ಕ ವಯಸ್ಸಿನಲ್ಲಿ ಕ್ಷಯರೋಗ ಪೀಡಿತನಾಗಿ ತೀರಿಕೊಂಡನು (1901). 
ಕೆಳಗಿನ ಕನ್ನಡ ಭಾ ಹೆಯಲ್ಲಿಯ ಪೌರಾಣಿಕ ಗ್ರಂಥಗಳ ಕರ್ತೃ ಅವನೆಂದು ಹೇಳಲಾಗಿದೆ. 


1; ರತ್ನಾ ವತೀ ಕಲ್ಯಾಣ : ರಾಜಕುಮಾರಿ ರತ್ನಾವತಿಯ ಮದುವೆಯನ್ನು ಕುರಿತಾದ 
ಕಥೆ. | 

2. ಕುಮಾರ ವಿಜಯ : ಶಿವನ ಪುತ್ರನಾದ ಕುಮಾರನು ರಾಕ್ಷಸನೆನ್ನು ಜಯೆಸಿದ ಕಥೆ. 
ಶ್ರೀರಾಮ ಪಟ್ಟಾಭಿಷೇಕ : ವಾಲ್ಮೀಕಿ ಸ ಂಸ್ಕೃತೆ ರಾಮಾಯಣದಿಂದ ಆಯ್ದ ಕಥಾ 
ಭಾಗವಿದ್ದು, ರಾಮನ ಪಟ್ಟಾಭಿಷೇಕದ ವರ್ಣನೆಯಿದೆ. 

4. ಆದ್ಭುತ ರಾಮಾಯಣ: ಶ್ರೀರಾಮನ ಬಗೆಗೆ ರೂಢಿಯಲ್ಲಿರದ ಕಥಾ ಪ್ರಸಂಗ. 
ಸಾಂಪ್ರದಾಯಿಕ ಕಥೆಯಲ್ಲಿ ರಾಮನು ಹತ್ತು ತಲೆಗಳ ರಾವಣನನ್ನು ಕೊಂದರೆ 
ಈ ಕಥೆಯಲ್ಲಿ ಸೀತಾದೇವಿಯು ನೂರು ತಲೆಗಳ ರಾವಣನನ್ನು ಸಂಹರಿಸುವಳು. 


೫, ರಾಮಾಶ್ಚಮೇಧಂ: ರ ರಾಮನ ಅಶ್ವ ಮೇಧ ಯಜ ನವನ್ನು ಕುರಿತಾದ ಕಥೆ; ಉಪ 
ಕಥೆಗಳನ್ನೊಳೆಗೊಂಡಿದೆ. ಮುದ್ದ ky ಕವಿ ಮತ್ತು "ಆತನ ಪತ್ನಿಯ ನಡುವೆ ನಡೆದ 
ಮನೋಹರ ಸಂಭಾಷಣೆಯಿಂದಾಗಿ ಪ್ರಸಿದ್ಧಿ ಪಡೆದ ಕಥಾನಕವಿದು. 


ಹಳಗನ್ನಡ ಕವಿಗಳಲ್ಲಿ ಕಾನೆಯವನೂ. ಆಧುನಿಕ ಕವಿಗಳಲ್ಲಿ ಮೊದಲನೆಯವನೂ, 
ಆದ ಮುದ್ದಣ ಕವಿಯು ಕನ್ನಡ ಸಾಹಿತ್ಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿರುವನು. 
ಅವನ ಕೃತಿಗಳ ಮುಖ್ಯ ಗುಣಗಳು ಇಂತಿವೆ: (ಅ) ಉಚ್ಚಮಟ್ಟದ ಕಾವ್ಯ ಪ್ರತಿಭೆ; 
ಹಾಗೂ (ಬ) ರೂಢಿಯ ಇಲ್ಲದ ಮತ್ತು ಸ್ವನಿರ್ಮಿತ ಹೊಸ ಶಬ್ದ ಳ ವಿಪುಲ ಪ್ರಯೋಗ. 


ಗಣಕಯೆಂತ್ರದಲ್ಲಿ ಮುದ್ದಣ ಕವಿ ಲಲ್ಲಿ 


Ne ಎಐ 


ಅವನ ಬರವಣಿಗೆ ಬಹಳಷ್ಟಿರದಿದ್ದರೂ ಅನೇಕ ವಿಮರ್ಶಕರ ಗಮನ ಸೆಳೆದಿದೆ. ಅವನ 
ಜೀವನ ಮತ್ತು ಕೃತಿಗಳನ್ನು ಕುರಿತು ನೂರಕ್ಕೂ ಮಿಕ್ಕಿ ಲೇಖನಗಳು ಮತ್ತು ಹದಿನೇಳು 
ಗ್ರಂಥಗಳು ಇದುವರೆಗೆ ಪ್ರಕಟಗೊಂಡಿವೆ. 


ತನ್ನ ಸ್ವನಾಮದಲ್ಲಿ ಪ್ರಕಟಗೊಂಡ ಮೊದಲಿನ ಎರಡು (ಯಕ್ಷಗಾನೆ) 
ಗ್ರಂಥಗಳಿ ಪ್ರಸಿದ್ದಿ ಸಿಗಲಿಲ್ಲ. ಆದುದರಿಂದ ಕೆಲವು ಪ್ರಾಚೀನ ಕವಿಗಳಿಂದ ರಚಿ 
ತವಾದ ಕೃತಿಗಳೆಂದೂ ಆವುಗಳನ್ನು ಕೇವಲ ಪ್ರತಿಮಾಡಿರುವೆನೆಂದೂ, ಹೇಳಿ ತನ್ನೆ 
ತದನಂತರದ ಗ್ರಂಥಗಳನ್ನು “ಕಾವ್ಯಮಂಜರಿ' ಗ್ರೆಂಥಪ್ರಕಾಶಕರಿಗೆ ಕಳುಹಿಸಿ ಕೊಟ್ಟನು. 
ಇದರ ಫಲವಾಗಿ ಅವು ಬೇರೆ ಬೇರೆ ಹೆಸರುಗಳಲ್ಲಿ ಪ್ರಕಟಗೊಂಡವು. ಕೊನೆಯ 
ಕೃತಿಯ ಕರ್ತೃವಿನ ಹೆಸರು “ಮುದ್ದಣ' ನೆಂಬುದು. 


ಅವನ ಮರಣಾನಂತರ ಕಾಲಕ್ರಮೇಣ ಐದೂ ಕತಿಗಳೆ ಕರ್ತೃ "ಮುದ್ದಣ' ಕವಿ 
ಯೆಂದು ಗೊತ್ತಾಯಿತು. ಆದರೆ ರಾಮಪಟ್ಟಾಭಿಷೇಕವನ್ನು ಕುರಿತು ಅವನ ಸ್ಮರಣಾರ್ಥ 
1926ರಲ್ಲಿ ವಿಮರ್ಶನ ಗ್ರಂಥವೊಂದು ಪ್ರಕಟವಾಗುವವರೆಗೂ ಸಂಶಯ ಉಳಿದಿತ್ತು. 
ಈ ಗ್ರಂಥದಲ್ಲಿ ಮುದ್ದಣನ ಗ್ರಂಥಗಳ ಪ್ರಕಾಶಕರಾದ ಶ್ರೀ ರಾಮಾನುಜ ಅಯ್ಯಂಗಾರರು 
“ಶ್ರೀರಾಮಪಟ್ಟಾಭಿಷೇಕ`ದ ಕರ್ತೃತ್ವವಿಚಾರದಲ್ಲಿ ಹೀಗೆ ಅಭಿಪ್ರಾಯಪಟ್ಟಿರುವರು: 
“ಈ ಗ್ರಂಥಕ್ಕೂ ನಮ್ಮ ನಂದಳಿಕೆಯವರೇ ಕರ್ತೃವೆಂದು ಯಾರು ಎಷ್ಟು ವಿಚಾರ 
ಮಾಡಿ ಹೇಳಿದರೂ ನಾನು ಒಪ್ಪಲಾರೆನು.” ಆದ್ದರಿಂದ ಈ ಗ್ರಂಥಕರ್ತೃ ಮುದ್ದಣನೇ 
ಹೇಗೆಂಬುದನ್ನು ನಿರ್ಣಯಸುವುದಕ್ಕೋಸುಗ, ಅವನ ಕೆಲವು ವಿಶಿಷ್ಟ ಶಬ್ದಗಳನ್ನು 
ಗಣಕಯಂತ್ರ ವಿಶ್ಲೇಷಣೆಗೆ ಆಯ್ದು ಕೊಳ್ಳಲಾಯಿತು. 


1. ಮೂಲ ಸಾಮಗ್ರಿ ಮತ್ತು ಉತ್ಪಾದಿತ ಸಾಮಗ್ರಿ 
(Data and Output) 


ಮುದ್ರಣ ಕವಿಯು ಸುಮಾರು ಐವತ್ತು ಸಾವಿರ ಶಬ್ದಗಳನ್ನು ಪ್ರಯೋಗಿಸಿರುವನು. 
ಆದರೆ ಕೆಲವು ಪಾತ್ರಗಳಲ್ಲಿ ಹಾಗೂ ಮೇಲಿಂದ ಮೇಲೆ ಅವನ ಗ್ರಂಥಗಳಲ್ಲಿ ಪ್ರಯೋಗ 
ವಾದ ರೂಢನಾಮಗಳಲ್ಲಿ ಕೆಲವನ್ನು ಮಾತ್ರ (ಒಟ್ಟಿಗೆ 13) ಗಣಕಯಂತ್ರದ ವಿಶ್ಲೇಷಣೆಗೆ 
ಆರಿಸಿಕೊಳ್ಳೆ ಲಾಯಿತು. ಅವಾವುವೆಂದರೆ: 
ತೌ 


ರಾಮಾಯಣದ ಕಥೆಗಳಲ್ಲಿ ಬರುವ ಪಾತ್ರಗಳು; ರಾಮ, ಸೀತೆ, ರಾವಣ, 
ಹಾಗೂ ಹನುಮಂತವಾಚೀ ಶಬ್ದಗಳು. 


1 ಹದಿನೆಂಟನೆಯ ಶತಮಾನದ ಅಲ್ಪ ವಯಸ್ಕನಾದ ಥಾಮಸ್‌ ಚಾಟರಟನ್‌ ಕವಿಗೂ ಇಂಥ 
ಚೋದ್ಕ ಪ್ರಸಂಗವೊದಗಿತ್ತು. 


೪೪ ಕರ್ನಾಟಕ ಭಾರತಿ 
ದೇವತೆಗಳು; ಹರ, ಹರಿ, ಬ್ರಹ್ಮ ಮತ್ತು ಇಂದ್ರವಾಚೀ ಶಬ್ದಗಳು. 
ಈ 


ರೂಢನಾಮಗಳು : ಅರಸ. ರಾಕ್ಷಸ, ಮುನಿ, ಸ್ತ್ರೀ ಮತ್ತು ಸಮೂಹವಾಚೇ 
ಶಬ್ದಗಳು. 


ಕನ್ನಡದಲ್ಲಿದ್ದ ಮೂಲವಿಷಯವನ್ನು (6೩3) ಗಣಕಯಂತ್ರಕ್ಕೆ ಅಳವಡಿಸುವು 
ದಕ್ಕಾಗಿ ಶಬ್ದಗಳನ್ನು ರೋಮನ್‌ ಲಿಪಿಯಲ್ಲಿ ಬರೆಯಲಾಯಿತು (ಪಟ್ಟಿಕೆ 1). ದೇವನಾಗರಿ 
ಲಿಪಿಗೆ ಹೊಂದುವ ಸಂಜ್ಞಾ, ಚೆಹ್ನೆಗಳನ್ನು ಬಳಸಬಹುದೆಂಬುದನ್ನು ಈ ಹಿಂದೆ ಕೆಲವರು 
ಹೇಳಿದ್ದರೂ, ಕನ್ನಡ ಲಿಪಿಗೆ ಪ್ರತ್ಯೇಕ ಸಂಜ್ಞಾ ಚಿಹ್ನಗಳೆ ಅವಶ್ಯಕತೆಯೆನಿಸಿತು. ಇದರ 
ವಿಶೇಷ ವ್ಯತ್ಕಾಸಗಳು ಹೀಗಿವೆ: 


(1) ದೀರ್ಫಾಕ್ಷರಗಳನ್ನು ತಿಳಿಸಲು ಹೃಸ್ವಾಕ್ಷರದ ಸಂಜ್ಞೆಯನ್ನು ಮತ್ತೆ 
ಬಳಸುವುದು(ಉದಾ: ಆ-ಸಿಸಿ) 


(2) ಮಹಾಪ್ರಾಣಗಳನ್ನು ತಿಳಿಸಲು “ಎಚ್‌' ಚಿನ್ಹ (11) ಬಳಸುವುದು. 


(3) ರೋಮನ್‌ ಅಕ್ಷರಗಳಿಂದ ಸ್ಪಷ್ಟವಾಗಿ ತಿಳಿಸಲು ಬಾರದ (ಅನುನಾಸಿಕಾದಿ) 
ಶಬ್ದಗಳಿಗೆ "ಎಕ್ಸ' ಚಿನ್ಹವನ್ನು (೫) ಆದಿಪ್ರತ್ಯೆಯವಾಗಿ ಹಚ್ಚುವುದು. 


ಮೇಲೆ ಹೇಳಿದಂತೆ ವಿಶೇಷಾರ್ಥಗಳನ್ನು ಅರುಹುವ ೨,725 ಶಬ್ದ ಗಳು ಬಳಕೆಯಾದ 
ಸಂಖ್ಯೆಗಳನ್ನು 2ನೆಯ ಪಟ್ಟಿಕೆಯಲ್ಲಿ ಕೊಡಲಾಗಿದೆ. (ರೂಢಿಗತ ಸಮಾನಾರ್ಥ ಶಬ್ದ 
ಎ 

ಗಳನ್ನು ಕೈಬಿಡಲಾಗಿದೆ. ಉದಾ; ಶಿವ ಹರ; ರಾಮಚಂದ್ರ ರಾಮ). 


2ನೆಯ ಪಟ್ಟಿಕೆಯು, ಮುದ್ದ ಣನು ಮೇಲೆ ಕಾಣಿಸಿದ 13 ಅಂಕಿತ ರೂಢನಾಮ 
ಗಳಿಗಾಗಿ ಎಷ್ಟು ಶಬ್ದಗಳನ್ನು ಬಳಸಿರುವನು ಮತ್ತು ಎಷ್ಟು ಸಲ ತನ್ನ ಗ್ರಂಥಗಳಲ್ಲಿ 
ಪ್ರಯೋಗ ಮಾಡಿರುವನೆಂಬುದನ್ನು ತೋರಿಸುತ್ತದೆ. ಅವನು ಆ ಒಂದೊಂದು ಅಂಶಕ್ಕೆ 
ಅನೇಕ ಶಬ್ದಗಳನ್ನು ಬಳಸಿರುವನಾದ್ದರಿಂದ (ಬ) ಮತ್ತು (ಕ) ಖಾನೆಗಳಲ್ಲಿ ಒಟ್ಟು 
ಶಬ್ದ ಸಂಖ್ಯೆಯಲ್ಲಿ ವ್ಯತ್ಯಾಸ ತೋರುತ್ತದೆ. 


2 ನವೀನ ಶಬ್ದಗಳ ನಿರ್ಮಾಣ: 


ಗಣಕಯಂತ್ರವು ತೆಗೆದುಕೊಟ್ಟ ಶಬ್ದ ಪಟ್ಟಿಕೆಗಳನ್ನು ಅವಲೋಕಿಸುತ್ತಿದ್ದಾಗ ಹೊಸ 
ಮತ್ತು ರೂಢಿಯಲ್ಲಿಲ್ಲದ ವಿಪುಲ ಶಬ್ದಗಳು ನಮಗೆ ಕಂಡುಬಂದವು. ಹೊಸ ಶಬ್ದ 
ಗಳೆಂದರೆ, ಆ ವರೆಗೂ ಕನ್ನಡದ ಶಬ್ದ ಕೋಶಗಳಲ್ಲಿ ಕಂಡುಬರದಂಥವು. ಇವನ್ನು 
ಅವನು (ಅ) ಸಂಸ್ಕೃತ ಶಬ್ದವನ್ನು ಕನ್ನಡೀಕರಿಸುವದರಿಂದ ಮತ್ತು (ಬ) ಹಳಗನ್ನಡದಲ್ಲಿ 
ಅಪರೂಪವಾಗಿ ಉಪಯೋಗಿಸಲ್ಪಟ್ಟ ಶಬ್ದಗಳಿಗೆ ಹೊಸ ಜೀವಕಳೆ ತುಂಬುವದರಿಂದ 


ಗಣಕಯಂತ್ರದಲ್ಲಿ ಮುದ್ದಣ ಕವಿ ೪೫ 


ಮಾಡಿಕೊಂಡಿರುವನು. ಅವೆನು ಎರೆಡು ಸ್ವತೆಂತ್ರ ಶಬ್ದ ಗಳನ್ನು ಕೂಡಿಸಿ, ಶಬ್ದಾಂತೆ 
ಪ್ರತ್ಯಯ ಜೋಡಿಸಿ ಹೊಸದೊಂದು ಅರ್ಥ ಸೂಸುವಂತಿ ಬುದ್ದಿ ಪೂರ್ವಕವಾಗಿ 
ನವೀನ ಶಬ್ದ ನಿರ್ಮಾಣ ಮಾಡಿರುವುದು ಸಹೆ ನಮ್ಮ ಗಮನೆಕ್ಕೆ ಬಂದಿತು. ಸಂಸ್ಕೃತ 
ಶಬ್ದವನ್ನು ಕನ್ನಡಕ್ಕೆ ಹೊಂದಿಸಿಕೊಳ್ಳುವುದರಲ್ಲಿ ಕನ್ನಡದ ಯಾವುದೇ ಕೆವಿಗಿಂತ ಅವನು 
ಶ್ರೇಷ್ಠ ಎನಿಸಿದ್ದಾನೆ. ಅವನ ಶಬ್ದಸಂಪತ್ತು ಶ್ರಿ "ಮಂತವಾಗಿದೆ ಮತ್ತು ಅದು ಅವನೆ 


ಜಾಣೆ. ಯನ್ನು ಪ್ರಕಟಪಡಿಸುತ್ತದೆ. ಹೀಗಾಗಿ ಅವನು ಕನ್ನಡ ಶಬ್ದ ಭಂಡಾರಕ್ಕೆ 
ವಿಪುಲವಾಗಿ “ಇ. ಶಬ್ದ ಗಳನ್ನು ಕೊಡಮಾಡಿರುವನು. 


3. ಗ್ರಂಥಕರ್ತೃತ್ತ್ವ: 

ಮುದ್ದ ಣನೆ ಐದೂ ಕೈತಿಗೆಳಲ್ಲಿ ಬಂದಿರುವ, ಈ 2ನೆಯ ಪಟ್ಟಿಕೆಯ (ಬ) 
ಖಾನೆಯಲ್ಲಿ ಕಾಣಿಸಿದ 1382 ಶಬ್ದ ಗಳಲ್ಲಿ ನಾವು ಮೂರು ಅಥವಾ ಮೂರಕ್ಕಿಂತ 
ಹೆಚ್ಚು ಕೃತಿಗಳಲ್ಲಿ ಪ್ರಯೋಗಿಸಲ್ಪಟ್ಟ ಕೇವಲ 21 ಶಬ್ದಗಳನ್ನು ಮುಂದಿನ ವಿಶ್ಲೇಷಣೆ 
ಗಾಗಿ ಆಯ್ದುಕೊಂಡಿರುವೆವು. (3ನೆಯ ಪಟ್ಟಿಕೆ). ಗ್ರಂಥ ಕತ್ಛ ೯ತ್ವವನ್ನು ಕಂಡು 
ಹಿಡಿಯುವಲ್ಲಿ ಇದು ಗಣನೆಗೆ ತೆಗೆದುಕೊಳ್ಳುವ ಸಂಖ್ಕೆಯೇನಲ್ಲ. ಆದರೂ ಮುದ್ದ ಣನು 
ಹೊಸ ಶಬ್ದನಿರ್ಮಾಣದಲ್ಲಿ ಹೆಚ್ಚಿನವನು ಮತ್ತು ಆವನಿಗೆ ಒಮ್ಮೆ ಪ್ರಯೋಗಿಸಿದ 
ಶಬ್ದ ವನ್ನೇ ಪುನಃ ಪ್ರಯೋಗಿಸುವುದಕ್ಕಿಂತ ಹೊಸ ಶಬ್ದವನ್ನು ನಿರ್ಮಿಸುವುದು ಇಪ್ಪ. 
2ನೆಯ ಪಟ್ಟಿಕೆಯ (ಬ) ಮತ್ತು (ಕ) ಖಾನೆಗಳನ್ನು ತುಲನೆ ಮಾಡುವುದರಿಂದ 
ಇದು ಸ್ಪಷ್ಟವಾಗುತ್ತದೆ. ಅಲ್ಲಿ ಶಬ್ದಗಳ ದ್ವಿರುಕ್ತಿ ಪ್ರಮಾಣ 1:2 ಇದೆ. 
ಇನ್ನೊಂದು ಮದರಿ. ಕೆಲವು ಶಬ್ದಗಳು ಮತ್ತು ಜಾಣ್ನುಡಿಗಳು ಪ್ರತಿಯೊಬ್ಬ 
ಕವಿಯ “ಪೇಟೆಂಟ'' ಆಗಿರುತ್ತವೆ. ಮತ್ತು ಅವುಗಳನ್ನು ತನ್ನ ಕೃತಿಗಳಲ್ಲಿ ಸಹೆಜವಾಗಿ 
ವಿಪುಲವಾಗಿ ಬಳಸುತ್ತಾನೆ. ಮುದ್ದ ಣನಪ್ಸಿಯೂ ಸಹ ಕಲವ ಹೆಚ್ಚಿ ನ ಶಬ್ದ ಗಳ 
ಪ್ರಯೋಗ ಕಂಡುಬರುತ್ತ ದೆ. 

3ನೆಯ ಪೆಟ್ಟಿ ಕೆಯಲ್ಲಿಯ ಅನುಕ್ರಮ ನಂಬರ 2, 6, 8, 10-12, 14-16 
ಮತ್ತು 19-20 ಇವುಗಳ ಎಡಿ ಕೊಟ್ಟ ಶಬ್ದಗಳು ಈ ವಿಭಾಗಕ್ಕೆ ಸೇರುತ್ತವೆ. 
ಇನ್ನುಳಿದ ಶಬ್ದಗಳು ಸಹ ಮುದ್ದಣನಿಗೆ ವಿಶೇಷ ಪ್ರೀತಿಯವು. ಪ್ರಾಚೀನ ಕವಿಗಳಿಂದ 
ಅವು ಕೈಚಿತವ ವಾಗಿ ಪ್ರೆಯೋಗಿಸಲ್ಪ ಟ್ಟಿ ವೈ, ಅಥವಾ ಮುದ್ದಣನ ಸ್ವನಿರ್ಮಿತೆ ಶಬ್ದಗಳಾಗಿವೆ. 
ನೆಯ ರ ಕಾಣಿಸಿದ ಇ ಸಂಖ್ಯೆ ಯಗ ಂಥಗಳಲ್ಲಿ ಪುನಃ ಪುನಃ ಪ್ರಯೋ 
ಗಿಸಲಾದ ಇಂಥ ಇನ್ನೊ ಅನೇಕ ಶಬ್ದಗಳಿವೆ; ಈ ಶಬ್ದಗಳನ್ನು ಹೆಕ್ಕಿತೆಗೆದರೆ, ಅವನ 
ಸಳ ಸ್ತ ಬಗೆಗೆ ಹೆಚ್ಚಿ ನ ಆಧಾರಗಳು ಸಿಗುವವು. 
4. ಪಾತ್ರ ಪರಾಮರ್ಶೆ: 


ಪಾತ್ರ ಪರಾಮರ್ಶೆಯು ಸಾಹಿತ್ಯ ವಿವೇಚನೆಯ ಮಹತ್ವದ ಅಂಶಗಳಲ್ಲಿ ಒಂದಾ 
ಗಿದೆ. ಪಾತ್ರಸೂಚಿ ಶಬ್ದಗಳನ್ನೆಲ್ಲ ಗಣಕಯಂತ್ರದಿಂದ ಪಟ್ಟಿ ಮಾಡಿದರೆ, ಆ ಪಾತ್ರವು 


೮ ಕರ್ನಾಟಕ ಭಾರತಿ 


ಕಾಣಿಸಿಕೊಂಡ ವಿವಿಧೆ ಸಂದರ್ಭಗಳೊಂದಿಗೆ ಅದನ್ನು ಹೆಚ್ಚು ಪರಿಪೂರ್ಣವಾಗಿ ಮತ್ತು 
ಪ್ರತ್ಯೇಕವಾಗಿ ಅಭ್ಯಸಿಸಲು ಸಾಧ್ಯವಾಗುತ್ತದೆ. ಮುದ್ದಣನ ಕೃತಿಗಳಲ್ಲಿ ಚಿತ್ರಿತವಾದ 
ಹರನ ವಿಷಯವಾಗಿ ನಾವಿದನ್ನು ಅನುಸರಿಸಿದೆವು. ಹರನು ಲಯಕರ್ತನಾಗಿದ್ದರೂ, 
ಮುದ್ದಣನಿಗೆ ಮಾತ್ರ ಅತ್ಯಂತ ಮಂಗಳಕರನಾಗಿರುವನು. ಕವಿಯು ಹರನ ಜೀವನದ 
ಸಂತೋಷಕರ ಘಟನೆಗಳನ್ನೇ ಮುಖ್ಯವಾಗಿ ಆಯ್ದುಕೊಂಡಿರುವನು. ಮತ್ತು ಆಹ್ಲಾದ 
ಕರ ಗುಣಗಳನ್ನೇ ಉಪಯೋಗಿಸಿಕೊಂಡಿರುವನು. ಅಲ್ಲದೇ ರಾಮನಿಗಿಂತ (ಒಟ್ಟು 191 
ಶಬ್ದಗಳು) ಶಿವನನ್ನು ಕುರಿತ ಪ್ರಯೋಗಗಳೇ (ಒಟ್ಟು 305) ಹೆಚ್ಚಿ ಗಿವೆ. ಇದೊಂದು 
ವಿಚಿತ್ರ ಸಂಗತಿಯಾಗಿದೆ. ಯಾಕೆಂದರೆ, ಐದು ಕೃತಿಗಳಲ್ಲಿ ಒಂದರಲ್ಲಿಯೂ ಶಿವನದು 
ಪ್ರಧಾನ ಪಾತ್ರವಲ್ಲ; 2ನೇ ಮೂರು ಕೃತಿಗಳ ಪ್ರಧಾನ ಪಾತ್ರ ರಾಮನದು. ಇದರ 
ಅರ್ಥವೇನು? ಹರನು ಮುದ್ದಣನಿಗೆ ನಿಜವಾಗಿಯೂ ಹೆಚ್ಚು ಪ್ರೀತಿಯ ದೇವರು 
ಆಗಿದ್ದನೆಂದೇ ಅಲ್ಲವೇ? ರಾಮಾವತಾರ ತಳೆದ ಹರಿಯನ್ನು ಮತ್ತು ಹರನನ್ನು 
ಸಮದೃಷ್ಟಿಯಿಂದ ಕಂಡ ಮುದ್ದಣನು ಅದ್ವೈತಿಯಾಗಿದ್ದನೆಂದು ಸಾಮಾನ್ಯವಾಗಿ ನಂಬ 
ಲಾಗಿತ್ತು. ಆದರೆ ಕಳೆದ ಎಂಟು ದಶಕಗಳಲ್ಲಿ ಸಾಹಿತ್ಯ ವಿಮರ್ಶಕರಿಗೆ ಮುದ್ದಣ 
ನಿಗೆ ಶಿವನಲ್ಲಿದ್ದ ಈ ಅಧಿಕಾಧಿಕ ಪ್ರೀತಿಯು ಎದ್ದು ಕಂಡಿರಲಿಲ್ಲ.3 


5. ಬೆಳಕಿಗೆ ಬಾರದಿದ್ದ ಕನಿಯ ಮತ್ತೊಂದು ಗುಣವಿಶೇಷ: 


ಇನ್ನೊ ೦ದು ಅಂಶವನ್ನು ಕುರಿತು ಇದೇ ಮಾರ್ಗವನ್ನು ಅನುಸರಿಸಿ ಸಂಶೋಧನೆ 
ಯನ್ನು ನಾವು ಮುಂದುವರಿಸಿದೆವು.: ಉದಾಹರಣೆಗೆ "ಸ್ತ್ರೀ' ಶಬ್ದದ 833 ಪರ್ಯಾಯ 
ನಾಮಗಳು 900 ಸಲ ಪ್ರಯೋಗವಾಗಿವೆ. ಅವನ ಕೃತಿಗಳಲ್ಲಿ ಸ್ಪ್ರೀ ಪಾತ್ರಗಳು 
ಹೆಚ್ಚಾ ಗಿಲ್ಲದಿರುವ ಸಂಗತಿಯನ್ನು ಗಮನಿಸಿದರೆ ಇದು ಮಹತ್ವ ದ್ದೆ ಸೆರಿ. 
ಅಂಗಾಂಗಳನ್ನು ವರ್ಣಿಸುವ ಪ್ರಸಂಗದಲ್ಲಿ ಕವಿಗಳು ಅವಳ ಸ್ತನ ಮತ 
ವರ್ಣನೆ ಮಾಡುವುದಕ್ಕೆ ಮುಂದಾಗುತ್ತಾರೆ. ಅಥವಾ ಇವುಗಳಿಗೆ ಅಸಂಬದ 
ವಿಶೇಷಣಗಳನ್ನು ಜೋಡಿಸುತ್ತಾರೆ. ಆದರೆ 900 ಸ್ತ್ರೀವಾಚೀ ಪ್ರಯೋಗಗಳಲ್ಲಿ 
ಮುದ್ದಣನು ಈ ಎರಡು ಬಗೆಯ ವರ್ಣನೆಗಳನ್ನು ಕೇವಲ ಏಳು ಶಬ್ದಗಳಲ್ಲಿ ತಂದಿ 
ರುವನು. ಇಲ್ಲಿಯೂ ಸಹ ಇವು ಪ್ರಾಚೀನ ಕೃತಿಗಳಲ್ಲಿ ವಿಶೇಷವಾಗಿ ಕಂಡುಬರುವು 
ದರಿಂದ ಈ ಏಳು ಶಬ್ದಗಳ ಅಶ್ಲೀಲತೆಯ ತೀಕ್ಷ್ಣತೆ ಇಲ್ಲವಾಗಿಬಿಟ್ಟಿದೆ. ಮುದ್ದಣನು 
ರಸಿಕನಾಗಿದ್ದರೂ, ಇವುಗಳನ್ನು ತನ್ನ ಕೃತಿಗಳಲ್ಲಿ ಬಹಳ ಗೌರವಪೂರ್ಣವಾಗಿ ಬಳ 
ಸಿರುವನೆಂದು ನಾವೀಗ ನಿರ್ಣಯಿಸಬಲ್ಲೆವು. ಇದಲ್ಲದೇ 533 ಶಬ್ದಗಳಲ್ಲಿ ಹೆಚ್ಚಿನವು 


ಜ 


ಸ್ತಿ ತ್ವ ದಗುಣ ಸ್ವ ಭಾವಗಳನ್ನು ವಿಶಾಲಾರ್ಥದಲ್ಲಿ ಹೇಳುತ್ತವೆ. ಮತ್ತು ಇದರಿಂದಾಗಿ 


2 ವಿವರಗಳಿಗಾಗಿ ಕರ್ಮವೀರ 1974, ದೀಪಾವಳಿ ಸಂಚಿಕೆಯಲ್ಲಿ ಬಂದ “ಮುದ ಣ ಕಂಡ ಶಿವ? 
ಎಂಬ ಲೇಖನವನ್ನು ನೋಡಬಹುದು, Ke 


ಗಣಕಯಂತ್ರದಲ್ಲಿ ಮುದ್ದಣ ಕವಿ ಬಾ ದಿ 


ನಮ್ಮ ಎಣಿಕೆಯಲ್ಲಿ ಕವಿ ತನ್ನ ಕಾವೃಪ್ರತಿಭೆಯಲ್ಲಿ ಉನ್ನತ ಮಟ್ಟಕ್ಕೇರುತ್ತಾನೆ. ಕನ್ನಡ 
ವಿಮರ್ಶಕರಾದ ಶ್ರೀ ನರಸಿಂಹ ಶಾಸ್ತ್ರಿಗಳು (1970) ಮುದ್ದಣನ ಬಗೆಗೆ ಇದೇ 
ಅಭಿಪ್ರಾಯ ತಳಿದಿರುವರು. ಆದರೆ ಅವರು ಕೇವಲ ನೂರರಷ್ಟು ಶಬ್ದಗಳನ್ನು ಎತ್ತಿ 
ತೋರಿಸಿರುವರು. ಕಂಪ್ಯೂಟರ ಸಹಾಯದಿಂದ ಒದಗಿಬಂದ 533 ಶಬ್ದ ಗಳನ್ನು 
ಅವಲೋಕನ ಮಾಡುವ ಅವಕಾಶ ಅವರಿಗೆ ಸಿಕ್ಕಿದ್ದ ರೆ, ಅವರ ಊಹೆ ಪರಿಪೂರ್ಣವೂ 
ಮತ್ತು ಸಮಗ್ರವೂ ಆಗುತ್ತಿತ್ತು. 


6. ಗಣಕಯಂತ್ರ ಮತ್ತು ಭಾರತೀಯ ಸಾಹಿತ್ಯ : 


ಮೇಲೆ ಹೇಳಿದಂತೆ ಕೆಲವು ಶಬ್ದಗಳನ್ನು ಮಾತ್ರ ಗಣಕಯಂತ್ರಕ್ಕೆ ಅಳವಡಿಸ 
ಲಾಯಿತು. ಇದು ಸಹ ಪ್ರಾಯೋಗಿಕವಾಗಿ ಮಾಡಿದ್ದು. ವಿಷಯನಿಷ್ಠ ವಿವೇಚನೆಯೊಂದಿಗೆ 
(Qualitative Approach) ಗಣಕಯಂತ್ರದ ಮೂಲಕ ಬರುವ ವಸ್ತುನಿಷ್ಠ 
ವಿವೇಚನೆಯನ್ನು (Quantitative Approach) ತುಲನೆ ಮಾಡಿ, ಇದು 
ಎಷ್ಟರಮಟ್ಟಿಗೆ ಸಾಹಿತ್ಯ ವಿಮರ್ಶೆಗೆ ಸಹಾಯ ಮಾಡುತ್ತದೆಂಬುದನ್ನು ಕಂಡುಹಿಡಿ 
ಯುವುದೇ ನಮ್ಮ ಉದ್ದೇಶವಾಗಿದೆ. ಈ ದಿಶೆಯಲ್ಲಿ ನಾವು ಕಂಡು ಹಿಡಿದ ನಿರ್ಣಯ 
ಗಳು ಅಂತಿಮವಾಗಿರದಿದ್ದರೂ, ಆಶಾದಾಯಕವಾಗಿವೆ. 


ಭಾರತೀಯ ಬಹುಸಂಖ್ಯಾಕ ಭಾಷೆಗಳಿಗೆ ಅನೇಕ ಶತಮಾನಗಳ ಸಾಹಿತ್ಯಿಕ 
ಪರಂಪರೆಯಿದೆ, ಮತ್ತು ಶ್ರೇಷ್ಠ ಕೃತಿಗಳು ರಚಿತವಾಗಿವೆ. ಹೀಗಿದ್ದೂ ಕರ್ತೃತ್ವ 
ಮತ್ತು ಕವಿಗಳ ಕಾಲದ ಬಗೆಗೆ ಅನಿಶ್ಚಿ ತವಿರುವ ಅಸಂಖ್ಯ ಉದಾಹರಣೆಗಳಿವೆ. 
ಪೌರಾಣಿಕ ಗ್ರಂಥಗಳಿಂದ ಸಾಮಾನ್ಯವಾಗಿ ಕಥೆಗಳನ್ನು ಆಯ್ದು ಕೊಳ್ಳೆಲಾಗಿರುತ್ತದೆ. 
ಮತ್ತು ಹೊಸ ಕೃತಿಯಲ್ಲಿ ಮೂಲ ಕಥೆ ಎಷ್ಟರಮಟ್ಟಿಗೆ ಬಳಕೆಯಾಗಿದೆ ಎಂಬುದನ್ನರಿಯಲು 
ವಿಮರ್ಶಕನು ಸಂಕಟಪಡಬೇಕಾಗುತ್ತದೆ. ಹಾಗೆಯೆ ಒಬ್ಬ ಗ್ರಂಥಕರ್ತನಿಂದ 
ಮತ್ತೊಬ್ಬನು ಪ್ರಭಾವಿತನಾದ:ದಕ್ಕೂ ಅಗೆಣಿತ ಸಾಕ್ಷಿಗಳಿವೆ. ಇವು ಮತ್ತು ಇಂತಹ 
ಇತರ ಸಮಸ್ಯೆಗಳು ಪ್ರತಿಯೊಂದು ಪ್ರಮುಖ ಸಾಹಿತ್ಯ ಚರಿತ್ರೆಯಲ್ಲಿ ಸಾಕಷ್ಟಿವೆ. 
ಗಣಕಯಂತ್ರಗಳು ಸಾಹಿತ್ಯ ಸಂಶೋಧಕರಿಗೆ ಸಮಸ್ಯೆಗಳನ್ನು ಬಿಡಿಸುವಲ್ಲಿ ಸಹಾಯ 
ಮಾಡಬಲ್ಲವು, ಈ ದಿಶೆಯಲ್ಲಿ ನಮ್ಮದು ಮೊದಲ ಹೆಜ್ಜೆ. ಮತ್ತು ನಮಗೆ ತಿಳಿದಂತೆ 
ಸಾಹಿತ್ಯರಂಗದಲ್ಲಿ ಗಣಕಯಂತ್ರ ಬಳಸಿದ ಈ ಎತ್ತುಗಡೆಯು ಭಾರತದಲ್ಲಿ ಮೊತ್ತ 
ಮೊದಲಿನದಾಗಿದೆ. 


7. ಕೃತಜ್ಞತೆಗಳು; 


ಮುದ್ದಣನ ಬಗೆಗೆ ಉಪಯುಕ್ತ ಸಲಹೆ ನೀಡಿದ ಶ್ರೀ ರಾಮಚಂದ್ರ ಉಚ್ಚಿ ಲರಿಗೂ, 
ಎನಿ 
( 


ಗಣಕಯಂತ್ರದ ಬಳಕೆಯಲ್ಲಿ ಅನುಮತಿ ನೀಡಿ ಪ್ರೋತ್ಸಾಹಿಸಿದ ಮುಂಬೈ ಟಾಟಾ 


೪೮ ಕರ್ನಾಟಕ ಭಾರತಿ 


ಮೂಲಭೂತ ಸಂಶೋಧನ ಸಂಸ್ಥೆಯ ಪ್ರೊ. ಆರ್‌. ನರಸಿಂಹನ್‌ರಿಗೂ . ಮತ್ತು ಗಣಕ 
ಯಂತ್ರದ ಬಳಕೆಗೆ ಬೇಕಾದ ಅಧಿನಿಯಮವನ್ನು (Program) ರೂಪಿಸಿಕೊಟ್ಟಿ 
ಡಾ. ಎಸ್‌. ರಮಣಿಯವರಿಗೂ ನಾನು ಉಪಕೃ ತನಾಗಿದ್ದೆ ೇನೆ.8 


ಪಟ್ಟಿಕೆ 1 
ಸ್ವರಗಳು ವ್ಯಂಜನಗಳು 

A OE ಕ KK wZY GDH eZR 
SAA ಏ EE ಖ KH ಟ 2” ಆ ತೂ 
ET VN ಗ ೯ OXTH WEP © ೫..: 
5: ಘೆ GH aXxD PH ಶ 5[] 
vw U ಓಂಭಂ ಜ XZ GXDH ಬ B ಷ)€6 
“UU BX ಚ. ಛೆ XN BH ಸ S 
ಯXR ಅಂಗಿ?/ PCH 08 ಎ... SNH 
SHAXHA u ಕೊರ TH ಸರಾ ಚಳ: ೫ 
ರು CS DN 


ಕನ್ನ ಡ ವರ್ಣಮಾಲೆಯ ಆಂಗ್ಲ ಅಕ್ಷರ ಸಂಕೇತಗಳು 


ತಿ ಮುಂಬಯಿ ಟಾಟಾ ಇನ್‌ಸ್ಟಿಟ್ಯೂಟ್‌ ಆಫ್‌ ಫಂಡಾಮೆಂಟಲ್‌ ರಿಸರ್ಚ ಇದರ ಗ್ರಂಥಪಾಲ 
ರಾದ ಡಾ. ಶ್ರೀನಿವಾಸ ಹಾವನೂರ ಅವರು ಬರೆದು Bulletin of Association for 
Literary and Linguistic Computing, Vol, 4, (ಪು. 125-130) 
ಎಂಬ ನಿಯತಕಾಲಿಕೆಯಲ್ಲಿ ಪ್ರಕಟಿಸಿದ “Computer Assistance in Deciding 
the Authorship of an Indian Poem” ಎಂಬ ಲೇಖನದ ಅನುವಾದವಿದು. 


ಗಣಕಯಂತ್ರದಲ್ಲಿ ಮುದ್ದಣ ಕೆವಿ ರ್ಳ 


ಪಟ್ಟಕೆ 2 
ಈ ವಿಶೇಷಾಂಶವನ್ನು ಪ್ರತಿಯೊಂದು 
ವಿಶೇಷಾಂಶಗಳು ಸೂಚಿಸುವ ವಿಶೇಷಾಂಶದ ಒಟ್ಟು 

ಶಬ್ದಸಂಖ್ಯೆ ಶಬ್ದಸಂಖ್ಯೆ 
ತಾ” (ಬ) [ಅ) 
1. ರಾಮ (Raama-RM) 134 191 
2. ಸೀತಾ (Siitaa-SI) 53 80 
3. ರಾವಣ (Raavaxna-RV) 16 23 
4, ಹನುಮಾನ್‌ (Xhanumaan-HN) 11 21 
5. ಹರ (Xhara-HR) 188 305 
6. ಹರಿ (Xhari-HI)) 108 156 
7. ಬ್ರಹ್ಮ (Brahma-BR) 51 103 
8. ಇಂದ್ರ (Indra-IN) 60 149 
9. ಅರಸ (King-AR) 107 404 
10. ರಾಕ್ಷಸ (Demon-RK) 40 146 
11. ಮುನಿ (Sage-MN) 46 107 
12. ಸ್ರೀ (Woman-ST) 533 899 
13. ಸಮೂಹ (Group-SM) ಬ, 140 
ಒಟ್ಟು 1,582 2,125 


ಆಯ ವಿಶೇಷಾಂಶಗಳನು ಸೂಚಿಸುವ ಶಬ್ದ ಸಂಖೆ, 
ಎ A ಎ ಐ 


೫೦ ಕರ್ನಾಟಕ ಭಾರತಿ 


ಅನುಕ್ರಮ ನಂ. ಶಬ್ದ ಕೃತಿಗಳು ಒಟ್ಟು 
(ಅ) (ಬ) (ಕ) (ಡ) 


1. ಅಲರೊಡೆಯ (Alaroxdeya) ಆ ಇ ಸ 31 1, 
2. ಬಾಲೆ (88೩1) 6 3 KIS 16 
3. ಭೂತಪತಿ (Bhuutapati) 1 lod 
4, ಬಿದಿ Bd) .: I 4. ಹೆ 
5. ಚದುರೆ (Cadure) ತಹ 
6. ದನುಜ (Danuja) 2 IL ಟು ಎ64 
7. ದಶರಥರಾಮ(Dasharatharaama)- - 1 2 1 4 
8. ಗಡಣ (Gaxdaxna) 9 10 ಈ 1. 
9. ಜಾಣೆ (Jaaxne) 4 4. ಜತ ಡಿ 
10. ಕನ್ನೆ (Kanne) ಇಂತ ಟ್ಟಟ್ಟೂಷೈೂ 
11. ಕಾಮಿನಿ (Kaamini) 7 10 ಕಾ 6 ax 
೬9): ಹುಳಿ (Khaxla) 1 45a 1 SN 
13. ಕಿತ್ತಡಿ (Kittaxdi) ದ ಜಟ dA ತಿ. 4 
14. ಮೃಡ (Mxrxda) 4 ಅ.31. AN 
15. ನೀರೆ (Niire) 4 AN 
16. ಪೆಣ್‌ (Pexn) —- —10 26 13 49 
17. ರಘುಪುಂಗವ (Raghu ಆ ಗ ಅಜ ೭ 8 ಲಂ, 
18. ರಘುರಾಮ (Raghuraama) ಎ... ೫.1. 1 2 
19. ರಕ್ಕಸ (Rakkasa) 10 4 4 
20. ತಾಪಸ (Taapasa) 1 1 3 
21. ಸೀತಾರಮಣ (Siitaaramaxna ೨ ೨ 2 1 1 


—— 
ನಾ 


ಜಾನಪದದಲ್ಲಿ ಕ್ಷೇತ್ರಕಾರ್ಯ - ಕೆಲವು ವಿಚಾರಗಳು 


ಅ ಬ. ಎಸ್‌. ಸತ್ಯನಾಥ" 


ಕನ್ನಡ ಜಾನಪದ ಅಧ್ಯಯನ ಇನ್ನೂ ಸಂಗ್ರಹದ ಹಂತದಲ್ಲಿದೆ. ಈ ವರೆಗೂ 
ಜನಪದ ಗೀತೆಗಳ ಸಂಗ್ರಹದಲ್ಲಿ ತೊಡಗಿದ್ದ ಸಂಗ್ರಾಹಕರು ಇತ್ತೀಚೆಗೆ ಕಥೆ, ಗಾದೆ, 
ಒಗಟು, ಒಡಪು, ನಂಬಿಕೆ, ಶಿಶುಪ್ರಾಸ ಮುಂತಾದ ಪ್ರಕಾರಗಳನ್ನೂ ಸಂಗ್ರಹಿಸಲು 
ಆರಂಭಿಸಿದ್ದಾರೆ. ಜಾನಪದ ಅದೃಶ್ಯವಾಗತೊಡಗುತ್ತಿದೆ ಎಂಬ ಹೆದರಿಕೆಯಿಂದ ಇವು 
ಗಳನ್ನು ಸಂಗ್ರಹಿಸತೊಡಗಿದ ಸಂಗ್ರಾಹಕರ ಕಾಳಜಿ ನಿಜವಾಗಿಯೂ ಪ್ರಶಂಸನೀಯವೇ 
ಸರಿ. ಆದರೆ ಜಾನಪದದ ವಿಷಯವ್ಯಾಪ್ತಿಯ ವಿಸ್ತಾರ ಮತ್ತು ಪಾಶ್ಚಾತ್ಯ ಅಧ್ಯಯನ 
ಗಳಲ್ಲಿ ಇತ್ತೀಚೆಗೆ ಕಂಡುಬರುತ್ತಿ ರುವ ಅಂತರ್‌ಶಿಸ್ತಿನ ಸಂಶೋಧನೆಗಳನ್ನು ಗಮನಿಸಿದಾಗ 
ವೈಜ್ಞಾನಿಕವಾದ ಮತ್ತು ಸಮರ್ಪಕವಾದ ಕ್ಷೇತ್ರಕಾರ್ಯ ಮೆಥಡಾಲಜಿಯನ್ನು ರೂಪಿಸಿ 
ಕೊಳ್ಳದೆಯೇ ನಮ್ಮ ಸಂಗ್ರಹಕಾರ್ಯ ನಡೆಯುತ್ತಿರುವುದು ಗೋಚರವಾಗುತ್ತದೆ. 
ಇದರಿಂದಾಗಿ ಸಂಗ್ರಹವಾಗುತ್ತಿರುವ ಜನಪದ ಸಾಹಿತ್ಯ ಕೇವಲ ಪಠ್ಕರೂಪದಲ್ಲಿ 
ದೊರೆತಂತಾಗಿ ಅದರ ವಸ್ತು ವಿಶ್ಲೇಷಣೆ (Content Analysis) ಮಾತ್ರ ಸಾಧ್ಯ 
ವಾಗುತ್ತದೆ. ಜನಪದ ಪ್ರಕಾರಗಳಿಗೆ ಸಂಬಂಧಿಸಿದಂತೆ ಅಲ್ಪಸ್ವಲ್ಪ ಮಾಹಿತಿಯನ್ನು 
ನೀಡುವುದನ್ನು ಬಿಟ್ಟರೆ ಉಪಯುಕ್ತತೆಯ ದೃಷ್ಟಿಯಿಂದ ಇತ್ತೀಚಿನ ಸಂಗ್ರಹಗಳು 
ಯಾವ ವಿಧದಲ್ಲೂ ಹವ್ಯಾಸಿ ಸಂಗ್ರಹಕಾರರ ಸಂಗ್ರಹಗಳಿಗಿಂತ ಭಿನ್ನವಾಗುವುದಿಲ್ಲ. 
ಪಾಶ್ಚಾ ತ್ಯ ಅಧ್ಯಯನದ ಕ್ಷೇತ್ರಕಾರ್ಯದಲ್ಲಿ ಗಮನಿಸುವ ವಿಶಾಲ ವ್ಯಾಪ್ತಿಯನ್ನು 
ಉದಾಹರಿಸಿ ನಾವು ಕ್ಷೇತ್ರಕಾರ್ಯದಲ್ಲಿ ಗಮನಿಸಬೇಕಾದ ಅಂಶಗಳತ್ತ ಜಾನಪದ 
ವಿದ್ವಾಂಸರ ಗಮನ ಸೆಳೆಯುವುದಲ್ಲದೆ ಅದಕ್ಕೆ ಅಗತ್ಯವಾದ ಒಂದು ಪ್ರಾಯೋಗಿಕ 
ಪ್ರಶ್ನಾವಳಿಯನ್ನು ಉಪಯೋಗಕ್ಕಾಗಿ ಕೊಡುವುದು ಈ ಪ್ರಬಂಧದ ಉದ್ದೇಶ. 


9೫ 9 ಕರ್ನಾಟಕ ಭಾರತಿ 


ಪಾಶ್ಚಾತ್ಮರಲ್ಲೂ ಪಠ್ಯದ ಸಂಗ್ರಹಕ್ಕಷ್ಟೇ ಸೀಮಿತವಾಗಿ ಕ್ಷೇತ್ರಕಾರ್ಯ ನಡೆಯು 
ತ್ತಿದ್ದ ಹಂತವೊಂದಿತ್ತು. ಮೆಲಿನೋವ್‌ಸ್ಕಿ ಮತ್ತು ಆ ಪರಂಪರೆಯ ಮಾನವ 
ಶಾಸ್ತ್ರಜ್ಞ ರಿಂದ ಸಂದರ್ಭವನ್ನು ಗಮನದಲ್ಲಿಟ್ಟು ಅಧ್ಯಯನ ನಡೆಸಬೇಕೆಂಬ ಧೋರಣೆ 
ಕೇಳಿಬಂದಿತು. ಭಾಷೆಯ ಅಧ್ಯಯನ ಮಾಡುವಾಗ ಮುಖಭಾವ, ಆಂಗಿಕ ಹಾವಭಾವ 
ಹಾಗೂ ಭಾಷೆ ಒಂದು ಸಾಮೂಹಿಕ ಪ್ರಕ್ರಿಯೆಯಾಗಿ ವ್ಯವಹರಿಸುವುದನ್ನು ಗಮನಿಸ 
ಬೇಕೆಂಬ ಮೆಲಿನೋವ್‌ಸ್ಕಿಯ ಸೂಚನೆ ಮುಂದೆ ಪುರಾಣಗಳ ಅಧ್ಯಯನಕ್ಕೂ ಅನ್ವಯ 
ಗೊಂಡಿತು. ಸಂಸ್ಕೃತಿಯ ಹೊರಗೆ ನಿಂತು ಪುರಾಣಗಳ ಅಭ್ಯಾಸ ಮಾಡುವುದಕ್ಕಿಂತ 
ಆದರ ಸಾಂದರ್ಭಿಕ ವಿವರಗಳತ್ತ ಗಮನಹರಿಸಬೇಕೆಂದು ಅವರು ವಾದಿಸಿದ್ದಲ್ಲದೆ ಟ್ರೊಬ್ರಿ 
ಯಾಂಡ್‌ ದ್ವಿ ೇಪಗಳ ಪುರಾಣಗಳ ಅಧ್ಯಯನದಲ್ಲಿ ಸಂದರ್ಭದತ್ತ ಗಮನಹರಿಸುವುದರಿಂದ 
ಅವುಗಳ ಅರ್ಥವನ್ನು ಹೆಚ್ಚು ಸಮರ್ಪಕವಾಗಿ ವಿವರಿಸಬಹುದೆಂದು ಸಾಧಿಸಿ 
ತೋರಿಸಿದರು. ಇದರಿಂದಾಗಿ "ಪಠ್ಯ'ದಿಂದ ವಿದ್ವಾಂಸರ ಗಮನ "ಸಂದರ್ಭ'ದತ್ತಲೂ 
ಹೊರಳಿತಲ್ಲದೆ ಮುಂದೆ ವ ೇಲಜಿ ತಜ್ಞರ ಪ್‌ ಪರಂಪರೆಯೇ ಹುಟ್ಟಿ ಬೆಳೆದು 
ಅತ್ಯುತ್ತಮ ಕ್ಷೇತ್ರಕಾರ್ಯ ನಡೆಯುವಂತಾಯಿತು. ಪಾಶ್ಚಾತ್ಮ ಜಾನಪದ ವಿದ್ವಾಂಸ 
ರಲ್ಲೂ ಸಂದರ್ಭವನ್ನು ಗಮನದಲ್ಲಿಟ್ಟು ಅಧ್ಯಯೆನ ಮಾಡುವ ಪ್ರವೃತ್ತಿ ಕಳೆದ ದಶಕ 
ದಲ್ಲಷ್ಟೇ ಆರಂಭವಾಯಿತು. 


ಭಾಷಾ ವಿಜ್ಞಾನಿ ನೋಮ್‌ ಚೋಮ್‌ಸ್ಕಿಯ ಹೊಸ ಸಿದ್ಧಾಂತಗಳು ಸಂಸ್ಕೃತಿಯ 
ಅಧ್ಯ ಯನ, ಎಲ್ಲ ಶಿಸ್ತು ಗಳ ಅಧ್ಯಯನ ಕ್ಕ ಕ್ರಮದಲ್ಲೂ ಗಮನಾರ್ಹ ಬದಲಾವಣೆಗಳನ್ನು 
ಮಾಡಿದವು. ಭಾಷೆಯ ರಚನೆಯಲ್ಲಿ ಹಳುಬತುವ ಮೇಲ್ಪದರದ ರಚನೆ (Surface 
structure) ಮತ್ತು ಆಂತರ್ಯದ ರಚನೆ (Deep structure )ಗಳನ್ನು 
ವಿವರಿಸಲು ಬಳಸಿದ "ಟ್ರಾನ್ಸ್‌ ಫೊರ್ಮೇಷನ್‌' ಪರಿಕಲ್ಪನೆ ಸ ಸಂಸ್ಕೃ ತಿಯ ಎಲ್ಲ ಅರ್ದ ವಲಯಕ್ಕೂ 
ವ್ಯಾಪಿಸಿ ಮೇಲ್ಪದರದ ಅರ್ಥ (Surface mean} ಮತ್ತು "ಆಾತರ್ಯದ 
ಅರ್ಥ (Deep meaning) ಗಳಿಗೆ ವಿಸ್ತ ಎತೆಗೊಂಡಿತು. ಅವರ ಜನರೇಟಿವ್‌ 
ವ್ಯಾಕರಣದ ಹಿಂದಿನ ಪರಿಕಲ್ಪ ನೆಯಿಂದ ಭಾಷೆಯ ಪ್ರಕ್ರಿಯೆಯಲ್ಲಿ ವ್ಯಾಕರಣದ 
ನಿಯಮಗಳನ್ನು ಕಲಿಯದೆಯೂ ಭಾಷೆಯ ಅಸಂಖ್ಕಾ ತ ವಾಕ್ಕರಚನೆಗಳ ಹಿಂದೆ 
ಪ್ರದರ್ಶಿಸುವ ನಿಯತವಾದ ರಚನಾನಿಯಮಗಳನ್ನು ಅಂತಸ್ಥ ಮಾಡಿಕೊಳ್ಳಿ ಬಲ್ಲ ಸಾಮರ್ಥ್ಯ 
ಆ ಮಾತ್ರ ೈಭಾಷೆಯನ್ನಾ ಡುವ ಎಲ್ಲ ವ್ಯಕ್ತಿಗೂ ಇರುತ್ತ ದೆ ಎಂಬ ಅಂಶ ಬೆಳಕಿಗೆ ಬಂದಿತು. 
ಈ ರೀತಿ ಭಾಷೆಯ ಹಿಂದೆ ಪ್ರವರ್ತಿಸುವ ನಿಯಮಗಳನ್ನು ಭಾಷಾವಿಜ್ಞಾನಿಗಳು 
ಗುರುತಿಸಿ ತೋರಿಸಿದರು. ಇದರಿಂದ ಪ್ರೇರಿತರಾದ ಹಲವು ಸಾಮಾಜಿಕ ಭಾಷಾ 
ವಿಜ್ಞಾ ನಿಗಳು ಭಾಷೆ ಒಂದು ಸಾಂಸ್ಕೃತಿಕ ನಡುವಳಿಕೆಯಾದ್ದ ರಿಂದ ಯಾವದೇ ಸಾಂಸ್ಕೃ 
ತಿಕ "ನಡುವಳಿಕೆ ಈ ರೀತಿ ನಿಯತವಾದ ನಿಯಮಗಳ ಚಾಕಟಿ ನಲ್ಲಿಯೇ ಪ್ರ ಪ್ರವರ್ತಿಸ 
ಬೇಕು ಎಂದು ಅದನ್ನು ಗುರುತಿಸಲು ತೊಡಗಿದರು. ಮಾನವನ ಏವಿಧ ನಡವಳಿಕೆಗಳತ್ತ 


ici in NN 


ಜಾನಪದದಲ್ಲಿ ಕ್ಷೇತ್ರಕಾರ್ಯ -ಕೆಲವು ವಿಚಾರಗಳು ೫೩ 


ತ್ತು ಅವುಗಳ ಹಿಂದಿರುವ ಸಾಂಕೇತಿಕ ಅರ್ಥದತ್ತ ಗಮನಹರಿದು ಅವುಗಳನ್ನು ಅಧ್ಯಯನ 
ಮಾಡಲು ಕ್ಷೇತ್ರಕಾರ್ಯದಲ್ಲಿ ಗಮನಾರ್ಹ ಬದಲಾವಣೆಗಳು ಕಂಡುಬಂದವು. ಜಾನಪದ 
ದಲ್ಲೂ ವಿದ್ವಾಂಸರ ಗಮನ ಪಠ್ಯ(7700ದಿಂದ ಪ್ರದರ್ಶನ (Performance) 
ಮತ್ತು ಸಂವಹನ (Communication)ಗಳೆ ಕಡೆಗೆ ಹರಿದು ಅವುಗಳ ಹಿಂದೆಯೂ 
ನಿಯತವಾದ ನಿಯಮಗಳು ಗೋಚರಿಸುತ್ತಿವೆ ಎಂಬ ಅಭಿಪ್ರಾಯದ ಸಿದ್ಧಾಂತವನ್ನು 
ಕೆಳಗಿನ ಮಾತುಗಳಲ್ಲಿ ನೋಡಬಹುದು: : ""'[6 performer of folklore 
knows - though he may not be overtly aware of such 
knowledge -a set of rules, a system of communication, 
a grammar in which the relationships between the 
attributes of verbal messages and the social-cultural 
reality are in constant interplay transforming 
symbols and metaphors, styles and structures, themes 
and forms in response to social variables of a 
situation. '' ' 


ಪ್ರದರ್ಶನ ಮತ್ತು ಸಂವಹನ ಈ ಎರಡು ಪರಿಕಲ್ಪನೆಗಳನ್ನು ಇಂದು ವ್ಯಾಪಕ 
ವಾಗಿ ಬಳಸಲಾಗುತ್ತಿದೆ. ಪ್ರದರ್ಶನದ ಮೂಲವನ್ನು ಸಸೂರ್‌ನ "PAROLE’ 
ನಲ್ಲಿಯೇ ಗುರುತಿಸಬಹುದು. ಅಲ್ಲಿ ಅದನ್ನು “ executive side of langu- 
agೀ' ಎಂದು ವಿವರಿಸಲಾಗುತ್ತದೆ. ಸಮಕಾಲೀನ ಟ್ರಾನ್ಸಫೊರ್ಮೇಷನ್‌ ಜನರೇಟಿವ್‌ 
ವ್ಯಾಕರಣದ ಸಿದ್ದಾ ೦ತಗಳಲ್ಲಿಯೂ ಪ್ರದರ್ಶನವೆಂದರೆ ಭಾಷೆಯು ಬಳಕೆಯಾಗುವ ರೀತಿ 
ಎಂದೇ ಅನ್ವಯವಾಗುತ್ತದೆ. ಮತ್ತು ವೃಕ್ತಿಯಲ್ಲಿ ಅಂತಸ್ಥ ವಾಗಿರುವ ಭಾಷಿಕ 
ಸಾಮರ್ಥ ಎ (Competence)ಕ್ಕಂತೆ ಅಸಮರ್ಪಕವಾದುದು ಎಂದು ಬಗೆಯ 
ಲಾಗುತ್ತದೆ. ಜಾನಪದದಲ್ಲಿ ಪ್ರದರ್ಶನವೆಂದರೆ ಒಂದು ಸಂಸ್ಕೃತಿಯ ಪರಂಪರೆ ದೃಶ್ಯ 
ರೂಪದಲ್ಲಿ ಅಭಿವ್ಯಕ್ತಗೊಳ್ಳುವ ಪ್ರಕ್ರಿಯೆ ಎಂಬ ಅರ್ಥವನ್ನು ಪಡೆದಿದೆ. ಸಂವಹನ 
ಎಂಬ ಪದವೂ ಭಾಷಾಶಾಸ್ತ್ರಕ್ಕೆ ಸಂಬಂಧಿಸಿದ ಪದವಾಗಿದ್ದು ಅದನ್ನು ಸಂಸ್ಕ ತಿಯ 
ಪರಿವಲಯಕ್ಕೆ ತಂದವರು ಡೆಲ್‌ ಹೈಮ್ಸ್‌. ಸಂಸ್ಕೃತಿಯಲ್ಲಿ ಈ ಪದ ಎಲ್ಲ ರೀತಿಯ 
ಸಂವಹನ ವ್ಯವಸ್ಥೆಗ್ಗಳಿಗೆ (Communication Systems) ಅನ್ವಯಿಸಲಾಗು 
ತ್ತದೆ. ಸಂಸ್ಕೃತಿಗಳಲ್ಲಿ ಎಲ್ಲ ಸಂವಹನ ಜಾಲ (10(೪/0೦1೬)ಗಳ ಹಿಂದೆ ನಿಯತವಾಗಿ 


1. Dan Ben-Amos and Kennith 5. Goldstein., (ed.) Folklore, 
Performance and Communication., The Hague-Paris, Mouton, 
(1975), PS: 

2. Jonathan Keller, Saussure, Glasgow, Fontana (1976), P. 29. 


೫೪ ಕರ್ನಾಟಕ ಭಾರತಿ 


ಪ್ರವರ್ತಿಸುವ ನಿಯಮಗಳಿರುತ್ತವೆ. ಕೇವಲ ಭಾಷೆಯಷ್ಟೇ ಅಲ್ಲದೆ ಭಾಷೆಯ 
ಉಪಯೋಗದ ಹಿಂದಿರುವ ಸಾಂಸ್ಕೃತಿಕ ಅರ್ಥವಲಯದ ಹಿಂದೆ ಕೂಡ ಈ ನಿಯಮ 
ಗಳು ಪ್ರವರ್ಶಿಸುತ್ತಿರುತ್ತವೆ ಎಂಬುದು ಇಲ್ಲಿನ ತತ್ವವಾಗಿದೆ. ಭಾಷೆಯ ತಾರ್ಕಿಕವಾಗಿ 
ಜೋಡಣೆಗೊಂಡ ಪದಗಳ ಅರ್ಥಕ್ಕೂ ಸಂವಹನದ ಅರ್ಥಕ್ಕೂ ವ್ಯತ್ಯಾಸವಿದೆ. ಇಲ್ಲಿನ 
ಅರ್ಥವನ್ನು -““ Meaning in that sense is not only phara- 
phrase of a statement into its logical constituents, but 
the comprehension of the entire system of relation- 
ship that made the communication of an act of speak- 
ing possible, including its cognetive, expressive and 
behavioral dimension '' ಎಂದು ವಿವರಿಸಲಾಗಿದೆ. * 


ಜಾನಪದದ ಪ್ರಕ್ರಿಯೆಯಲ್ಲಿ ಬದಲಾದ ದೃಷ್ಟಿಕೋಣಗಳಿಂದ ಕ್ಷೇತ್ರಕಾರ್ಯದ 
ಆಯಾಮ ಪಡೆದುಕೊಂಡ ಹೊಸ ತಿರುವುಗಳನ್ನು ಒಂದೆರಡು ನಿದರ್ಶನಗಳ ಮೂಲಕ 
ಸ್ಪಷ್ಟಪಡಿಸಲು ಪ್ರಯತ್ನಿಸಬಹುದು. ಇಂತಹ ಒಂದು ಅಧ್ಯಯನವನ್ನು ಕ್ಕಾಂಟೋ 
ಮಿಟ್ರಿಕ್ಸ್‌ (Cantometrics) ಎಂದು ಕರೆಯಲಾಗಿದೆ. ಇಲ್ಲಿ, ಪ್ರಪಂಚದ ಎಲ್ಲ 
ಸಂಸ್ಕೃತಿಗಳಲ್ಲೂ ಜನಪದ ಗೀತೆಗಳ ಶೈಲಿ, ಅದರ ಸಾಂಸ್ಕೃತಿಕ ರಚನೆ (Structure) 
ಯ ಕೆಲವು ಅಂಶಗಳನ್ನು ಸಂಕೇತಿಸುತ್ತದೆ ಮತ್ತು ಅದನ್ನು ಸುವ್ಯವಸ್ಥಿ ತಗೊಳಿಸುತ್ತದೆ 
ಎಂಬ ಸಿದ್ಧಾಂತವನ್ನು ಮಂಡಿಸಲಾಗಿದೆ. ಮತ್ತು ಜನಪದ ಗೀತೆಗಳ ಹಿಂದೆ ಸಾರ್ವತ್ರಿಕ 
ವಾಗಿ ಪ್ರದರ್ಶಿಸುವ ನಿಯಮಗಳನ್ನು ಗುರುತಿಸಿದ್ದ ಲ್ಲದೆ ಅವುಗಳ ಸಾಮಾಜಿಕ ನಿಯೋಗ 
ಗಳನ್ನೂ ವಿವರಿಸಲಾಗಿದೆ. ಅಲೆನ್‌ ಲೋಮ್ಯಾಕ್ಸ್‌ ಇದರ ಬಗ್ಗೆ -_."" For the first 
time predictable and universal relationships have been 
established between the expressive and the communi- 
cation process on the one hand and social structure 
and cultural pattern on the other 18/76 '' ಎಂದಿದ್ದಾರೆ. 
ಸ್ಪೆಯಿನ್‌ ದೇಶದ ಗೀತೆಗಳನ್ನು ಇದಕ್ಕೆ ದೃಷ್ಟಾಂತವಾಗಿ ತೆಗೆದುಕೊಳ್ಳಬಹುದು. 
ಈ ದೇಶದ ಹಾಡುಗಳು ಸ್ತ್ರೀಯರ ವಿವಾಹಪೂರ್ವ ಲೈಂಗಿಕ ಸಂಬಂಧಗಳನ್ನು ನಿಯೋಗ 
ವಾಗಿಟ್ಟುಕೊಂಡು ಪ್ರವರ್ತಿಸುತ್ತವೆ. ಪೌರ್ವಾತ್ಮ ರೀತಿಯ ಸಾಮಾಜಿಕ ನಿಬಂಧನೆಗಳನ್ನು 
ಹೊಂದಿರುವ ದಕ್ಷಿಣ ಸ್ಪೆಯಿನ್‌ನಲ್ಲಿ ಕಿವಿಗೆ ಕರ್ಕಶವೆನಿಸುವ, ಎತ್ತರಿಸಿದ ಶೃತಿಯ 
ಹಾಗೂ ಬಾಯನ್ನು ಕಿರಿದಾಗಿ ತೆಗೆದು ಹಾಡುವ ಮೇಳಗೀತೆಗಳು ರೂಢಿಯಲ್ಲಿವೆ. 


3. Dan 807-1106 and Kennith 5. Goldstein, op. cit., p. 4. 


4. Alan Lomax, Folk Song Style and culture, Washington, 
American Association for the Advancement of Science, Publi- 
cation No. 88, (1971), p. 4. 


ಜಾನಪದದಲ್ಲಿ ಕ್ಷೇತ್ರಕಾರ್ಯ -ಕೆಲವು ವಿಚಾರಗಳು ೫೫ 


ಸೈಯಿನ್‌ನಲ್ಲಿ ಸುಮಧುರ ಹೊಂದಾಣಿಕೆಯ ಸ್ವ ರದ, ಕೆಳಶೃತಿಯ ಹಾಗೂ ಬಾಯನ್ನು 


ಹೆಚ್ಚು ಸ್ವಾತಂತ್ರ್ಯವಿದ್ದು ಗಂಡು - ಹೆಣ್ಣುಗಳ ಮಿಲನಕ್ಕೆ ಅವಕಾಶವಿರುವ ಉತ್ತರ 
ಸ್ಪ 
ಸಹಜವಾಗಿಯೇ ತೆರೆದು ಹಾಡುವ ಮೇಳ ಗೀತೆಗಳು ಕಂಡು ಬರುತ್ತವೆ. 


ಈ ಕ್ಯಾಂಟೋಮಿಟ್ರಿಕ್ಸ್‌ ಅಧ್ಯಯನದಲ್ಲಿ ಮಾನವಶಾಸ್ತ್ರಜ್ಞ ರು, ಭಾಷಾ 
ವಿಜ್ಞಾನಿಗಳು, ಎಥ್ನೋಲಜಿಸ್ಟ್‌, ಸಂಗೀತ ವಿಶ್ಲೇಷಣಾ ತಜ್ಞರು, ನೃತ್ಯ ಮತ್ತು 
ನಡವಳಿಕೆಗಳ ವಿಶ್ಲೇಷಣಾ ತಜ್ಞರು, ಸಂಖ್ಯಾಕಲನ ಶಾಸ್ತ್ರಜ್ಞ ರು ಹಾಗೂ ಕಂಪ್ಯೂಟರ್‌ 
ತಜ್ಞರು ಒಟ್ಟಾಗಿ ಸಹಕರಿಸಿ ಜನಪದ ಗೀತೆಗಳ ವಾದ್ಯ ಸಂಗೀತ, ಮೇಳಗೀತ, ಧ್ವನಿಶಾಸ್ತ್ರ, 
ವಸ್ತು ಮತ್ತು ನೃತ್ಯಗಳ ಹಿಂದಿರುವ ನಿಯಮಬದ್ಧ ಮಾದರಿಗಳನ್ನು ಗುರುತಿಸಿದ್ದಾರೆ. 
ಪ ಅಧ್ಯಯನಕ್ಕಾಗಿ ಮಾಡಿದ ಕ್ಷೇತ್ರಕಾರ್ಯ ಮತ್ತು ಸಂಗ್ರಹಣೆಯಿಂದ ಅಮೇರಿಕದ 
ಕೋಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಸುಮಾರು 2000 ಧ್ವನಿಮುದ್ರಿತ ಟೇಪುಗಳು 
ಮತ್ತು 400 ಎಲ್‌. ಪಿ. ರೆಕಾರ್ಡ್‌ಗಳಷ್ಟು ದೊಡ್ಡದಾದ ಜಗತ್ತಿನ ಜನಪದ ಗೀತೆಗಳ 
ಸಂಗ್ರಹಾಲಯವೊಂದು ಸ್ಥಾಪಿತವಾಗಿದೆ. ಮತ್ತು ಜನಪದ ನೃತ್ಯಗಳ ಒಂದು ಚಲನಚಿತ್ರ 
ಸಂಗ್ರಹಾಲಯವೂ ಇದೆ. ಚೈನಾ ಒಂದನ್ನು ಬಿಟ್ಟು ಹೆಚ್ಚು ಕಡಿಮೆ ಜಗತ್ತಿನ ಎಲ್ಲ 
ದೇಶಗಳ ಜನಪದ ಗೀತೆ ಮತ್ತು ನೃತ್ಯಗಳ ಸಂಗ್ರಹ ಇಲ್ಲಿದೆ. 


ಭಾಷಾವಿಜ್ಞಾನ ಮತ್ತು ಜಾನಪದಗಳಲ್ಲದೆ ಹಲವಾರು ಮಾನವಶಾಸ್ತ್ರಜ್ಞರು 
ಪುರಾಣ, ನಂಬಿಕೆಗಳು ಮತ್ತು ಧಾರ್ಮಿಕ ಆಚರಣೆಗಳನ್ನು ಪ್ರದರ್ಶನ ಮತ್ತು ಸಂವಹನ 
ಗಳ ಪರಿಕಲ್ಪನೆಗಳ ಹಿನ್ನೆ ಲೆಯಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ. ಇವುಗಳಲ್ಲಿ ವಿಕ್ಟರ್‌ 
ಟರ್ನರ್‌ರ ಜಾಂಬಿಯಾದ ನೆಡುಂಬು ಆದಿವಾಸಿಗಳ ಬಗ್ಗೆ ಮಾಡಿದ ಅಧ್ಯಯನ 
ಗಮನಾರ್ಹವಾದುದು. ನೆಡುಂಬುಗಳ ಆರ್ಥಿಕ ಚಟುವಟಿಕೆಯಾದ ಬೇಟೆಯನ್ನು ಅವರ 
ಧಾರ್ಮಿಕ ಆಚರಣೆಯಲ್ಲಿರುವ ಬೇಟೆಯ ಬೆನ್ನ ಟ್ಟು ವಿಕೆಯ ಆಚರಣೆಯನ್ನು ಅರಿಯದೆ 
ಅರ್ಥ ಮಾಡಿಕೊಳ್ಳು ವುದು ಕಷ್ಟ ಎಂದು ಅವರು ಹೇಳುತ್ತಾರೆ. ಬೇಟೆಯ ಶಕ್ತಿಯನ್ನು 
ಕುರಿತು ಅವರ ಧಾರ್ಮಿಕ ಆಚರಣೆಯ ಸಂಕೇತಗಳಲ್ಲಿ ಅಡಗಿರುವ ಸೂಚನೆಗಳು 
ನೆಡುಂಬು ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಕೂಡ ಬೆಳಕನ್ನು ಬೀರುತ್ತವೆ. ನೆಡುಂಬು 
ಸಮಾಜದಲ್ಲಿ ಧಾರ್ಮಿಕ ವ್ಯವಸ್ಥೆ ಅವರ ಜೀವನದ ಎಲ್ಲ ಮುಖಗಳೂಂದಿಗೆ ಹಾಸು 
ಹೊಕ್ಕಾಗಿ ಹೆಣೆದುಕೊಂಡಿರುವುದು ಕಂಡು ಬರುತ್ತದೆ. ಅವರ ಆಚರಣೆಯಲ್ಲಿ ಉಪ 
ಯೋಗಿಸಲಾಗುವ ಒಂದೊಂದು ಪದಾರ್ಥ, ಪ್ರತಿಯೊಂದು ಚಲನವಲನವೂ, ಶಾಬ್ಬಿಕ 
ಅಭಿವ್ಯಕ್ತಿಯ ಒಂದೊಂದು ತುಣುಕೂ, ಕಾಲದೇಶಾದಿಗಳ ಪ್ರತಿಯೊಂದು ಘಟಕವೂ ದಿನ 
ನಿತ್ಯದ ಬಳಕೆಯಲ್ಲಿ ಸ್ವಾ ಭಾವಿಕವಾಗಿ ನೀಡುವ ಅರ್ಥಕ್ಕಿಂತ ಭಿನ್ನ ವಾದ ಸಾಂಕೇತಿಕ ಅರ್ಥ 
ವಲಯವನ್ನು ಪಡೆದಿರುತ್ತವೆ. ಇಂತಹ ಅಧ್ಯಯನಗಳ ಕ್ಷೇತ್ರಕಾರ್ಯವನ್ನು ಟರ್ನರ್‌ 


5. Victor W. Turner, The Ritual Process, London, Routledge 
and Keganpaul, (1969), P. 15. 


ಕರ್ನಾಟಕ ಭಾರತಿ 


00% 
45. 


ರವರು ವಾಸ್ತವಿಕವಾಗಿ ನೆಡುಂಬುಗಳೊಂದಿಗೆ ನೆಲೆಸಿ ಅವರಲ್ಲಿಯೇ ಒಬ್ಬರಾಗಿ ಬದುಕುತ್ತಾ 
ಮಾಡಿದ್ದಾರೆ. 


ಮೇಲಿನ ನಿದರ್ಶನಗಳು ಪಾಶ್ಚಾತ್ಯರ ಅಧ್ಯಯನದಲ್ಲಿ ಕ್ಷೇತ್ರಕಾರ್ಯದ ಬಹು 
ಮುಖತ್ವ ಮತ್ತು ವಿಶಾಲವ್ಯಾಪ್ತಿಯನ್ನು ಸ್ಪಷ್ಟ ಪಡಿಸುತ್ತವೆ. ಆದರೂ ಇವುಗಳಲ್ಲಿನ 
ಲೋಪದೋಷಗಳನ್ನು ಗುರುತಿಸಿ ಸಮರ್ಪಕಗೊಳಿಸಲು ಅವರು ಪ್ರಯತ್ನ ಪಡುತ್ತಿದ್ದಾರೆ. 
ಧಾರ್ಮಿಕ ನಂಬಿಕೆ ಮತ್ತು ಆಚರಣಾ ವಿಧಿ-ವಿಧಾನಗಳ ಅಧ್ಯಯನಕ್ಕೆ ಸಂಬಂಧಿಸಿದಂತೆ 
ನಡೆದಿರುವ ಸಂಶೋಧನೆಗಳನ್ನು ಗಮನಿಸುತ್ತಾ ಭಾಷಾಶಾಸ್ತ್ರದಲ್ಲಿ ಟ್ರಾನ್ಸ್‌ ಫೊರ್ಮೇಷನ್‌ 
ಜನರೇಟಿವ್‌ ಪಂಥ ಪ್ರಮುಖ ಪಾತ್ರ ವಹಿಸಿದಂತೆ ಮಾನವ ಶಾಸ್ತ್ರದಲ್ಲಿ ಒಂದು 
ಪ್ರಮುಖ ಪಂಥ ಕಂಡುಬರದಿರುವುದು ಹಾಗೂ ಕಳೆದ ದಶಕದ ಸಂಶೋಧನೆಗಳಲ್ಲಿ 
ವಿವಾದಾಸ್ಪದ ಚರ್ಚೆಯೇ ಕಂಡುಬರದಿರುವ ಕೊರತೆಯನ್ನು ಭಾರತಿ ತೋರಿದ್ದಾರೆ. 
ಈ ಅಧ್ಯಯನಗಳನ್ನು (1) dscriptivists, (structurists, taxono- 
mists, story tellers), (11) psychologists, (iii) historians 
ಎಂದು ವಿಭಜಿಸಿ ಅದರಲ್ಲಿ story tellers, psychologists, ಮತ್ತು 
historians ರ ಅಧ್ಯಯನ ಕ್ರಮಗಳನ್ನು ಒಪ್ಪದೇ ಹೋದರೂ “:....they 
certainly produce permissible ethnological reports’ 
ಎಂದು ಅವರ ಕ್ಷೇತ್ರಕಾರ್ಯವನ್ನು ಮಾತ್ರ ಒಪ್ಪಿಕೊಳ್ಳುತ್ತಾರೆ. 


ನಮ್ಮ ಕ್ಷೇತ್ರ ಕಾರ್ಯದಲ್ಲಿ ಪಾಶ್ಚಾತ್ಯರ ಬಹುಮುಖತ್ವ ಮತ್ತು ವಿಶಾಲವ್ಯಾಪ್ತಿ 
ಯನ್ನು ಅಳವಡಿಸಿಕೊಳ್ಳಲು ನಮ್ಮ ಸಂಗ್ರಹಕಾರ್ಯದಲ್ಲಿ ಮೂಲಭೂತ ಬದಲಾವಣೆ 
ಗಳನ್ನು ಮಾಡಬೇಕಾಗಿದೆ. ನಮ್ಮ ಈವರೆಗಿನ ಸಂಗ್ರಹಕಾರ್ಯ ಬಹಳಷ್ಟು ಶಾಬ್ದಿಕ 
ಜಾನಪದವನ್ನು ಕೈಯಲ್ಲಿ ಬರೆದು ಕೊಳ್ಳುವುದರ ಮೂಲಕ ನಡೆದಿದೆ. ಕೆಲವು ಸಂಗ್ರಹ 
ಗಳನ್ನು ಧ್ವನಿಮುದ್ರಣದ ಆಧಾರದ ಮೇಲೆ ತರಲಾಗಿದೆಯಾದರೂ ದೃಶ್ಯಮಾಧ್ಯಮದ 
ಯಾವ ವಿವರಗಳೂ ದೊರಕುವಂತಿಲ್ಲ. ಪಾಶ್ಚಾತ್ಯರಲ್ಲಿ ದೃಶ್ಯಸಂಗ್ರಹಣೆಗಾಗಿ ವಿಡಿಯೋ 
ಟೇಪ್‌ (video tape); ಸ್ಥಿರ ಚಿತ್ರಣ ಮತ್ತು ಚಲನಚಿತ್ರ, ಹಾಗೂ ರೇಖಾಚಿತ್ರ 
ಮತ್ತು ಬಣ್ಣದ ಚಿತ್ರಗಳ ನೆರವನ್ನು ಪಡೆಯುತ್ತಾರೆ. ಶಬ್ದ ಮಾಧ್ಯಮಕ್ಕೆ ಟೇಪ್‌ 
ರೆಕಾರ್ಡರನ್ನು ಉಪಯೋಗಿಸುತ್ತಾರೆ. ಇದರ ಜೊತೆಗೆ ಕ್ಷೇತ್ರಕಾರ್ಯಕ್ಕಾಗಿ ಅದಕ್ಕೆ 
ಸೂಕ್ತವಾದ ಪ್ರಶ್ನಾವಳಿಯೊಂದನ್ನು ಮಾಹಿತಿಗಾಗಿ ಇಟ್ಟುಕೊಳ್ಳಲಾಗುತ್ತದೆ. ಆಚರಣೆ 
ಗಳ ವಿವರವನ್ನು ಪ್ರಶ್ನಾ ವಳಿಯಿಂದ ಗಳಿಸಿದ ನಂತರ ಅದರ ದೃಶ್ಯ ಅಭಿವ್ಯಕ್ತಿಯನ್ನು 


6. Aghehananda Bharati (ed), The Realm of the Extra-Human 
Agents and Audiences, The Hague-Paris, Mouton, (1976) 
p: 2-3, 


ಜಾನಪದದಲ್ಲಿ ಕ್ಷೇತ್ರಕಾರ್ಯ - ಕೆಲವು ವಿಚಾರಗಳು ೫೭ 


ಕ್ಯಾಮರಾ ಮತ್ತು ಶಾಬ್ದಿಕ ಅಭಿವ್ಯಕ್ತಿಯನ್ನು ಟೇಪ್‌ ರೆಕಾರ್ಡರ್‌ ನೀಡುತ್ತದೆ. ಪಾಶ್ಚಾತ್ಯ 
ರಲ್ಲಿ ಇತ್ತೀಚೆಗೆ ದೃಶ್ಯಮಾನವಶಾಸ್ತ್ರ (visual anthropology) ಎಂಬ 
ವಿಭಾಗ ಪ್ರಮುಖವಾಗಿ ಬೆಳೆಯುತ್ತದೆ. ಚಿಕಾಗೋದಲ್ಲಿ ನಡೆದ 9ನೆಯ ಅಂತರ 
ರಾಷ್ಟ್ರೀಯ ಮಾನವವಿಜ್ಞಾನ ಮತ್ತು ಎಥ್ನೊಲಾಜಿಕಲ್‌ ಸೈನ್ಸ್‌ಗಳೆ ಕಾಂಗ್ರೆಸ್‌ ದೃಶ್ಯ 
ಮಾನವಶಾಸ್ತ್ರಕ್ಕೇ ಗೋಷ್ಠಿಯೊಂದನ್ನು ನಡೆಸಿತು. ಇದರಲ್ಲಿ ಪ್ರಬುದ್ಧ ಹಂತದಲ್ಲಿರುವ 
ಪಾಶ್ಚಾತ್ಯ ಕ್ಷೇತ್ರಕಾರ್ಯದ ಬಗ್ಗೆ ಮಾರ್ಗರೆಟ್‌ ಮೀಡ್‌ ಕಟುಟೀಕೆಯನ್ನು ಮಾಡಿ 
ದ್ದ ರೂ ನಮ್ಮ ಜಾನಪದಕ್ಕೂ ಆ ಮಾತುಗಳು ಹೇಳಿದಂತಿವೆ :  "....೪/1110 
departments of Anthropology continue to send field 
workers out with no equipment beyond a pencil and 


೨೨7 


a note book and perhaps a few tests or questionnaires”. 
ದೃಶ್ಯ ಮತ್ತು ಶಬ್ದ ಮಾಧ್ಯಮಗಳ ಸಂಗ್ರಹಕ್ಕೆ ನಮ್ಮ ಎದುರಿಗೆ ಸವಾಲಾಗುವ ಆರ್ಥಿಕ 
ಸಂಪನ್ಮೂಲಗಳ ಕೊರತೆ ಲೇಖಕನಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಈ ಕಾರಣವನ್ನು 
ಮುಂದೆ ಮಾಡಿ ಕೈಕಟ್ಟಿ ಕೂರುವುದಕ್ಕಿಂತ ಏನಾದರೂ ಪ್ರಯತ್ನ ಮಾಡುವ ಅವಶ್ಯಕತೆ 
ಇದೆ. ಈ ಸಂದರ್ಭದಲ್ಲಿ ಒಂದೆರಡು ಸೂಚನೆಗಳನ್ನು ಮಾಡಬಹುದು. 


(1) ಕರ್ನಾಟಕದಲ್ಲಿನ ಮೂರೂ ವಿಶ್ವವಿದ್ಯಾಲಯಗಳು ಮತ್ತು ಕನ್ನಡ ಸಾಹಿತ್ಯ 
ಪರಿಷತ್ತು ಕನ್ನಡ ಜಾನಪದದ ಬಗ್ಗೆ ಅಧ್ಯಯನ ನಡೆಸುತ್ತಿವೆ. ಪಾಶ್ಚಾತ್ಯರಲ್ಲಿ ಜಾನಪದ 
ಅಧ್ಯಯನ ಸಾಮಾನ್ಯವಾಗಿ ಮಾನವಶಾಸ್ತ್ರ ವಿಭಾಗದ ಒಂದು ಅಂಗವಾಗಿ ನಡೆಯುತ್ತದೆ. 
ಆದರೆ ನಮ್ಮಲ್ಲಿ ಅದು ಕನ್ನಡ ವಿಭಾಗದ ಅಂಗವಾಗಿ ನಡೆಯುತ್ತಿದೆ. ಇದರಿಂದಾಗಿ ಮಾನವ 
ಶಾಸ್ತ್ರದ ಪರಿಕಲ್ಪನೆಗಳ ಹಿನ್ನೆಲೆ ನಮ್ಮ ಜಾನಪದ ಅಧ್ವಯನ ಮತ್ತು ಕ್ಷೇತ್ರಕಾರ್ಯಗಳಲ್ಲಿ 
ಕಾಣದೇ ಹೋಗಿದೆ. ಜಾನಪದದ ಜೊತೆಗೆ ವಿಶ್ವವಿದ್ಯಾಲಯಗಳಲ್ಲಿ ಬೋಧಿಸಲಾಗುವ 
ಮಾನವಶಾಸ್ತ್ರದ ಪಠ್ಯಕ್ರಮ ಅದರ ಪಾಡಿಗೆ ಆದು ದೂರ ಉಳಿದಿದೆ. ಸಾಂಸ್ಕೃತಿಕ 
ಮಾನವಶಾಸ್ತ್ರದ ಸ್ಪಷ್ಟ ತಿಳುವಳಿಕೆ ನಮ್ಮ ಜಾನಪದ ಅಧ್ಯಯನದಲ್ಲಿ ಮೂಡುವವರೆಗೆ 
ನಮ್ಮ ಕ್ಷೇತ್ರಕಾರ್ಯ ವೈಜ್ಞಾ ನಿಕ ಮಟ್ಟವನ್ನು ತಲುಪಲು ಸಾಧ್ಯವಲ್ಲ. ಇದರ ಬಗ್ಗೆ 
ವಿಶ್ವವಿದ್ಯಾಲಯಗಳು ಗಮನಹರಿಸಬೇಕಾದ ಅಗತ್ಯವಿದೆ. 


(11) ನಮ್ಮ ಮೂರೂ ವಿಶ್ವವಿದ್ಯಾಲಯಗಳು ಮತ್ತು ಪರಿಷತ್ತು ಯಾವ 
ವಿಧವಾದ ಅಂತರ್ಕ್‌ಕ್ರಿಯೆಗೂ ಒಳಪಡದೆ ತಮ್ಮ ಪಾಡಿಗೆ ತಾವು ಕೋಣೀಕೃತ 
(compartmentalized) ಅಧ್ಯಯನಗಳಲ್ಲಿ ತೊಡಗಿವೆ. ಪರಿಷತ್ತು ಎರಡು 


7. Margaret Mead, Visual Anthropology in a Discipline of Words. 
In Principles of Visual Anthropology, (ed. Paul Hockings) 
The Hague-Paris, Mouton, (1975), p. 


೫೮ ಕರ್ನಾಟಕ ಭಾರಶಿ 


ವರ್ಷಗಳ ಹಿಂದೆ ಲಕ್ಷಾಂತರ ರೂಪಾಯಿಗಳನ್ನು ವ್ಯಯಿಸಿ ಅವೈಜ್ಞಾನಿಕವಾಗಿ ನಡೆದ 
ಕ್ಷೇತ್ರಕಾರ್ಯದಿಂದ ಪುಸ್ತಕವೊಂದನ್ನು ಹೊರತಂದಿತು. ಚಲನಚಿತ್ರ ಮತ್ತು ಧ್ವನಿ 
ಮುದ್ರಣದ ಮೂಲಕ ಕ್ಷೇತ್ರಕಾರ್ಯದಲ್ಲಿ ತೊಡಗಲು ಆರ್ಥಿಕ ಸಂಪನ್ಮೂಲಗಳ ಕೊರತೆ 
ಇರುವಾಗ ಎಲ್ಲ ಸಂಸ್ಥೆಗಳ ಜಾನಪದ ವಿದ್ವಾಂಸರು ಒಟ್ಟಾಗಿ ಕೂಡಿ ತಮ್ಮ ಆರ್ಥಿಕ 
ಹಾಗ ಬೌದ್ದಿಕ ಸಂಪನ್ಮೂಲಗಳ ಸಂಘಟಿತ ಮತ್ತು ವ್ಯವಸ್ಥಿತ ಪ್ರಯೋಜನವನ್ನು 
ಪಡೆದುಕೊಳ್ಳುವ ಅವಶ್ಯಕತೆ ಇದೆ. 


(111) ಮಾನವಶಾಸ್ತ್ರಕ್ಕೆ ಸಂಬಂಧಿಸಿದ ಚೆಲನಚಿತ್ರಗಳನ್ನು ತೆಗೆಯುವ ಅವಶ್ಯಕತೆ 
ಯಿಂದಾಗಿ ಪಾಶ್ಚಾತ್ಯದೇಶಗಳಲ್ಲಿ ಮಾನವಶಾಸ್ತ್ರ ಚಲನಚಿತ್ರಸಂಗ್ರಹಾಲಯಗಳು 
ಸ್ಥಾ ಪನೆಗೊಳ್ಳುತ್ತಿವೆ. ನ್ಯೂ ಮೆಕ್ಸಿಕೋದ ಮಾನವಶಾಸ್ತ್ರ ಚಲನಚಿತ್ರ ಕೇಂದ್ರ ಈ 
ತರಹದ ಪ್ರಯತ್ನಗಳಲ್ಲಿ ಮೊದಲನೆಯದು, 1974ರಲ್ಲಿ ಅಮೇರಿಕದ ಸ್ಮಿತ್‌ ಸೋನಿ 
ಯನ್‌ನಲ್ಲಿ ರಾಷ್ಟ್ರ €ಯೆ ಮಾನವಶಾಸ್ತ್ರ ಚೆಲನಚಿತ್ರ ಕೇಂದ್ರ ಆರಂಭವಾಗಿದೆ. ಅಮೇರಿಕದ 
ಉದ್ದಗಲಕ್ಕೂ ಎಲ್ಲ ವಿಶ್ವವಿದ್ಯಾಲಯಗಳು ಜಾನಪದದ ಧ್ವನಿಮುದ್ರಿತ ಟೀಪುಗಳು ಮತ್ತು 
ಚಲನಚಿತ್ರಗಳ ಸಂಗ್ರಹಾಲಯವನ್ನು ಹೊಂದಿವೆ. ಕರ್ನಾಟಕದಲ್ಲೂ ಫಿಲಂ ತರಪೇತಿ 
ಕೇಂದ್ರಗಳು ಮತ್ತು ರಾಜ್ಯಸರ್ಕಾರ, ತಜ್ಞ ಮಾನವಶಾಸ್ತ್ರಜ್ಞರು ಮತ್ತು ಜಾನಪದ 
ವಿದ್ವಾಂಸರ ಮಾರ್ಗದರ್ಶನದಲ್ಲಿ ಇಂತಹ ಚಲನಚಿತ್ರಗಳನ್ನು ತೆಗೆಯಲು ಸಾಧ್ಯವಿದೆ. 
ಧ್ವನಿಮುದ್ರಣದ ದಿಸೆಯಲ್ಲಿ ವಿಶ್ವವಿದ್ಯಾನಿಲಯಗಳು ಮೂರು ಬಗೆಯ ಕಾರ್ಯಕ್ರಮ 
ಗಳನ್ನು ಹಾಕಿಕೊಳ್ಳಬಹುದು ; 


೩) ಒಂದು ಕೇಂದ್ರೀಕೃತ ಅಥವಾ ಪ್ರಾದೇಶಿಕ ಸಂಗ್ರಹಾಲಯಗಳನ್ನು ಧ್ವನಿ 
ಮುದ್ರಿತ ಟೇಪುಗಳಿಗಾಗಿ ಸ್ಥಾಪಿಸಿ ಆ ಮೂಲಕ ಜಾನಪದ ಅಧ್ಯಯನಾ 
ಸಕ್ತರಿಗೆ ಅನುಕೂಲತೆಯನ್ನು ಕಲ್ಪಿಸಬಹುದು. 

1) ಕರ್ನಾಟಕದಲ್ಲಿ ಇನ್ನೂ ಸಂಗ್ರಹವಾಗದೆ ಉಳಿದಿರುವ ಜಾನಪದ ಸಂಗ್ರಹಣೆ 
ಗಾಗಿ ಒಂದು ಸಂಘಟಿತ ಮತ್ತು ವ್ಯವಸ್ಥಿತ ಯೋಜನೆಯನ್ನು ಹಾಕಿಕೊಂಡು 
ಇನ್ನು ಮುಂದಾದರೂ ವೈಜ್ಞಾನಿಕ ಕ್ಷೇತ್ರಕಾರ್ಯದ ಮೂಲಕ ಅದನ್ನು 
ಸಂಗ್ರಹಿಸುವದು. 

€) ಈ ಬಗೆಯ ವೈಜ್ಞಾನಿಕ ಸಂಗ್ರಹಣೆಗೆ ಬೇಕಾದ ಅಗತ್ಯ ಮಾರ್ಗದರ್ಶನ 
ಮತ್ತು ತರಪೇತಿಯನ್ನು ನಮ್ಮ ಸಂಗ್ರಾಹಕರಿಗೆ ನೀಡುವ ವರ್ಕ್‌ಷಾಪ್‌ 
ಗಳನ್ನು ನಡೆಸುವುದು. 


ಜಾನಪದ ಕಣ್ಮರೆಯಾಗುತ್ತಿದೆ; ಅದನ್ನು ಸಂಗ್ರಹದ ರೂಪದಲ್ಲಿಯಾದರೂ 
ರಕ್ಷಿಸಿಡಬೇಕು ನಿಜ ಇಂತಹ ಸಂಗ್ರಹಕಾರ್ಯ ಜಾನಪದ ಮತ್ತು ಪರಂಪರೆಯ 
ಬಗ್ಗೆ ಹಳಹಳಿಕೆಯ ನೆನಪುಗಳ ಧೋರಣೆಗಳಾಗದೆ ಪರಂಪರೆಯಲ್ಲಿ ನೈಸರ್ಗಿಕ ಶಕ್ತಿ 


ಜಾನಪದದಲ್ಲಿ ಕ್ಷೇತ್ರಕಾರ್ಯ -ಕೆಲವು ವಿಚಾರಗಳು ರ್ಶ 


ಮತ್ತು ಮಾನವ ಸಮಾಜದ ನಡುವಣ ಅಂತರ್‌ ಕ್ರಿಯೆಯ ವಿವಿಧ ಸಂದರ್ಭಗಳಲ್ಲಿ 
ಮಾನವನ ಕಲಿಕೆಯ ಪ್ರಕ್ರಿಯೆ ಮತ್ತು ಈ ಕಲಿಕೆಯ ಮೂಲಭೂತ ಚೈತನ್ಯಗಳನ್ನು 
ಗುರುತಿಸುವ ಮೂಲಕ ನಮ್ಮ ಇಂದಿನ ಪರಿಸರಕ್ಕೆ ಹೊಂದುವ ಹೊಸ ಸೂತ್ರಗಳ 
ಆವಿಷ್ಕಾರಕ್ಕೆ ಮಾರ್ಗದರ್ಶಿಯಾಗಬೇಕಾಗುತ್ತದೆ. 

ಕನ್ನಡ ಜಾನಪದದಲ್ಲಿ ಈ ತನಕ ಸಾರ್ವತ್ರಿ ಕವಾಗಿ ಪ್ರಕಟವಾದ ಮತ್ತು ಒಪ್ಪಿಗೆ 
ಯಾದ ಕ್ಷೇತ್ರಕಾರ್ಯ ಪ್ರಶ್ನಾವಳಿ ಇಲ್ಲ ಎಂಬುದನ್ನು ಗಮನಿಸಿ ಸಂಗ್ರಾಹಕರ 
ಅವಗಾಹನೆಗಾಗಿ ಪ್ರಶ್ನಾವಳಿಯೊಂದನ್ನು ನೀಡಲಾಗುತ್ತಿದೆ. ಈ ಪ್ರಶ್ನಾವಳಿಯನ್ನು ಲೇಖ 
ಕನು ನಡೆಸಬೇಕೆಂದುಕೊಂಡಿರುವ ಕ್ಷೇತ್ರಕಾರ್ಯಕ್ಕೆಂದು ಆಂಗ್ಲ ಮೂಲವೊಂದರಿಂದ 
ರೂಪಾಂತರಿಸಿಕೊಳ್ಳಲಾಗಿದೆ.*. ಆಂಗ್ಲ ಪ್ರಶ್ನಾವಳಿ ಮೂಲತಃ ಪಶ್ಚಾತ್ಯವಲ್ಲದ 
(non-western) ಪ್ರದರ್ಶನಗಳಿಗಾಗಿ ರೂಪುಗೊಂಡಿದು ಪೌರ್ವಾ ತ್ಯ ಕ್ಷೇತ್ರಕಾರ್ಯದ 


೦ಎ 


ಸೂತ್ರಗಳಿಗನುಗುಣವಾಗಿಯೇ ರಚಿಸಲಾಗಿದೆ. ಅದರಿಂದ ಆಲ್ಬ ಸ್ವಲ್ಪ, ಬದಲಾವಣೆಗಳನ್ನು 


ಅಗತ್ಯತೆಗನುಗುಣವಾಗಿ ಮಾಡಿಕೊಳ್ಳಲಾಗಿದೆ, ಪ್ರಶ್ನಾವಳಿ ಇನ್ನೂ ರಚನೆಯ ಹಂತ 
ಬಿದ್ದು ಸಂಗ್ರಹಕಾರ್ಯ ನಡೆದಂತೆ ಇನ್ನಷ್ಟು ಸಮರ್ಪಕವಾಗಲು ಅವಕಾಶವಿದೆ. 
ಇದನ್ನು ಮಾದರಿಯಾಗಿಟ್ಟುಕೊಂಡು ಸಂಗ್ರಾಹಕರು ತಮ್ಮ ಉದ್ದೇಶ್ಯಗಳಿಗನುಗುಣವಾಗಿ 
ಪ್ರಶ್ನಾವಳಿಗಳನ್ನು ರೂಪಿಸಿಕೊಳ್ಳಬಹುದಾಗಿದೆ. ವಕ್ತೃವಿನ ಮಾಹಿತಿಗೆ ಸಂಬಂಧಿಸಿದ 
ಕೆಲವು ಪ್ರಶ್ನೆಗಳನ್ನು (ಹೆಸರು, ಊರು, ಕುಲ, ಜಾತಿ, ಲಿಂಗ ಇತ್ಯಾದಿ) ಪ್ರಶ್ನಾವಳಿಯ 
ಮೊದಲಿಗೆ ಅಗತ್ಯತೆಗಳಿಗನುಗುಣವಾಗಿ ಸೇರಿಸಿಕೊಳ್ಳಬೇಕಾಗುತ್ತದೆ. ಪ್ರಶ್ನೆಗಳನ್ನು ಇಲ್ಲಿ 
ಮುದ್ರಣಗೊಂಡಿರುವಂತೆಯೇ ನೇರವಾಗಿ ಕೇಳಲಾಗುವುದಿಲ್ಲ ಎಂಬುದು ಲೇಖಕನಿಗೆ 
ಸ್ಪಷ್ಟವಾಗಿ ಗೊತ್ತಿದೆ. ಈ ಪ್ರಶ್ನೆಗಳು ಸಂಗ್ರಹಕಾರನಿಗೆ ಒಂದು ಸೂಚಿ ಮಾತ್ರ. 
ಪ್ರಶ್ನೆಗಳ ಆಶಯ ಸಂಗ್ರಹಕಾರನಿಗೆ ಮುಟ್ಟಲೆಂದು ಪ್ರಸ್ತುತ ಭಾಷೆಯನ್ನು ಉಪಯೋಗಿಸ 
ಲಾಗಿದೆ. ವಕ್ತೃಗಳ ಆಡುನುಡಿಗೆ ಸಮೀಪವಾಗುವಂತೆ ಪ್ರಶ್ನೆಗಳನ್ನು ಉಪಯೋಗಿಸ 
ಬೇಕಾಗುತ್ತದೆ. “ಆದ್ದ ರಿಂದಲೇ ಮೂಲದಲ್ಲಿ ಕೇವಲ ಪ್ರಶ್ನೆಗಳ ಪಟ್ಟಿ ಯಾಗಿ ಉಳಿ 
ದಿದ್ದನ್ನು `ನಮ್ಮ ಅಗತ್ಯಕ್ಕೆ ಹೊಂದುವಂತೆ ಏಳು ಪ್ರಮುಖ ಶೀ ರ್ಷಿಕೆಗಳಲ್ಲಿ ಪ್ರಶ್ನೆ 
ಉಪೆಪ್ರಶ್ನೆ ಗಳಾಗಿ ವರ್ಗೀಕರಿಸಿ ನೀಡಲಾಗಿದೆ, ಪ್ರೇಕ್ಷಕ ಮತ್ತು ಪ್ರದರ್ಶಕರಿಬ್ಬರಿಗೂ 
ಇಲ್ಲಿನ ಎಲ್ಲ ಪ್ರಶ್ನೆಗಳನ್ನು ಹಾಕುವುದರ ಮೂಲಕ ಅವರಿಬ್ಬರೂ ಪರಸ್ಪರ ಏನು ಅಭಿ 
ಪ್ರಾಯವನ್ನಿಟ್ಟುಕೊಂಡಿದ್ದಾರೆಂಬುದನ್ನು ಅರಿಯಬಹುದು. 
Ki ಎ A 
8, ಈ ಪ್ರಶ್ನಾವಳಿಯ ಆಂಗ್ಲಮೂಲ ಜಾನ್‌ ಎಮಿಗ್‌ರವರು ತಮ್ಮ ಕ್ಷೇತ್ರಕಾಯ ರ್ಜುಕ್ಕಾಗಿ 
ರೂಪಿ ಸಿಕೊಂಡಿದ್ದ್‌ ಗಿದೆ. "ಅವರು ಅಮೇರಿಕದ ಬ್ರೌನ್‌ ವಿಶ್ವವಿದ್ಯಾಲಯದ ನಾಟಕ ವಿಭಾಗ 
ದಲ್ಲಿದ್ದು ನಾಟಕ ನಿರ್ದೇಶನ ಮತ್ತು ಬೆ: ಧನೆಗಳನ್ನು Be ಮನೋವಿಜ ಜ್ಞಾನ 
ಮತ್ತು ಮಾನವಶಾಸ್ತ್ರದ ಪರಿಕಲ್ಪನೆಗಳ ಮೂಲಕ ಪರಂಪರೆಯ ಪ್ರದರ್ಶನಗಳನ್ನು ಅಭ್ಯಾಸ 
ಮಾಡುತ್ತಿದ್ದಾರೆ, ಹೌಗೂ ಅದರ ತಂತ್ರಗಳನ್ನು ತ ವಾಗಿ ಆಧುನಿಕ ರಂಗಭೂಮಿ 
ಯಲ್ಲಿ ಪ್ಪ ಸ್ರಯೆಸೀಗಿಸುತಿ ಶ್ರಿದ್ದಾರೆ. ಈ ಪ್ರಶ್ನಾವಳಿಯನ್ನು ಅವೆರು ಇಂಡೋನೇಷ್ಯಾದ ಕೋಪೆಂಗ್‌ 
ಮತ್ತು ನ್ಯೂಗಿನಿಯಾದ ಮುಖವಾಡದ ನೃತ್ಯಗಳ ಅಧ್ಯ SN ರೂಪಿಸಿಕೊಂಡಿದ್ದಾ ರೆ, 
ಪ್ರಶ್ನಾ: ವಳಿಯನ್ನು ಜವಾನನ ಇ ಅನುಮತಿ ನೀಡಿ ಪ್ರೋತ್ಸಾಹಿಸಿದ ಅವರಿಗೆ 
ಕೃತಜ್ಞತೆಗಳನ್ನು ಸಲ್ಲಿಸುತ್ತೆ ನೆ, 


೬೦ ಕರ್ನಾಟಕ ಭಾರತಿ 


ಪ್ರಶ್ನಾವಳಿ 


ಪ್ರಶ್ನಾವಳಿಯಲ್ಲಿ ಏಳು ಪ್ರಮುಖ ವಿಭಾಗಗಳಿದ್ದು ಒಂದೊಂದರಲ್ಲೂ ಸುಮಾರು 
15-20 ಪ್ರಶ್ನೆಗಳೂ ಉಪಪ್ರಶ್ನೆಗಳೂ ಇವೆ. ಪ್ರಮುಖ ವಿಭಾಗಗಳು ಕೆಳಕಂಡಂತಿವೆ: 


1) ಪ್ರದರ್ಶಕರ ಮಾಹಿತಿ 
11) ಪ್ರೇಕ್ಷಕರ ಮಾಹಿತಿ 
111) ಪ್ರದರ್ಶನ ಮತ್ತು ಪ್ರದರ್ಶಕರ ನಡುವಣ ಸಂಬಂಧಗಳು 
IV ) ಪ್ರದರ್ಶನ ಮತ್ತು ಪ್ರೇಕ್ಷಕರ ನಡುವಣ ಸಂಬಂಧಗಳು 
೪) ಪ್ರದರ್ಶನದ ಪರಿಕರಗಳ ಮಾಹಿತಿ 
VI) ಪ್ರದರ್ಶನಾವಧಿಯ ಮಾಹಿತಿ 
VIl) ಪ್ರದರ್ಶನದ ಪರಂಪರೆಯ ಮತ್ತು ಪ್ರಸ್ತುತ ಮಾಹಿತಿ 


1. ಪ್ರದರ್ಶಕರ ಮಾಹಿತಿ 


1 ಪ್ರದರ್ಶನ ನಡೆಯುವಾಗ ಪ್ರದರ್ಶಕರಿಗೂ ಪ್ರೇಕ್ಷಕರಿಗೂ ವ್ಯತ್ಕಾಸವನ್ನು 
 ಗುರುತಿಸಲಾಗುತ್ತದೆಯೆ? ಹಾಗಿದ್ದಲ್ಲಿ ಪ್ರದರ್ಶಕರನ್ನು ಪ್ರೇಕ್ಷಕರಿಗಿಂತ ಭಿನ್ನ 
ವಾಗಿ ಯಾವ ಆಧಾರದ ಮೇಲೆ ಗುರುತಿಸಲಾಗುತ್ತದೆ? 
2 ಪ್ರದರ್ಶನದ ಸಂಸ್ಕೃತಿಯೊಳಗೆ ಪ್ರದರ್ಶಕರಿಗೂ ಇತರ ವ್ಯಕ್ತಿಗಳಿಗೂ ವ್ಯತ್ಯಾಸ 
ಗಳಿವೆಯೆ? ಹಾಗಿದ್ದಲ್ಲಿ ಈ ವ್ಯತ್ಯಾಸವನ್ನು ಹೇಗೆ ಗುರುತಿಸಲಾಗುತ್ತದೆ? 
3 ೩) ಪ್ರದರ್ಶಕನ ಅರ್ಹತೆಗಳೇನು? 
1) ಅರ್ಹತೆಗಳನ್ನು ಕೆಳ ಕಂಡವುಗಳಲ್ಲಿ ಯಾವ ಅಂಶದ ಆಧಾರದ ಮೇಲೆ 
ಮತ್ತು ಹೇಗೆ ಗುರುತಿಸಲಾಗುತ್ತದೆ? : (1) ವಯಸ್ಸು (1) ಲಿಂಗಭೇದ 
(111) ಜಾತಿ (1%) ಸಾಮಾಜಿಕ ಅಂತಸ್ತು (೪) ಆರ್ಥಿಕ ಸ್ಥಾನಮಾನ 
(೪1 ಪ್ರದರ್ಶನ ಕೌಶಲ್ಯ (೪11) ಬಂಧುತ್ವ ಅಥವಾ ಕುಟುಂಬ 
ಸಂಬಂಧಗಳು (೪111) ಅನ್ಯ ಪ್ರದರ್ಶಕರಿಗೆ ಸಾಮೀಪ್ಯತೆ ಮತ್ತು ಸಹ 
ವಾಸ (11) ಇವೆಲ್ಲಕ್ಕಿಂತ ಭಿನ್ನವಾದ ಸಾಮಾಜಿಕ ವಿಶಿಷ್ಟತೆ. 
0 ಪ್ರದರ್ಶಕರನ್ನು ಆಯಲು ವಿಶಿಷ್ಟವಾದ ಸ್ಟ ರ್ಧಾತ್ಮಕ ವಿಧಾನ ಉಂಟೆ? 


4 ಪ್ರದರ್ಶಕರಾಗಲು ಯಾವುದಾದರೂ ಬಗೆಯ ಅನರ್ಹತೆ ಉಂಟೆ? 
(1) ವಯಸ್ಸು (11) ಲಿಂಗಭೇದ (111) ಜಾತಿ (1೪) ಸಾಮಾಜಿಕ ಅಂತಸ್ತು 
(೪) ಆರ್ಥಿಕ ಸ್ಥಾ ನಮಾನ (೪1) ಬಂಧುತ್ವ ಅಥವಾ ಕುಟುಂಬದ ಸಂಬಂಧಗಳು 
(111) ವಿಶಿಷ್ಟ ಸಾಮಾಜಿಕ ಕಾರಣ, 


* ಟ್‌ 


ಜಾನಪದದಲ್ಲಿ ಕ್ಷೇತ್ರಕಾರ್ಯ -ಕೆಲವು ವಿಚಾರಗಳು ೬೧ 
5 ಪ್ರದರ್ಶನದ ಕಾರ್ಯಕ್ರಮವನ್ನು ಪ್ರದರ್ಶಕರಿಗೆ ಹೇಗೆ ವಹಿಸಿಕೊಡಲಾಗುತ್ತದೆ ? 
6 ಕೆಲವು ಪ್ರದರ್ಶಕರಿಗೆ ಮಾತ್ರ ವಿಶಿಷ್ಟವಾದ ನಿಯೋಗಗಳು ಮತ್ತು ಪಾತ್ರಗಳು 

ಉಂಟೆ? ಹಾಗಿದ್ದಲ್ಲಿ ಅವುಗಳನ್ನು ಯಾವ ರೀತಿ ನಿರ್ಧರಿಸಲಾಗುತ್ತದೆ? 

7 ಕೆಲವು ಪ್ರದರ್ಶಕರು ಮಾತ್ರ ಭಾಗವಹಿಸಿ ಉಳಿದ ಪ್ರದರ್ಶಕರು ಭಾಗವಹಿಸಲು 
ಅವಕಾಶವಿಲ್ಲದಿರುವ (1) ಸಂದರ್ಭಗಳು (11) ಸ್ಪ ಳಗಳು ಉಂಟೆ ? 

8 ಪ್ರದರ್ಶಕರಲ್ಲಿ ತರತಮ (Hierarchy) ಪರಿಗಣನೆ ಕಂಡು ಬರುತ್ತದೆಯೇ? 
ಹಾಗಿದ್ದ ಲ್ಲಿ ಯಾವ ಆಧಾರದ ಮೇಲೆ ಅದನ್ನು ನಿರ್ಧರಿಸಲಾಗುತ್ತದೆ? 

೨ ಪ್ರದರ್ಶನ ನೀಡುವುದಕ್ಕಾಗಿ ಪ್ರದರ್ಶಕರಿಗೆ ಏನಾದರೂ ಸಂಭಾವನೆಯನ್ನು 
ನೀಡಲಾಗುತ್ತದೆಯೇ ? ಹಾಗಿದ್ದಲ್ಲಿ ಯಾವ ರೂಪದಲ್ಲಿ ಮತ್ತು ಹೇಗೆ ನೀಡ 
ಲಾಗುತ್ತದೆ? 

10 ಪ್ರದರ್ಶಕರಲ್ಲಿ ಹವ್ಯಾಸಿ (೧1800010) ಮತ್ತು ವೃತ್ತಿನಿರತ (Professio- 

nal) ಎಂಬ ವೃತ್ತಿಭೇದ ಕಂಡು ಬರುತ್ತದೆಯೇ? 

11 ೩) ಪ್ರದರ್ಶಕರು ತಮ್ಮ ಜೀವನೋಪಾಯಕ್ಕೆಂದು ಪ್ರದರ್ಶನವನ್ನು ಮಾತ್ರ 


12 


13 


14 


ಆಧಾರವಾಗಿಟ್ಟು ಕೊಂಡಿದ್ದಾ ರೆಯೇ ಅಥವಾ ಬೇರೆ ಬೇರೆ ಆರ್ಥಿಕ ಚಟುವಟಿಕೆ 
ಗಳನ್ನು ಅವಲಂಬಿಸಿದ್ದಾ ರೆಯೇ ? 
b) ಬೇರೆ ರೀತಿಯ ಅವಲಂಬನೆ ಇದ್ದಲ್ಲಿ ಅದರ ವಿವರಗಳೇನು? 


೩) ಸಮಾಜದಲ್ಲಿ ಪ್ರದರ್ಶಕನ ಸ್ಥಾನಮಾನಗಳೇನು? 

8) ಪ್ರದರ್ಶಕನ ಸ್ಥಾ ನಮಾನ ನಿರ್ಧರಣೆ ಅವನ ಪ್ರದರ್ಶನ ಕೌಶಲ್ಯದ ಮೇಲೆ 
ಆಧರಿಸಿದೆಯೋ ಅಥವಾ ಅವನ ಪ್ರದರ್ಶಕನ ಪಟ್ಟವನ್ನು ಆಧರಿಸಿದೆಯೋ ? 

ಪ್ರದರ್ಶಕರು ಸಮಾಜದಲ್ಲಿ ಪ್ರದರ್ಶನಕ್ಕಿಂತ ಭಿನ್ನವಾದ ವಿಶೇಷ ಹೊಣೆಗಾರಿಕೆ 

ಯನ್ನು ಹೊಂದಿದ್ದಾರೆಯೇ? 

ಪ್ರದರ್ಶಕರು” ಎಂಬ ಸ್ಥಾನಮಾನದಿಂದ ಸಮಾಜದಲ್ಲಿ ಅವರಿಗೆ ಏನಾದರೂ 

ವಿಶೇಷ ಸೌಲಭ್ಯ ಮತ್ತು ಸವಲತ್ತುಗಳು ದೊರಕುತ್ತವೆಯೇ? 

ಪ್ರದರ್ಶಕರು ಸುವ್ಯವಸ್ಥಿತ ಹಾಗೂ ಕ್ರಮಬದ್ಧ ತರಪೇತಿಯನ್ನು ಪಡೆಯು 

ತ್ತಾರೆಯೇ? ಹಾಗಿಲ್ಲದಿದ್ದಲ್ಲಿ ಬೇರೆ ಯಾವ ರೀತಿಯಿಂದ ಪ್ರದರ್ಶನ ಕೌಶಲ್ಯ 

ವನ್ನು ಪಡೆಯುತ್ತಾರೆ? 


I. 


ಕರ್ನಾಟಕ ಭಾರತಿ 
೩) ಪ್ರದರ್ಶನವನ್ನು ಪ್ರದರ್ಶಕರು ಹೇಗೆ ಆರಂಭಿಸುತ್ತಾರೆ? 
1) ಇದಕ್ಕೆ ಸಂಬಂಧಪಟ್ಟ ವಿಶಿಷ್ಟ ಆಚರಣಾ ವಿಧಿ-ವಿಧಾನಗಳುಂಟೆ ? 
೩) ತಮ್ಮ ವೃತ್ತಿಯಿಂದ ಪ್ರದರ್ಶಕರು ಯಾವಾಗ ನಿವೃತ್ತರಾಗುತ್ತಾರೆ ? 
b) ಇದಕ್ಕೆ ಸಂಬಂಧಪಟ್ಟ ವಿಶಿಷ್ಟ ಆಚರಣಾ ವಿಧಿ-ವಿಧಾನಗಳುಂಟೆ ? 
ಪ್ರೇಕ್ಷಕರ ಮಾಹಿತಿ 
ಪ್ರದರ್ಶನ ಎಂದು ಕರೆಸಿಕೊಳ್ಳುವ ಪ್ರದರ್ಶಕರನ್ನು ಬಿಟ್ಟು ಬೇರೆಯವರ 
ಹಾಜರಿಯ ಅಗತ್ಯ ಉಂಟೆ? ಅವರನ್ನು ಏನೆಂದು ಕರೆಯಲಾಗುತ್ತದೆ ? 


ಪ್ರದರ್ಶನದಲ್ಲಿ ಯಾವುದಾದರೂ ವಿಶೇಷ ಶಕ್ತಿಗಳು (Spiritual entities) 
ಹಾಜರಿರುತ್ತವೆಯೇ? 


೩) ಪ್ರದರ್ಶನವನ್ನು ನೋಡಲು ಯಾರಿಗಾದರೂ ನಿಷಿದ್ಧ ತೆ ಇದೆಯೇ? 


10) ಹಾಗಿದ್ದಲ್ಲಿ, ಕೆಳಕಂಡವುಗಳಲ್ಲಿ ಯಾವ ಅಂಶದ ಆಧಾರದ ಮೇಲೆ ಮತ್ತು 


ಹೇಗೆ ನಿಷೇಧಿಸಲಾಗುತ್ತದೆ. ;) ವಯಸ್ಸು, 11) ಲಿಂಗಭೇದ, i) ಜಾತಿ, 
iv) ಸಾಮಾಜಿಕ ಅಂತಸ್ತು, ೪) ಬಂಧುತ್ವ ಅಥವಾ ಕುಟುಂಬದ ಸಂಬಂಧ 
ಗಳು, 1/1) ಇವಕ್ಕಿಂತ ಭಿನ್ನ ವಾದ ವಿಶೇಷ ಕಾರಣ. 


ಪ್ರದರ್ಶನ ನಡೆಯಲು ಅಗತ್ಯವಿರಲೇಟೀಕಾದ ಪ್ರೇಕ್ಷಕರು ಯಾರಾದರೂ ಉಂಟೆ? 


ಪ್ರೇಕ್ಷಕನಾಗುವ ಅರ್ಹತೆಯನ್ನು ಸಂಪಾದಿಸಲು ಯಾವುದಾದರೂ ವಿಶಿಷ್ಟ ದೀಕ್ಷಾ 
ವಿಧಿಯನ್ನು ಆಚರಿಸಬೇಕೆ? 


ಪ್ರೇಕ್ಷಕರು ಕೆಳಕಂಡವುಗಳಲ್ಲಿ ಯಾವುದಾದರೂ ಅಂಶದಿಂದ ವಿಶಿಷ್ಟವಾಗು 
ಸಾರೆಯೆ? : 1) ವಯಸ್ಸು 11 ಲಿಂಗಭೇದ 111) ಜಾತಿ 11) ಸಾಮಾಜಿಕ 
ಅಂತಸ್ತು ೪) ಆರ್ಥಿಕ ಸ್ಥಾ ನಮಾನ ॥1) ವಿದ್ಯಾಭ್ಯಾಸ vಃ1) ಬಂಧುತ್ವ ಅಥವಾ 
ಕುಟುಂಬದ ಸಂಬಂಧಗಳು 1) ಭಾಗೋಲಿಕ ಸಾಮಿ ಪೃತೆ 1x) ಧಾರ್ಮಿಕ 
ಅಂಗೀಕಾರ x) ಇವಕ್ಕಿಂತ ಭಿನ್ನವಾದ ಪುರಸ್ಕೃತ ಸ್ಥಾ ನಮಾನ. 


Gl 


ಪ್ರದರ್ಶನವನ್ನು ನೋಡಲು ಪ್ರೇಕ್ಷಕರು ಗುಂಪುಗುಂಪಾಗಿ ಬರುವರೋ ಅಥವಾ 
ಒಂಟಿಯಾಗಿ ಬರುವರೋ ? 


MM ad. ad ek us ಕ್‌ ಹ್‌ 


ಜಾನಪ 


9 ಪ್ರದರ್ಶನದಲ್ಲಿ ಪ್ರೇಕ್ಷಕರು ಯಾರಾದರೂ ವಿಶಿಷ್ಟವಾಗಿ ಜೊತೆಯಾಗಿ ಕೂರುವ 
ಅಥವಾ ಜೊತೆಯಾಗಿ ನಿಲ್ಲುವ ವಾಡಿಕೆಯುಂಟೆ? 
10 ಪ್ರದರ್ಶನ ನಡೆಯುತ್ತಿರುವಾಗ ಪ್ರೇಕ್ಷಕನೊಬ್ಬ ಪ್ರದರ್ಶಕನಾಗಿ ರೂಪಾಂತರ 
ಗೊಳ್ಳಲು ಸಾಧ್ಯವಿದೆಯೇ? 
11 ಪ್ರದರ್ಶಕರ ಪ್ರದರ್ಶನ ಕೌಶಲ್ಯವನ್ನು ಆದರ ಪ್ರೇಕ್ಷಕರೂ ಬಲ್ಲವರಾಗಿರು 
ತ್ತಾರೆಯೇ? 
12 ಪ್ರದರ್ಶನವನ್ನು ಅರ್ಥಮಾಡಿಕೊಳ್ಳೆಲು ಪ್ರೇಕ್ಷಕರಿಗೆ ಯಾವ ಬಗೆಯ ಪೂರ್ವ 
ಭಾವಿ ತರಪೇತಿ ದೊರೆತಿರುತ್ತದೆ? 
13 ಪ್ರದರ್ಶನದ ಬಗ್ಗೆ ಪ್ರೇಕ್ಷಕನಿಗೆ ತಿಳಿದಿರಬೇಕಾದ ಸಾಮಾನ್ಯ ಮಾಹಿತಿಗಳಾವುವು? 
14 ಪ್ರದರ್ಶನದ ಬಗ್ಗೆ ಪ್ರೇಕ್ಷಕನಿಗೆ ಯಾವುದಾದರೂ ವಿಶೇಷ ಸೂಚನೆ ಆಥವಾ 
ವಿಶೇಷ ಮಾಹಿತಿಯನ್ನು ನೀಡುವುದುಂಟೆ ? 
111. ಪ್ರದರ್ಶನ ಮತ್ತು ಪ್ರದರ್ಶಕರ ನಡುವಣ ಸಂಬಂಧಗಳು 
1 ಪ್ರದರ್ಶನದ ಕ್ರಿಯಾತ್ಮಕ ಚಟುವಟಿಕೆಗಳಾವುವು? 
2 ೩) ಪ್ರದರ್ಶನಕ್ಕೆ ಪೊರ್ವಭಾವಿಯಾಗಿ ತೊಡುಗುವ ಸಿದ ್ರತೆಗಳಾವುವು ? 
b) ಪ್ರದರ್ಶನಕ್ಕೆ ಪೂರ್ವಭಾವಿಯಾಗಿ ಯಾವುದಾದರೂ ಪೂಜೆ ಸಲ್ಲುತ್ತದೆಯೇ? 
೦ ಈ ಪೂಜೆಗೆ ಸಂಬಂಧಿಸಿದ ಹಾಡುಗಳೇನಾದರೂ ಉಂಟೆ? 
3 ಪ್ರದರ್ಶನದಲ್ಲಿ ಪ್ರದರ್ಶಕನ ಎಲ್ಲ ಚೆಟುವಟಿಕೆ ಮತ್ತು ಚಲನವಲನಗಳನ್ನು 
ಪ್ರದರ್ಶನದ ಒಂದು ಇಷ ಎಂದು ಬಗೆಯಲಾಗುತ್ತದೆಯೇ? 
4 ಪ್ರೇಕ್ಷಕರಿಗೆ ಕಾಣದಂತೆ ಪ ಕ್ರದರ್ಶಕರು ಪ್ರದರ್ಶನದ ಒಂದು ಭಾಗವಾಗಿ ಮಾಡುವ 
ಹವಗ: ಉಂಟೆ? 
ತೌ 
5 ಪ್ರದರ್ಶಕರ ದೈನಂದಿನ ನಿತ್ಯಕರ್ಮಗಳಿಗೂ ಪ್ರದರ್ಶನದ ಚಟುವಟಿಕೆಗಳಿಗೂ 
ಏನಾದರೂ ಸಂಬಂಧಗಳಿವೆಯೇ ? 
6 2) ಪ್ರದರ್ಶನಕ್ಕಾಗಿ ವಿಶೇಷ ಉಡುಗೆ ತೊಡುಗೆಗಳನ್ನು ಪ್ರದರ್ಶಕ ಕೊಡು 


ದದಲ್ಲಿ ಕ್ಷೇತ್ರಕಾರ್ಯ - ಕೆಲವು ವಿಚಾರಗಳು ೬೩ 


ತ ?' 


0) ಹಾಗಿದ್ದಲ್ಲಿ ಈ ಉಡುಗೆ ತೊಡುಗೆಗಳ ಆಯ್ಕೆಯ ವಿಧಾನ ಹೇಗೆ? 


೬೪ 


Ne) 


10 


ಓತಿ 


12 


13 


14 


15 


ಕರ್ನಾಟಕ ಭಾರತಿ 

€) ಯಾವ ಕಾರಣಕ್ಕಾಗಿ ಅದರ ಬಣ್ಣ ಮುಂತಾದ ವಿವರಗಳನ್ನು ಆಯ್ದು 
ಕೊಳ್ಳಲಾಗಿದೆ "4 

d) ಉಡುಗೆ ತೊಡುಗೆಗಳನ್ನು ಯಾವಾಗ ಮತ್ತು ಹೇಗೆ ಧರಿಸಲಾಗುತ್ತದೆ ? 
€) ಉಡುಗೆ ತೊಡುಗೆಗಳ ವಿಶೇಷ ಅರ್ಥವೇನು? 
ಪ್ರದರ್ಶನದಲ್ಲಿ ಪ್ರದರ್ಶಕರು ದಿನನಿತ್ಯದಲ್ಲಿ ರೂಢಿಯಲ್ಲಿರುವುದಕ್ಕಿಂತ ಭಿನ್ನವಾದ 
(1) ಹಾವಭಾವಗಳನ್ನು (11) ಪದಗಳನ್ನು (111) ವಾಕ್ಕಗಳನ್ನು (1%) ಲಯ 
ಮತ್ತು ಪ್ರಾಸಬದ್ಧ ಮಾತುಗಾರಿಕೆಯನ್ನು ಉಪಯೋಗಿಸುತ್ತಾರೆಯೇ? 
ಪ್ರದರ್ಶನದಲ್ಲಿ ಪ್ರದರ್ಶಕರು ಸಮಾಜದಲ್ಲಿ ದಿನನಿತ್ಯ ಆಚರಿಸಲಾಗುವ ನೈತಿಕ 
ನಿಷಿದ್ದ ತೆಗಳನ್ನು ಮತ್ತು ನ್ಯಾಯಸಂಹಿತೆಯ ನಿಯಮಗಳನ್ನು ಉಲ್ಲಂಘಿಸಿ ನಡೆದು 
ಕೊಳ್ಳುತ್ತಾರೆಯೇ? 


J 


೩) ಪ್ರದರ್ಶಕನು ಕಾಲ್ಪನಿಕ ಪಾತ್ರವನ್ನು ವಹಿಸುತ್ತಾನೆಯೇ ? 


b) ಹಾಗಿದ್ದಲ್ಲಿ ಈ ಕಾಲ್ಪನಿಕ ಪಾತ್ರ ನಿಶ್ಚಿತವಾದುದೆ ಅಥವಾ ವ್ಯತ್ಯೆಯವಾಗ 


ಬಲ್ಲುದೆ? 
ಪ್ರದರ್ಶನದಲ್ಲಿ ಪ್ರದರ್ಶಕನ ಮೈಮೇಲೆ ಆವೇಶಬಂದು ಮೈದುಂಬುವುದು ಕಂಡು 
ಬರುತ್ತದೆಯೇ? ಹಾಗಿದ್ದ ಲ್ಲಿ ಯಾವಾಗ ಮತ್ತು ಹೇಗೆ ಈ ಸ್ಥಿತಿ ಉಂಟಾಗುತ್ತದೆ? 
ಪ್ರದರ್ಶನದಲ್ಲಿ ಪ್ರದರ್ಶಕ ಇನ್ನಾವುದಾದರೂ ರೀತಿಯಲ್ಲಿ ಒಂದು ಪಾತ್ರದಿಂದ 
ಮತ್ತೊಂದು ಪಾತ್ರಕ್ಕೆ ರೂಪಾಂತರ ಪಡೆಯುತ್ತಾನೆಯೇ? 
ಪ್ರದರ್ಶಕ ಮತ್ತು ಪ್ರೇಕ್ಷಕರಿಬ್ಬ ರೂ ಪ್ರದರ್ಶಕನ ಚಿತ್ತಸ್ಥಿ ತಿಯನ್ನು ಪಡೆನಿರು 


ಬ 
ತ್ತಾರೆಯೇ? 


ಪ್ರದರ್ಶನದಲ್ಲಿ ಪ್ರೇಕ್ಷಕನಿಗಿರುವ ಅರ್ಥಕ್ಕಿಂತ ಭಿನ್ನವಾದ ಮತ್ತು ತನ್ನದೇ ಆದ 


ಅರ್ಥವಿರುವ ಚಟುವಟಿಕೆಗಳಲ್ಲಿ ಪ್ರದರ್ಶಕ ಭಾಗವಹಿಸುತ್ತಾನೆಯೇ ? 


೩) ಪ್ರದರ್ಶನದಲ್ಲಿ ಪ್ರದರ್ಶಕರು ತಮ್ಮ ನಿಯೋಗವನ್ನು ಹೇಗೆ ಭಾವಿಸುತ್ತಾರೆ ? 
1) ಇದರ ಬಗ್ಗೆ ಪ್ರೇಕ್ಷಕರ ಭಾವನೆಗಳಿಗೂ ಪ್ರದರ್ಶಕನ ಭಾವನೆಗಳಿಗೂ 


ಹೊಂದಾಣಿಕೆ ಉಂಟೇ ಅಥವಾ ಭಿನ್ನತೆಗಳುಂಟೇ ? 


೩) ಪ್ರದರ್ಶನದ ಸಾರ್ಥಕತೆ ಮತ್ತು ಯಶಸ್ವಿಯಾಗುವಿಕೆಯ ಮೌಲ್ಯಮಾಪನ 
ಕ್ಕಾಗಿ ಪ್ರದರ್ಶಕರು ಯಾವ ರೀತಿಯ ಮಾನದಂಡಗಳನ್ನು ಉಪಯೋಗಿಸು 
ತ್ತಾರೆ? 


ಜಾನಪದದಲ್ಲಿ ಕ್ಷೇತ್ರಕಾರ್ಯ -ಕೆಲವು ವಿಚಾರಗಳು ೬೫ 
1) ಇದರ ಬಗ್ಗೆ ಪ್ರೇಕ್ಷಕರ ಮಾನದಂಡಗಳಾವುವು? 
0 ಪ್ರೇಕ್ಷಕರ ಮತ್ತು ಪ್ರದರ್ಶಕರ ಮಾನದಂಡಗಳಲ್ಲಿ ಹೊಂದಾಣಿಕೆ ಕಂಡು 
ಬರುತ್ತದೆಯೇ? 


16 ಪ್ರೇಕ್ಷಕರ ಬಗ್ಗೆ ಪ್ರದರ್ಶಕನ ಅನ್ನಿಸಿಕೆಗಳೇನು? ಪ್ರದರ್ಶನದಲ್ಲಿ ಮತ್ತು 
ಹೊರಗಡೆ ಪ್ರದರ್ಶಕರು ಪ್ರೇಕ್ಷಕರ ಬಗ್ಗೆ ಯಾವ ರೀತಿಯ ಧೋರಣೆಗಳನ್ನು 
ಇಟ್ಟುಕೊಂಡಿದ್ದಾ ರೆ? 


17 4) ಪ್ರದರ್ಶನದ ಬಗ್ಗೆ ಮಾಹಿತಿ ನೀಡುವಾಗ ಪ್ರೇಕ್ಷಕರು ಮತ್ತು ಪ್ರದರ್ಶಕರು 
ಹವ ಬಗೆಯ ಪದಕೋಶವನ್ನು ಉಪಯೋಗಿಸುತ್ತಾರೆ ? 


b) ಪ್ರದರ್ಶನದ ಹೊಣೆಗಾರಿಕೆಯನ್ನು (1) ದುಡಿಮೆ ಎಂದು (11) ಆಟ 
ಎಂದು (111) ವಿಶೇಷ ಕೌಶಲ್ಯ ಎಂದು (೪) ಕೆಲವು ವಿಶಿಷ್ಟ ವಾದ 
ಪರಿಣಾಮಗಳನ್ನುಂಟು ಮಾಡಲು ಎಂದು, ವಿವರಿಸಲಾಗುತ್ತದೆಯೇ? 

18 4) ಪ್ರದರ್ಶಕರು ಆಚರಿಸಲು ಬಹಿಷ್ಯತವಾದ ಚಟುವಟಿಕೆಗಳೇನಾದರೂ 
ಉಂಟೆ ? 

b) ಇವುಗಳನ್ನು ರೂಪಿಸಿದವರು ಯಾರು? 


19 ಪ್ರದರ್ಶಕನ ಭಾಷಿಕ ಅಭಿವ್ಯಕ್ತಿಯ ರೂಪವನ್ನು ಯಾರಾದರೂ ನಿರ್ಧರಿ 
ಸುತ್ತಾರೆಯೆ ) 


20 ಪ್ರದರ್ಶನವನ್ನು ಗುಣಾತ್ಮಕವಾಗಿ ಉತ್ತಮಗೊಳಿಸಲು ಎಷ್ಟರಮಟ್ಟಿಗಿನ ಅವ 
ಕಾಶಗಳಿವೆ? 


21 a) ಪ್ರದರ್ಶನಕ್ಕಾಗಿ ಪ್ರದರ್ಶಕರು ಯಾವ ರೀತಿಯ ಪೂರ್ವಭಾವಿ 
ತಾಲೀಮನ್ನು ಮಾಡಿಕೊಳ್ಳುತ್ತಾರೆ? 


b) ಇಂತಹ ತಾಲೀಮಗಳಲ್ಲಿ ಹೊರಗಿನವರು ವೀಕ್ಷಿಸಲು ಹಾಜರಿರುತ್ತಾರೆಯೆ ? 
22 a) ಪ್ರದರ್ಶನದ ಚಟುವಟಿಕೆಗಳಿಂದ ದಿನನಿತ್ಯದ ಚಟುವಟಿಕೆಗಳಿಗೆ ಗಮನಾರ್ಹ 
ಸ್ಥಿ ತ್ಯಂತರ ಚಾಚುವಿಕೆ ಕಂಡುಬರುತ್ತದೆಯೇ ? 


0) ಪ್ರದರ್ಶಕರು ತದ ಚಟುವಟಿಕೆಗಳಲ್ಲಿ ಕೂಡ ವಿಶಿಷ್ಟ ರೀತಿಯ ನಡೆ, 


ನುಡಿ ಮತ್ತು ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಬೇ ಕೆಂದು ನಿರೀಕ್ಷಿಸಲಾಗು 
ತ್ತದೆಯೇ? 


೬೬ 


IV. 


1 


10 


ಕರ್ನಾಟಕ ಭಾರತಿ 


ಪ್ರದರ್ಶನ ಮತ್ತು ಪ್ರೇಕ್ಷಕರ ನಡುವಣ ಸಂಬಂಧಗಳು 


ಪ್ರದರ್ಶಕರು ಮತ್ತು ಪ್ರೇಕ್ಷಕರನ್ನು ಭಿನ್ನವಾಗಿ ಪರಿಗಣಿಸಲಾಗುತ್ತದೆಯೇ ? 
ಹಾಗಿದ್ದಲ್ಲಿ ಈ ಪರಿಗಣನೆ ಹೇಗೆ ಮತ್ತು ಯಾವ ಆಧಾರದ ಮೇಲೆ ನಡೆಯು 
ತ್ತದೆ? 


ಪ್ರದರ್ಶಕರ ಮತ್ತು ಪ್ರೇಕ್ಷಕರ ಪಾತ್ರಗಳು ಪೂರ್ವ ನಿಶ್ಚಿ ತವಾದವುಗಳೇ? ಅವು 
ತಮ್ಮ ಎಲ್ಲೆ ಯನ್ನು ಮೀರಿ ಒಂದರೊಡನೊಂದು ಬೆರೆಯುವ ಸಂಭವ ಉಂಟೇ? 
ಪ್ರದರ್ಶಕರಿಂದ ಪ್ರೇಕ್ಷಕರು ಏನನ್ನು ನಿರೀಕ್ಷಿಸುತ್ತಾರೆ? 

ಪ್ರ 


ದರ್ಶನವನ್ನು ನೋಡುತ್ತಿರುವಾಗ ಪ್ರೇಕ್ಷಕರು ಅದರ ಯಾವ ಅಂಶಗಳ ಬಗ್ಗೆ 
ಜಾಗೃತರಾಗಿರುತ್ತಾರೆ? ಪ್ರೇಕ್ಷಕರು ಯಾವ ಅಂಶಗಳ ಬಗೆ ಜಾಗ ತರಲದೆ 
= Nn ಲ ೧ 
ಇರುತ್ತಾರೆ? : 


೩) ಪ್ರದರ್ಶನವನ್ನು ಅರ್ಥಮಾಡಿಕೊಳ್ಳಲು ಮತ್ತು ಮೆಚ್ಚೆ ಲು ಯಾವ 
ಗ್ರಹಣೇಂದ್ರಿಯಗಳು ಚುರುಕಾಗಿರಬೇಕೆಂದು ಬಯಸಲಾಗುತ್ತದೆ? 


0) ಪ್ರದರ್ಶನದಲ್ಲಿ ಯಾವುದಾದರೂ ಅಭಿವ್ಯಕ್ತಿ ಮಾಧ್ಯಮ ಉಳಿದವಕ್ಕಿಂತ 


ಪ್ರಧಾನವೆಂದು ಭಾವಿಸಲಾಗುತ್ತದೆಯೇ ? 


ಪ್ರದರ್ಶನವನ್ನು ನೋಡುತ್ತಿರುವಾಗ ಪ್ರೇಕ್ಷಕನ ಯಾವ ನಡತೆಗಳನ್ನು ಒಳ್ಳೆಯ 
ನಡವಳಿಕೆ ಎಂದೂ ಯಾವುದನ್ನು ದುರ್ನಡವಳಿಕೆಗಳು ಎಂದೂ ಭಾವಿಸ 
ಲಾಗುತ್ತದೆ ? 


a) ಪ್ರೇಕ್ಷಕರ ದೃಷ್ಟಿಯಿಂದ ಪ್ರದರ್ಶನದ ಮೌಲ್ಯಮಾಪನ ಮಾಡಲು ಉಪ 
ಯೋಗಿಸುವ ಮಾನದಂಡಗಳಾವುವು ? 


b) ಸಮರ್ಥ ಅಭಿವ್ಯಕ್ತಿ ಎಂದು ಹೇಗೆ ಭಾವಿಸಲಾಗುತ್ತದೆ? 


€) ಪ್ರದರ್ಶನದ ಗ್ರಹಣದಲ್ಲಿ ಪರಿಣಾಮಕಾರಿ ಅಥವಾ ರಸಭಂಗ ಎಂದು 
ಯಾವಾಗ ಪರಿಗಣಿಸಲಾಗುತ್ತದೆ? 


ಪ್ರದರ್ಶನದ ಬಗ್ಗೆ ಮೆಚ್ಚುಗೆ ಅಥವಾ ಹೊಗಳಿಕೆ ಯಾವ ರೀತಿ ವ್ಯಕ್ತವಾಗುತ್ತದೆ? 
ಪ್ರದರ್ಶನದ ಬಗ್ಗೆ ಅಸಹನೆ ಅಥವಾ ತೆಗಳಿಕೆ ಯಾವ ರೀತಿ ವ್ಯಕ್ತವಾಗುತ್ತದೆ? 


ಪ್ರದರ್ಶನದ ಮೌಲ್ಯಮಾಪನದಲ್ಲಿ ಸೌಂದರ್ಯಾನುಭವಕ್ಕಿಂತ ಭಿನ್ನವಾದ ಮಾನ 
ದಂಡವನ್ನು ಉಪಯೋಗಿಸಲಾಗುತ್ತದೆಯೇ? ಣೆ 


ಜಾನಪದದಲ್ಲಿ ಕ್ಷೇತ್ರಕಾರ್ಯ - ಕೆಲವು ವಿಚಾರಗಳು ೬೭ 


11 ೩) ಉತ್ತಮ ಪ್ರದರ್ಶನವನ್ನು ಹೊಗಳುವ ರೀತಿ ಹೇಗಿರುತ್ತದೆ? 


12 


13 


14 


16 


| 174 


18 


19 


20 


21 


22 


b) ಕೆಟ್ಟ ಪ್ರದರ್ಶನವನ್ನು ಟೀಕಿಸುವ ರೀತಿ ಹೇಗಿರುತ್ತದೆ? 


ಪ್ರಬರ್ಶನದ ಮೌಲ್ಯಮಾಪನದಲ್ಲಿ ಪ್ರೇಕ್ಷಕರ ಮಾನದಂಡಗಳನ್ನೇ ಪ್ರದರ್ಶಕರೂ 
ಆಧಾರವಾಗಿಟ್ಟುಕೊಳ್ಳುತ್ತಾರೆಯೇ ? 


ಪ್ರೇಕ್ಷಕರ ಮತ್ತು ಪ್ರದರ್ಶಕರ ನಡುವಣ ಸಂಬಂಧಗಳನ್ನು ಪರಸ್ಪರ ವಿರುದ್ಧ 
ವಾದ ನೆಲೆಗಳು ಎಂದು ಭಾವಿಸಲಾಗುತ್ತದೆಯೋ ಅಥವಾ ಸಾಮೂಹಿಕವಾದುದು 
ಎಂದು ಭಾವಿಸಲಾಗುತ್ತದೆಯೋ? 


ಪ್ರೇಕ್ಷಕರು ಪ್ರದರ್ಶನ ನಡೆಯುತ್ತಿ ದ್ದಾಗ ವ್ಯಕ್ತಪಡಿಸುವ ಪು ಸ್ರತಿಕ್ರಿಯೆಗಳಿಗೂ 
ಅದಕ್ಕಿಂತ ಭಿನ್ನ ವಾದ ಸಾಮಾಜಿಕ ಚಟುವಟಿಕೆಗಳ ಸಂದರ್ಭದಲ್ಲಿ ವ್ಯಕ್ತಪಡಿಸುವ 
ಪ್ರತಿಕ್ರಿಯೆಗಳಿಗೂ ವ್ಯತ್ಯಾಸವುಂಟೆ ? 


ಪ್ರದರ್ಶನದ ಪರಂಪರೆ "ಜನಪ್ರಿಯ'ವಾದುದೆ? ಹಾಗಿದ್ದಲ್ಲಿ ಯಾರಲ್ಲಿ ಜನ 
ಪ್ರಿಯವಾಗಿದೆ ? 
ಪ್ರದರ್ಶನದ ಜನಪ್ರಿಯತೆಯನ್ನು ಪ್ರದರ್ಶನದ ಉತ್ತಮ ಮಟ್ಟದ ವಿಶ್ವಾಸಾರ್ಹ 
ಸೂಚಿ ಎಂದು ಪರಿಗಣಿಸಲಾಗುತ್ತ ದೆಯೇ ? 
ಪ್ರದರ್ಶನದಲ್ಲಿ ಪ್ರದರ್ಶಕರು ಪ್ರೇಕ್ಷಕರಿಗೆ ಯಾವ ರೀತಿಯ ಸಂಬಂಧಗಳನ್ನು 
ವ್ಯಕ್ತಪಡಿಸುತ್ತಾರೆ? 
ಪ್ರೇಕ್ಷಕರ ಅಭಿರುಚಿ ಮತ್ತು ಅಪೇಕ್ಷೆಗಳನ್ನು ಗಮನದಲ್ಲಿಟ್ಟು ಪ್ರದರ್ಶಕರು 
ಪ್ರದರ್ಶನಕ್ಕೆ ಪೂರ್ವಭಾವಿಯಾಗಿಯೇ ವ್ಯತ್ಯಾಸಗಳನ್ನು ಮಾಡಿಕೊಳ್ಳುತ್ತಾರೆಯೇ? 
ಪ್ರದರ್ಶನ ನಡೆಯತ್ತಿರುವಾಗ ಪ್ರೇಕ್ಷಕರ ಅಭಿರುಚಿ, ಅಪೇಕ್ಷೆಗಳಿಗನುಗುಣವಾಗಿ 
ಪ್ರದರ್ಶಕರು ವ್ಯತ್ಯಾಸಗಳನ್ನು ಮಾಡಿಕೊಳ್ಳು ತ್ರಾರೆಯೇ ? 
ಪ್ರದರ್ಶನ ಮತ್ತು ಪ್ರದರ್ಶಕರ ಬಗ್ಗೆ ಪ್ರೇಕ್ಷಕರಿಗೆ ಪೂರ್ವಭಾವಿಯಾಗಿ ಸ್ಪಷ್ಟ 
ತಿಳುವಳಿಕೆ ಇರುತ್ತದೆಯೇ ? 
ಪ್ರದರ್ಶನದಲ್ಲಿ ತಮ್ಮ ಅಪೇಕ್ಷೆಗನುಗುಣವಾಗಿ ಪ್ರದರ್ಶಕನು ಗಮನ ನೀಡುತ್ತಿ 
ದ್ದಾನೆ ಎಂಬುದು ಪ್ರದರ್ಶಕರಿಗೆ ತಿಳಿಯುತ್ತದೆಯೇ ? 

ಕ್ಷ 


ಪ್ರೇಕ್ಷಕರು: ಅಥವಾ ಪ್ರೇಕ್ಷಕನೊಬ್ಬ ಪ್ರದರ್ಶನಕ್ಕೆಂದೇ ವಿಶಿಷ್ಟವಾದ ಉಡುಗೆ- 


ತೊಡುಗೆಗ ಗಳನ್ನು ಧರಿಸುವ ವಾಡಿಕೆ ಉಂಟೆ 9 


೬೮ 


10 


1] 


ಕರ್ನಾಟಕ ಭಾರತಿ 


ಪ್ರದರ್ಶನದ ಪರಿಕರಗಳ ಮಾಹಿತಿ 
ಪ್ರದರ್ಶನಕ್ಕಾಗಿ ಅಗತ್ಯವಾದ ಭೌತಿಕ ಪರಿಕರಗಳಾವುವು ? 


ಪ್ರದರ್ಶನಕ್ಕಾಗಿ ವಿಶಿಷ್ಟ ಸ್ಥಳದ ಆಯ್ಕೆ ನಡೆಯುತ್ತದೆಯೇ? ಹಾಗಿದ್ದಲ್ಲಿ ಅಂತಹ 
ಸ್ಥ ಳಕ್ಕಿರಬೇಕಾದ ಅಗತ್ಯತೆಗಳಾವುವು ? 

ಪ್ರದರ್ಶನದ ಸ್ಥಳಕ್ಕೆ ಬರಲು ಮತ್ತು ನೋಡಲು ಯಾವುದಾದರೂ ಬಗೆಯ 
ಮಿತಿಯುಂಟೆ ? 

ಪ್ರದರ್ಶನದ ಸ್ಥಳವನ್ನು ಪ್ರದರ್ಶನಕ್ಕಿಂತ ಭಿನ್ನವಾದ ಚಟುವಟಿಕೆಗಳಿಗೆ ಉಪ 
ಯೋಗಿಸಲಾಗುತ್ತದೆಯೇ ? 
೩) ಪ್ರದರ್ಶನದ ಸ್ಥಳವನ್ನು ಪ್ರದರ್ಶನದ ಉಪಯೋಗಕ್ಕಾಗಿಡಲು ಯಾವ ಬಗೆಯ 

ರಕ್ಷಣೆ ಮತ್ತು ಮೇಲುಸ್ತುವಾರಿಗಳ ಅವಶ್ಯಕತೆ ಇದೆ ? 

b) ಇವುಗಳನ್ನು ನೋಡಿಕೊಳ್ಳುವರಾರು ? 

ಕೆಲವು ಪ್ರದರ್ಶನ ಸ್ಥಳಗಳನ್ನು ಮಾತ್ರ ಮಿಕ್ಕವಕ್ಕಿಂತ ಉತ್ತಮ ಎಂದು ಭಾವಿಸ 
ಲಾಗುತ್ತದೆಯೇ ? ಹಾಗಿದ್ದಲ್ಲಿ ಯಾವ ಕಾರಣಗಳಿಗಾಗಿ ? 

೩) ಪ್ರದರ್ಶನಕ್ಕಾಗಿ ತಯಾರಾಗುವ ನಿಯೋಗಾತ್ಮಕ ಪರಿಕರಗಳು ಯಾವುವು ? 


b) ಅವುಗಳನ್ನು ಯಾರು ತಯಾರು ಮಾಡುತ್ತಾರೆ ? ಮತ್ತು ಹೇಗೆ ಉಪ 
ಯೋಗಿಸಲಾಗುತ್ತದೆ ? 


0 ಪ್ರದರ್ಶನಕ್ಕೆ ಸಂಬಂಧಿಸಿದಂತೆ ಅವು ಏನನ್ನು ಸಂಕೇತಿಸುತ್ತವೆ ? 

೩) ಪ್ರೇಕ್ಷಕರ ಮತ್ತು ಪ್ರದರ್ಶಕರ ನಡುವೆ ಪ್ರದರ್ಶನದ ಸ್ಥಳ ಹೇಗೆ ವಿಭಾಗ 
ವಾಗುತ್ತದೆ ? 

b) ಈ ವಿಭಾಗ ಕ್ರಮ ನಿರ್ದಿಷ್ಟವಾದುದೆ ? 

ಪ್ರದರ್ಶನ ನಡೆಯುತ್ತಿರುವಾಗ ಅದರ ಸ್ಥ ಳದಲ್ಲಿ ಏನಾದರೂ ಬದಲಾವಣೆ 

ಆಗುವುದುಂಟೆ ? 


ಸ್ಥಳವನ್ನು ಪ್ರದರ್ಶನಕ್ಕಾಗಿ ಸಿದ್ಧಪಡಿಸಲು ವಿಶೇಷವಾದ ಏರ್ಪಾಡುಗಳು ನಡೆ 
ಯುತ್ತವೆಯೇ ? ಹಾಗಿದ್ದಲ್ಲಿ ಈ ಏರ್ಪಾಡುಗಳನ್ನು ಯಾರು ಮಾಡುತ್ತಾರೆ ? 


ಪ್ರದರ್ಶಕರು ಪ್ರದರ್ಶನದಲ್ಲಿ ಸ್ಥಳದೊಂದಿಗೆ ಯಾವ ರೀತಿಯ ಸಂಬಂಧವನ್ನು 
ಪಡೆದಿರುತ್ತಾರೆ ? 


ಜಾನಪದದಲ್ಲಿ ಕ್ಷೇತ್ರಕಾರ್ಯ - ಕೆಲವು ವಿಚಾರಗಳು ೬೯ 


12 


13 


1/1. 


ಗ 


M 


ಪ್ರೇಕ್ಷಕರು ಪ್ರದರ್ಶನದಲ್ಲಿ ಸ್ಥಳದೊಂದಿಗೆ ಯಾವ ರೀತಿಯ ಸಂಬಂಧಗಳನ್ನು 
ಪಡೆದಿರುತ್ತಾರೆ ? 


ಸುತ್ತಲಿನ ನೈಸರ್ಗಿಕ ಪರಿಸರ ಮತ್ತು ಭೌಗೋಲಿಕ ಪರಿಸರದೊಂದಿಗೆ ಪ್ರದರ್ಶನದ 
ಸ್ಥಳ, ಪ್ರದರ್ಶನ ಮತ್ತು ಅದರ ವಸ್ತು ಯಾವುದಾದರೂ ಬಗೆಯ ಸಂಬಂಧ 
ಗಳನ್ನು ಪಡೆದಿದೆಯೇ ? 


ಪ್ರದರ್ಶನಾವಧಿಯ ಮಾಹಿತಿ 


ಪ್ರದರ್ಶನಗಳು ಯಾವ ಕಾಲದಲ್ಲಿ ನಡೆಯುತ್ತವೆ? 
a) ಪ್ರದರ್ಶನಗಳು ಖತುಚಕ್ರದ ಕಾಲಗಳಿಗನುಗುಣವಾಗಿ ನಡೆಯುತ್ತವೆಯೇ? 
ಹಾಗಿದ್ದಲ್ಲಿ ಅದರ ವಿವರಗಳೇನು ? 


1) ಪ್ರದರ್ಶನಗಳು tes of p೩ssagೀಗಳಿಗೆ (ಹುಟ್ಟು, ವಯಸ್ಕರಾಗುವಿಕೆ, 
ವಿವಾಹ, ಸಾವು ಅಥವಾ ಅಂತ್ಯಸಂಸ್ಕಾರ ಇತ್ಯಾದಿ) ಸಂಬಂಧಿಸಿದಂತೆ ನಡೆ 
ಯುತ್ತವೆಯೋ ? ಅವುಗಳ ವಿವರಗಳೇನು ? 


ಪ ವಧ ನಿಯತವಾಗಿ ತಪ್ಪದೇ ನಡೆಯುತ್ತವೆಯೇ ? 
ದರ್ಶನಗಳು ಸಾಮಾಜಿಕ ಉತ್ಕಾ ಂತಿ ಅಥವಾ ಸಂಕ್ರಮಣಾವಸ್ಥೆ ತಲೆದೋರಿ 
ಜಾ ನಡೆಯುವುದುಂಟೆ ? 


ಪ್ರದರ್ಶನಗಳು ಎಷ್ಟುದಿನಗಳಿಗೊಮ್ಮೆ ನಡೆಯುತ್ತವೆ ? 

ದಿನದ ಯಾವ ವೇಳೆಯಲ್ಲಿ ಪ್ರದರ್ಶನ ನಡೆಯುತ್ತದೆ ? 

೩) ಪ್ರದರ್ಶನದ ನಾಂದಿ ಯಾವಾಗ ಆರಂಭವಾಗುತ್ತ ದೆ? 
b) ಪ್ರದರ್ಶನದ ಆರಂಭವನ್ನು ಹೇಗೆ ಗುರುತಿಸಲಾಗುತ್ತದೆ ? 

0 ಪ್ರದರ್ಶನದ ಆರಂಭವನ್ನು ಯಾರು ನಿರ್ಧರಿಸುತ್ತಾರೆ? 

ಪ್ರದರ್ಶನದ ಅಂತ್ಯ ಅಥವಾ ಮಂಗಳೆ ಹೇಗೆ ನಡೆಯುತ್ತದೆ ? ಪ್ರೇಕ್ಷಕರು 
ಮಂಗಳವನ್ರು ಯಾವ ರೀತಿ ಅರಿಯುತ್ತಾರೆ? 

aA 

೩) ಪ್ರದರ್ಶನದ ನಡುವೆ ಬಿಡುವಿನ ಅವಧಿಗಳು ಬರುತ್ತವೆಯೇ ? 
b) ಈ ಬಿಡುವಿನ ಅವಧಿಯನ್ನು ಹೇಗೆ ಉಪಯೋಗಿಸಲಾಗುತ್ತದೆ? 


€) ಪ್ರದರ್ಶನ ಮತ್ತು ಬಿಡುವುಗಳೆ ವ್ಯತ್ಯಾಸವನ್ನು ಪ್ರೇಕ್ಷಕರು ಹೇಗೆ ಆರಿ 
ಯುತ್ತಾರೆ ? 


೭೦ 


10 


11 


19 


13 


14 


15 


16 


WF. 


18 


19 


20 


VII. 


ಕರ್ನಾಟಕ ಭಾರತಿ 


೩) ಪ್ರದರ್ಶನ ನಡೆಯುವ ಕಾಲಾವಧಿ ಎಷ್ಟಿರುತ್ತದೆ ? 

b) ಈ ಕಾಲಾವಧಿಯ ನಿಯಮ ಕಟ್ಟುನಿಟ್ಟಾಗಿ ಪಾಲಿತವಾಗುತ್ತದೆಯೇ ? 
ಪ್ರೇಕ್ಷಕರಲ್ಲಿ ವರ್ತಮಾನಕಾಲಕ್ಕಿಂತ ಭಿನ್ನವಾದ ಕಾಲದ ಪಾತ್ರಗಳನ್ನು ನೋಡು 
ತ್ತಿದ್ದೇವೆಂಬ ಅರಿವು ಸ್ಪಷ್ಟವಾಗಿ ಮೂಡುತ್ತದೆಯೇ? 


ಪ್ರದರ್ಶನದಲ್ಲಿ ವರ್ತಮಾನ ಕಾಲದ ಪಾತ್ರಗಳು ಮಧ್ಯದಲ್ಲಿ ಪ ಪ್ರವೇಶಿಸುವುದುಂಟೆ? 
ಹಾಗಿದ್ದಲ್ಲಿ, ಅವು ಪ್ರದರ್ಶನದ ಮಿಕ್ಕ ಪಾತ್ರಗಳೊಂದಿಗೆ ಯಾವ ರೀತಿಯ 
ಸಂಬಂಧವನ್ನು ಪಡೆದಿರುತ್ತವೆ ? 


ಪ್ರದರ್ಶನದಲ್ಲಿ ಕುತೂಹಲ (51506050)ಕಾರಿಯಾದ ಅಂಶ ಕಂಡುಬರುತ್ತ 
ದೆಯೇ? 


ಪ್ರದರ್ಶನವು ನಡೆಯುವ ದಿನ ಮತ್ತು ವೇಳೆಯನ್ನು ಎಷ್ಟು ಮುಂಚಿತವಾಗಿ 
ಗೊತ್ತುಪಡಿಸಲಾಗುತ್ತದೆ? 


ಪ್ರದರ್ಶನಗಳನ್ನು ಇದ್ದಕ್ಕಿದ್ದಂತೆ ಬೇಕೆನಿಸಿದಾಗ ಗೊತ್ತುಮಾಡುವುದುಂಟೆ? 


* ದ 


ಪ್ರದರ್ಶನ ಕಾಲಾವಧಿಯಲ್ಲಿ ವಸ್ತುವಿನ ವಿವಿಧ ಸಂಯೋಜನೆಗಳು (Organi- 


೧೧ ತ 


5೩100) ಯಾವ ರೀತಿ ಇರುತ್ತವೆ? 


ಅಬಿ 


ಪ್ರದರ್ಶನಾವಧಿಯ ಘಟನೆಗಳನ್ನು ಅನಿಶ್ಚಿತವೆಂದು ಬಗೆಯಲಾಗುತ್ತದೆಯೋ 
ಅಥವಾ ಅನುಕ್ರಮವೆಂದು ಬಗೆಯಲಾಗುತ್ತದೆಯೋ ? 


ಪ್ರದರ್ಶನಕ್ಕೆ ಕಥಾನಕ ಇರುತ್ತದೆಯೇ? ಹಾಗಿದ್ದ ಲ್ಲಿ ಅದನ್ನು ಯಾವ ಆಕರ 
ಗಳಿಂದ ಆಯಲಾಗುತ್ತದೆ? 


ಪ್ರ ದರ್ಶನಕ್ಕೆ ಅಗತ್ಯವಾದ ಮಾನಸಿಕ ವಾತಾವರಣವನು ಸೃಷ್ಟಿ ಸಲುಪ ದರ್ಶನಕ್ಕೆ 
ಪೂರ್ವ ಭಾವಿಯಾಗಿ ವೇಳೆಯ ನ್ನು ವಿನಿಯೋಗಿಸ ಲಾಗುವುದೆ ? 


ಪುರಾಣಗಳನ್ನು ಪ್ರದರ್ಶನಕ್ಕೆ ಉಪಯೋಗಿಸಬಹುದಾದರೆ ಪ್ರದರ್ಶನದಲ್ಲಿ ಅವು 
ಗಳಲ್ಲಿ ಯಾವುದಾದರೂ ಮಾರ್ಪಾಡುಗಳನ್ನು ಮಾಡಬಹುದೆ? ಹಾಗಿದ್ದಲ್ಲಿ 
ಯಾವ ವಿಧದ ಮಾರ್ಪಾಡುಗಳನ್ನು ಮಾಡಬಹುದು ? 


ಪ್ರದರ್ಶನದ ಪರಂಪರೆಯ ಮತ್ತು ಸುಸ್ತುತ ಮಾಹಿತಿ 
ಪ್ರದರ್ಶನ ಪರಂಪರೆಯ ಉಗಮದ ಬಗ್ಗೆ ಇರುವ ಮಾಹಿತಿಗಳಾವುವು? 


ಸಂಸ್ಕೃತಿಯಲ್ಲಿ ಪ್ರದರ್ಶನವನ್ನು ಯಾವ ರೀತಿ ನಿರ್ವಚಿಸಲಾಗುತ್ತದೆ (716೧೮)? 


ಜಾನಪದದಲ್ಲಿ ಕ್ಷೇತ್ರಕಾರ್ಯ -ಕೆಲವು ವಿಚಾರಗಳು ೭೧ 


3 ೩) ಪ್ರದರ್ಶನ ಪರಂಪರೆಗೂ ಸಂಸ್ಕ ಂತಿಯ ಧಾರ್ಮಿಕ ವ್ಯವಸ್ಥೆಗೂ ಇರುವ 
೨2 ಛಿ 
ಸಂಬಂಧಗಳೇನು ? 


1) ಈ ಸಂಬಂಧಗಳಲ್ಲಿ ಏನಾದರೂ ಬದಲಾವಣೆಗಳು ಕಂಡುಬಂದಿವೆಯೇ? 


KR 


೩) ಪ್ರದರ್ಶನ ಪರಂಪರೆಗೂ ಸಂಸ್ಕೃತಿಯ ರಾಜಕೀಯ ಮತ್ತು ಆರ್ಥಿಕ 
ವ್ಯವಸ್ಥೆ ಗೂ ಇರುವ Ph 7 


b) ಈ ಬಂಧಗಳನ್ನು ಏನಾದರೂ ಬದಲಾವಣೆಗಳು ಕಂಡು ಬಂದಿವೆಯೇ? 


5 ಪ್ರದರ್ಶನ ಪರಂಪರೆಗೂ ಸಂಸ್ಕೃತಿಯ ಲೈಂಗಿಕ ಮತ್ತು ಸಾಮಾಜಿಕ ನೀತಿ 
ನಿಯಮಗಳಿಗೂ ಇರುವ ಸಂಬಂಧಗಳೇನು ? 


6 ಸಂಸ್ಕೃತಿಯ ಬೇರೆ ಬೇರೆ ಪ್ರದರ್ಶನಾ ಪರಂಪರೆಗಳಿಗೂ ಈ ಪ್ರದರ್ಶನ 
ಪರಂಪರೆಗೂ ಇರುವ ಚಾರಿತ್ರಿಕ ಸಂಬಂಧಗಳೇನು ? 

7 ಈ ಪ್ರದರ್ಶನ ಪರಂಪರೆಗೆ ಸಾಮ್ಯವಿರುವ ಪ್ರದರ್ಶನಗಳು ಸುತ್ತಮುತ್ತಲಿನ 
ಅನ್ಯಭಾಷೀಯ ಸಂಸ್ಕೃತಿಗಳಲ್ಲಿ ಕಂಡುಬರುತ್ತವೆಯೇ? 


8 ಪ್ರದರ್ಶನ ಪರಂಪರೆಯೊಳಗೇ ಗಮನಾರ್ಹವಾಗಿ ಗುರುತಿಸಬಹುದಾದ ಶೈಲಿ 
ವೃತ್ಯಾಸಗಳಿವೆಯೇ ? 


Ne 


೩) ಪ್ರದರ್ಶನದಲ್ಲಿ ಹೊಸ ಶೈಲಿಗಳು ಗೋಚಿರವಾಗುತ್ತವೆಯೇ ? ಹೇಗೆ? 

b) ಹೊಸ ಶೈಲಿಗಳನ್ನು ಪ್ರೋತ್ಸಾಹಿಸಲುಗುತ್ತದೆಯೇ ಅಥವಾ ಹೀಯಾಳಿಸಲಾ 
ಗುತ್ತದೆಯೇ? 

10 ಪ್ರದರ್ಶನದ ಶೈಲಿಗಳು ಕಣ್ಮರೆಯಾದುದುಂಟೆ ? ಹೇಗೆ? 

11 ಪ್ರದರ್ಶನ ಪರಂಪರೆಯನ್ನು ಆರ್ಥಿಕವಾಗಿ ಪ್ರೋತ್ಸಾಹಿಸುವವರು ಯಾರು? 


12 a) ಪ್ರದರ್ಶನ ಪರಂಪರೆಯ ಜನಪ್ರಿಯತೆ ಏರುಪೇರಾಗದೆ ನಿರಂತರವಾಗಿ 
ಉಳಿದಿದೆಯೇ ? 


b) ಪ್ರೇಕ್ಷಕ ಸಮುದಾಯದಲ್ಲಿ ಜಾತಿ ಮತ್ತು ವರ್ಗಗಳ ಬದಲಾವಣೆ ಉಂಟಾಗಿ 
ದೆಯೇ? 


13 ಪ್ರದರ್ಶಕರಲ್ಲಿ ಯಾವುದಾದರೂ ಜಾತಿ ಮತ್ತು ವರ್ಗಗಳ ಬದಲಾವಣೆ ಉಂಟಾ 
ಗಡೆಯೇ ys 


14 ಪ್ರದರ್ಶನ ಪರಂಪರೆಯಲ್ಲಿ ಪ್ರಾದೇಶಿಕ ಭೇದಗಳು ಕಂಡು ಬರುತ್ತವೆಯೇ? 
ಹಾಗಿದ್ದರೆ ಯಾವ ಆಧಾರದ ಮೇಲೆ ಇದನ್ನು ಗುರುತಿಸ ಲಾಗುತ್ತದೆ? 


ಹನಿ 


15 


16 


17 


18 


19 


20 


21 


ಕರ್ನಾಟಕ ಭಾರತಿ 


ಪ್ರದರ್ಶನದಲ್ಲಿ ಜನಪದದ ಮತ್ತು ವೃತ್ತಿನಿರತ ಪ್ರಭೇದಗಳು ಕಂಡು ಬರುತ್ತ 
ವೆಯೇ? 


ಪ್ರದರ್ಶನದಲ್ಲಿ ನಗರ ಮತ್ತು ಹಳ್ಳಿಯ ರೂಪಗಳಲ್ಲಿ ವ್ಯತ್ಯಾಸಗಳಿವೆಯೇ ? 


ಪ್ರದರ್ಶನ ಶೈಲಿಗಳಲ್ಲಿ ಕೆಲವನ್ನು ಮಿಕ್ಕವಕ್ಕಿಂತ 1) ಮುಂದುವರೆದ 11) ಕೀಳು 
ಮಟ್ಟಕ್ಕಿಳಿದ 111) ಪ್ರತಿಗಾಮಿಯಾದ ಶೈಲಿಗಳೆಂದು ಗುರುತಿಸಲಾಗುತ್ತದೆಯೆ ? 


ಪ್ರದರ್ಶನದ ಹೊಸ ಹೊಸ ಶೈಲಿಗಳ ಉಗಮ ಇಂದಿಗೂ ಕಂಡು ಬರುತ್ತದೆಯೇ ? 


೩) ಪ್ರದರ್ಶನದ ಹಳೆಯ ರೂಪಗಳನ್ನು ರಕ್ಷಿಸಲು ಅಥವಾ ಪುನರುಜ್ಜಿ €ವನ 
ಗೊಳಿಸಲು ಪ್ರಯತ್ನಗಳು ನಡೆಯುತ್ತಿವೆಯೇ? ಹಾಗಿದ್ದಲ್ಲಿ ಅವುಗಳೆ ವಿವರ 
ಗಳೇನು? 


0) ಈ ಪ್ರಯತ್ನಗಳನ್ನು ಯಾರು ನಡೆಸುತ್ತಿದ್ದಾರೆ? 

೩) ಸಂಸ್ಕೃತಿಯಲ್ಲಿ ಬೇರೆ ಬೇರೆ ಪ್ರದರ್ಶನ ಪರಂಪರೆಗಳು ಪರಸ್ಪರ ಸಂಬಂಧ 
ವನ್ನು ಪಡೆದುಕೊಂಡಿವೆಯೇ ? ಹಾಗಿದ್ದಲ್ಲಿ ಯಾವ ರೀತಿಯ ಸಂಬಂಧವನ್ನು 
ಪಡೆದಿವೆ? 


1) ಪರಂಪರೆಯ ಇತಿಹಾಸದಲ್ಲಿ ಈ ಸಂಬಂಧಗಳು ಬದಲಾಗಿರುವುದು ಕಂಡು 
ಬರುತ್ತದೆಯೇ? 

ಪ್ರದರ್ಶನದ ವಸ್ತು, ಸಂಸ್ಕೃತಿ (ವೇಷ-ಭೂಷಣ ಇತ್ಯಾದಿ) ಇತಿಹಾಸದಲ್ಲಿ 

ಬದಲಾವಣೆಯನ್ನು ಪಡೆದಿರುವುದು ಕಂಡುಬರುತ್ತದೆಯೆ ) ಅವುಗಳ ವಿವರ 

ಗಳೇನು? 


ತಬ 


TTT SS 


ಗಸ 


ಹನಿಗಳು 
ಅ ರಫುಸತಿ ಕೆಮ್ರೂರು 
1, ಪ್ರಸವ: 2, ಪೂರ್ನಿಕರಿಗೆ ; 
ಈ ನನ್ನ ಪೆನ್ನಿನಿಂದ ಮಂಗಗಳೆ, 


ಅದೆಷ್ಟು ಸೃಷ್ಟಿಯಾಗಿದೆ ಎಂದು 
ಸುಮ್ಮನೆ ಬೀಗುತ್ತ ಬಿರಿದಾಗ 
ಪೆನ್ನು ಸ್ಪಾ ಂಡಿನಡಿಯಲ್ಲಿ 

ಶಿ ೧ 
ಉದುರಿತ್ಮು ಒಂದು 
ಹಸಿಹಸಿ ಕವಿತೆ : 


ನೀವು ನನ್ನ ಪೂರ್ವಿಕರೆಂದು 
ಕೊಚ್ಚಿ ಕೊಳ್ಳುವುದ ನೋಡಿ 
ನನ್ನೆದೆಗೆ ಶೂಲ ಬಿದ್ದಂತೆ. 
ಏನು ಮಾಡೋಣ ? 

ನನಗೆ ಇಳಿಯಲು ಬರುವಂತೆ 


(ಅದಕ್ಕೆ ಅಳು; ಹತ್ತುವ ಗುಟ್ಟು 
ನನಗೆ ವೇದನೆ) ಇನ್ನೂ ತಿಳಿದಿಲ್ಲವಲ್ಲ? 
3. ಮಾನಸಿಕದೂರೆ : 
ಕೆಲವು ವರ್ಷಗಳಿಂದ 
ಈ ಹುಡುಗಿಯರ 
ಕೆನ್ನೆಯಲ್ಲಿ 


4. ಆಕಾಶವಾಣಿಗೆ : 
ಆಕಾಶವಾಣಿಯೇ. 


ತೌ 


ಸ್ವಲ್ಪ ತುಟಿ ಹೊಲಿಯುತ್ತೀಯ 7 


ನನಗೆ 

ಆಕಾಶದ ಮಹಾಮೌನದ 
ಭಾಷೆಗೆ ಅರ್ಥ ಹುಡುಕುವ 
ಪರಮಾರ್ಥವಿದೆ. 


ಕಿತ್ತಳೆ ಸೇಬು ಅರಳೋದನ್ನ 
ಆರಳಿ ಮೆಲ್ಲಗೆ ಬಿರಿಯೋದನ್ನ 
ಗಜದಷ್ಟೇ ದೂರ ಕಂಡು 


ಬೆರಗಾಗಿದ್ದೆ ನೆ 
ಖುಷಿ ಪಟ್ಟಿದ್ದೆ ನೆ 
ಎ 
ಆದರೆ 
ಕೈಮುಟ್ಟಿ ಲ 
0೧2 
ಹಸಿವು ತಟ್ಟಿಲ್ಲ. 
5. ರಸ್ತೆಗಳಿಗೆ ; 
ರಸ್ತೆಗಳೆ, 
ನಿಮ್ಮ ಎದೆಮೇಲೆ 
ಹರಿದ ನೀರಿಗಿಂತ 
ಹೆಚ್ಚು 
ಚರಂಡಿಯಲ್ಲಿ ಹರಿದಿದೆ 
ನೆನಪಿಡಿ. 


ಕರ್ನಾಟಕದ ಜೈನ ಮಂತ್ರಿಗಳು - ಸೇನಾಪತಿಗಳು 


ಅ ಎಸ್‌. ಪಿ. ಪಾಟೀಲ 


ಭಾರತವು ಹಲವಾರು ಮತ ಧರ್ಮಗಳ ನೆಲೆವೀಡು. ಅದರಲ್ಲಿ ಜೈನಧರ್ಮವೂ 
ಒಂದು. ಜೈನಧರ್ಮ, ಸಂಸ್ಕೃತಿಯ ಕುರಿತು ಅನೇಕ ಪ್ರಾಚೀನ ಜೈನೇತರ ಕೃತಿ 
ಗಳಲ್ಲಿಯೂ ಉಲ್ಲೇಖ ದೊರೆಯುವುದು. ಭಾರತದಲ್ಲಿ ಆರ್ಯರ ಆಗಮನಕ್ಕಿಂತ 
ಪೂರ್ವದಲ್ಲಿಯೇ ಅದು ನೆಲಸಿದ್ದಿ ತು ಎಂಬ ವಿಷಯ ವಿದ್ವಾಂಸರಿಗೆ ಸಮ್ಮತವಾಗಿದೆ. 
ಈ ಜೈನಧರ್ಮದ ಇತಿಹಾಸವು ಕರ್ನಾಟಕದ ಇತಿಹಾಸದೊಂದಿಗೆ ಬೆರೆತು ಒಂದಾಗಿ 
ಮುಂದುವರಿದಿದೆ. ಆದರೆ ಅದು ಕರ್ನಾಟಕಕ್ಕೆ ಯಾವಾಗ ಕಾಲಿರಿಸಿತೆಂಬ ಬಗೆಗೆ 
ಖಚಿತವಾಗಿ ಹೇಳಲು ಬರುವುದಿಲ್ಲ. ಕರ್ನಾಟಕವನ್ನು ಜೀವಂಧರನೆಂಬ ರಾಜನು 
ಆಳುವ ಕಾಲಕ್ಕೆ ಮಹಾವೀರ ತೀರ್ಥಂಕರರ ಸಮವಸರಣವು ಅಕ್ಲಿಗೆ ಬಂದಿತ್ತೆಂದು 
ಭಾಸ್ಕರ ಕವಿಯ " ಜೀವಂಧರ ಚರಿತೆ 'ಯಲ್ಲಿ ಹೇಳಲಾಗಿದೆ. ಆದರೆ ಇದಕ್ಕಿಂತ ಖಚಿತ 
ವಾದ ಆಧಾರವೆಂದರೆ ಕ್ರಿ.ಶ. ಪೂರ್ವ 3 ನೆಯ ಶತಮಾನದಲ್ಲಿ ಕಡೆಯ ಶ್ರುತಕೇವಲಿ 
ಗಳಾದ ಭದ್ರಬಾಹು ಸ್ವಾಮಿಗಳು ಮೌರ್ಯ ಚಂದ್ರಗುಪ್ತನೊಂದಿಗೆ ಶ್ರವಣಬೆಳಗೊಳಕ್ಕೆ 
ಬಂದರು. ಅಲ್ಲಿಯ ಚಂದ್ರಗಿರಿಯ ಬೆಟ್ಟದ ಮೇಲೆ ಕ್ರಿ.ಶ. ಪೂರ್ವ 297ರಲ್ಲಿ 
ಸಲ್ಲೇಖನವಿಧಿಪೂರ್ವಕ ಕಾಲವಶರಾದರು ಎಂದು ಶ್ರವಣಬೆಳಗೊಳದ ಒಂದು 
ಶಾಸನದಲ್ಲಿ ಹೇಳಲಾಗಿದೆ. ದಕ್ಷಿಣ ಭಾರತದ ಕರ್ನಾಟಕದಲ್ಲಿ ಜೈನಧರ್ಮದ ಬೆಳವಣಿಗೆಯ 
ಪ್ರಥಮ ಹಂತವಿದು. ಅಲ್ಲಿಂದ ಮುಂದೆ 12-13 ನೆಯ ಶತಮಾನದ ವರೆಗೆ ಜೈನ 
ಧರ್ಮವು ಕರ್ನಾಟಕದ ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ 
ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸಿರುವದು ವೇದ್ಯವಾಗುವದು. 


ಕರ್ನಾಟದಲ್ಲಿ ಜೈನಧರ್ಮದ ಪ್ರಭಾವಕ್ಕೊಳಗಾಗದ ಒಂದೂ ಅರಸುಮನೆತನ 
ವಿರಲಿಲ್ಲ. ಕದಂಬ, ಗಂಗ, ರಾಷ್ಟ್ರಕೂಟ, ರಟ್ಟ ಮತ್ತು ಕಲಚೂರಿ -ಇವು ಪ್ರಭಾವಿ 
ಹಾಗೂ ಪ್ರಬಲ ಅರಸುಮನೆತನಗಳಾಗಿದ್ದು ಜೈನಧರ್ಮವನ್ನು ರಾಜಧರ್ಮವೆಂದು 
ಅಥವಾ ರಾಜ್ಯದಲ್ಲಿದ್ದ ಆ ಧರ್ಮದ ಅಸಂಖ್ಯ ಪ್ರಜೆಗಳನ್ನು ತಮ್ಮ ಆಶ್ರಯದಲ್ಲಿ 


ಕರ್ನಾಟಕದ ಜೈನ ಮಂತ್ರಿಗಳು-ಸೇನಾಪತಿಗಳು ೭೫ 


ಉದಾರ ಭಾವ, ಸಹನಶೀಲತೆಯಿಂದ ರಕ್ಷಿಸಿಕೊಂಡು ಬಂದವುಗಳಾಗಿವೆ. ಗಂಗರಿಂದ 
ಜೈನಧರ್ಮಕ್ಕೆ ರಾಜಾಶ್ರಯ ಲಭಿಸಿತು. ಕದಂಬರು ಜೈನಧರ್ಮದ ರಕ್ಷಣೆ-ಪೋಷಣೆ 
ಗಾಗಿ ಜೈನಧರ್ಮದವರಿಗೆ ಅನೇಕ ದಾನವಿತ್ತ ಸಂಗತಿಯನ್ನು ವಿವರಿಸುವ ಶಾಸನಗಳು 
ದೊರೆಯುವವು. ಈ ರಾಜವಂಶದ ಧರ್ಮ ಜೈನಧರ್ಮವಾಗಿದ್ದಿ ತು 1 


ಬನವಾಸಿಯ ಪ್ರಾಚೀನ ಕದಂಬರೂ, ಚಾಲುಕ್ಕರೂ-ಪಲ್ಲವರ ನಂತರ ತುಳುವ 
. ದೇಶದ ಮೇಲೆ ರಾಜ್ಯಮಾಡಿದವರು ನಿಸ್ಸಂದೇಹವಾಗಿ ಜೈನರಿದ್ದರೆಂದು ಗೊತ್ತಾಗು 
ತ್ತದೆ. ಹೀಗೆ ರಾಜಾಶ್ರಯವನ್ನು ಪಡೆದ ಜೈನಧರ್ಮವು ಕರ್ನಾಟಕದಲ್ಲೆಲ್ಲ ಹಬ್ಬಿ 
ತನ್ನ ಪ್ರಭಾವ ಬೀರಿತು. ಆದುದರಿಂದಲೇ ಹದಿನೈದನೆಯ ಶತಮಾನದ ಒಂದು 
ಶಾಸನ ಅಂದಿನ ಜೆ ಶನಧರ್ಮದ ವೈ ವೈಭವದ ಚಿತ್ರವನ್ನು ಕಣ್ಣಿ ಗೆ ಕಟ್ಟುವಂತೆ ಚಿತ್ರಿಸುವದು: 


ಜಿನಧರ್ಮಾವಾಸಮಾದತ್ತಮಳ ವಿನಯದಾಗರಮಾದತ್ತು ಪದ್ಮಾ 

ಸನನಿರ್ಪಾಸದ್ಮಮಾದತ್ತತಿ ವಿಶದ ಯಶೋಧಾಮಮಾದತ್ತು ವಿದ್ಯಾ 

ಧನ ಧರ್ಮಸ್ಥಾ ನಮಾದತ್ತಸಮ ತರಳ ಗಂಭೀರ ಸದ್ದೆ ೀಹಮಾದ 

ತ್ತೆನಿಸಲ್ಕಿಂತುಳ್ಳೆ ನಾನಾಮಹಿಮಯೊಳೆಸೆಗುಂ ಚಾರು ಕರ್ನಾಟದೇಶಂ 
—ಶಾಸನಪದ್ಯಮಂಜರಿ-240 


ಕರ್ನಾಟಕದಲ್ಲಿ ಜೈ ನಧರ್ಮ ಕ್ಕೆ ಆರಂಭದಿಂದಲೇ ರಾಜಾಶ್ರಯ ಲಭಿಸಿತು. 
ಅನೇಕ ರಾಜರು ಸ ಸ್ವ ತಃ ಜೆ ನಧರ್ಮದವರಾಗಿದ್ದ ರು. ಇದರಿಂದಾಗಿ ಅವರ ಚಟುವಟಿಕೆ 
ಇನಿಷು ಹೆಚ್ಚ ಲು ಸಹಾಯವಾಯಿತು. ರಾಜರಂತೆ ಅವರ ಮಂತ್ರಿಗಳೂ, ಸೇನಾ 


೩ ಬೆ 
ಪತಿಗಳೂ ಜೈನರಾಗಿದ್ದು ನಾಡಿನ ಅಡಳಿತ- ಸಂರಕ್ಷಣೆಯ ಕಾರ್ಯವನ್ನು ದಕ್ಷತೆಯಿಂದ 


ಪೂರೈಸುವದ* ಜೊತೆಗೆ ಧರ್ಮಮಾರ್ಗದಿಂದಲೂ ಮಾನವಕುಲದ ಕಲ್ಯಾಣಕ್ಕಾಗಿ 
ಶ್ರಮಿಸಿದುದು ಕಂಡುಬರುವದು. ಆದರೆ ಸಾಮಾನ್ಯವಾಗಿ ಇತಿಹಾಸವು ರಾಜ-ಮಹಾ 
ರಾಜರ ಶೌರ್ಯ- ಸಾಹಸ, ದಾನ-ಧರ್ಮ, ಸಾಹಿತ್ಯ “ಕಲಾಭಿರುಚಿ ಮೊದಲಾದ ಅಂಶ 
ವನ್ನು ಚಿತ್ರಿಸುವ ಸಾಧನವಾಗಿದೆಯಲ್ಲದೆ ಈ ವಿಷಯಗಳಲ್ಲಿ ಅವರಿಗೆ ಮಾರ್ಗದರ್ಶನವೀ 
ಯುವ ಮಂತ್ರಿ, ಯುದ್ದ ಭೂಮಿಯಲ್ಲಿ ಜಯಗಳಿಸಿಕೊಡುವ ಸೇನಾಪತಿಗಳ ಹೆಸರುಗಳು 

ತೆರೆಯ ಮರೆಯಲ್ಲಿ ಉಳಿಯುವ ಸಂಭವವೇ ಅಧಿಕ. ಹೀಗಾಗಿ ಕನ್ನಡನಾಡಿನ ಅನೇಕ 
ಜೈನ ಮಂತ್ರಿ-ಸೇನ್ಸಾಪತಿಗಳ ಹಿರಿಯ ವ್ಯಕ್ತಿತ್ವದ ಪರಿಚಯವಾಗಿರದೇ ಉಳಿದಿರುವ 
ಸಂಭವವಿದೆ. ಆದರೂ ಕೆಲವು ಜನರು ತಮ್ಮ ವಿಶಿಷ್ಟ ವ್ಯಕ್ತಿತ್ವದಿಂದಾಗಿರುವ ಅದ್ವಿ 
ತೀಯ ಮಾನವೀಯತೆಯಿಂಡಾಗಿ ನಾಡಿನ ಜನರ ಹೃದಯದಲ್ಲಿ ಇಂದಿಗೂ ಗೌರವದ 


1. ಮಿರ್ಜಿ ಅಣ್ಣಾ ರಾಯರು : ಜೈನಧರ್ಮ, ಪು. 104, 
2, ಅದೇ ಪು. 104-105 (ಎಪಿಗ್ರಾಫಿಯಾ ರಿಪೋರ್ಟ, 1923-24) 


೭೬ ಕರ್ನಾಟಕ ಭಾರತಿ 


ಸ್ಥಾನ ಪಡೆದಿದ್ದಾರೆ. ಅವರ ಹಾಗೂ ಅವರ ಕುಟುಂಬ ವರ್ಗದವರ ಉದಾತ್ತ ಕಾರ್ಯ 
ಗಳು ಮುಂದಿನ ಜನಾಂಗಕ್ಕೆ ಆದರ್ಶಪ್ರಾಯವಾದ ಸ್ಮಾರಕಗಳಾಗಿ ನಿತ್ಯನಂದಾದೀಪ 
ಗಳಾಗಿ ಉಳಿದಿವೆ. ಈ ದೃಷ್ಟಿಯಿಂದ ಕರ್ನಾಟಕದ ಜೈನಮಂತ್ರಿಗಳು-ಸೇನಾಪತಿಗಳಲ್ಲಿ 
ಕೆಲವರ ಕುರಿತು ಯೋಚಿಸಬಹುದಾಗಿದೆ. ಆದರೆ ಈ ಮಹಾವ್ಯಕ್ತಿಗಳ ಕುರಿತು ವಿವರ 
ವಾದ ವಿವೇಚನೆಗೆ ಇನ್ನೂ ಸಾಕಷ್ಟು ಅವಕಾಶವಿದೆಯೆಂಬುದನ್ನು ಮರೆಯಲಾಗದು. 


ಕರ್ನಾಟದ ಜೈನ ಸೇನಾಪತಿ-ಮಂತ್ರಿ-ಕವಿಗಳಲ್ಲಿ ರಾಜನಿಷ್ಠನಾಗಿ, ಅತಿಶಯ ಪರಾ 
ಕ್ರಮದಿಂದ ಹೋರಾಡಿ, ಧರ್ಮವನ್ನು ನಿತ್ಯಜೀವನದಲ್ಲಿ ಬಾಳಿ ಬದುಕಿ, ಲೋಕೋತ್ತರ 
ಕಲಾಪೂರ್ಣವಾದ ಶಿಲ್ಪವನ್ನು ನಿರ್ಮಿಸಿ, ರನ್ನನಂತಹ ಮಹಾಕವಿಗೆ ಆಶ್ರಯವಿತ್ತು 
ಅಜರಾಮರನಾದ ಚಾವುಂಡರಾಯನ ಚಿತ್ರ- ಚರಿತ್ರೆ ಅದ್ವಿತೀಯವೂ, ಅಪೂರ್ವವೂ 
ಆಗಿದೆ. ಚಾವುಂಡರಾಯ ಗಂಗ ಮಾರಸಿಂಹನ ಮಂತ್ರಿ, ಗಂಗ ಮಾರಸಿಂಹ ಯುಗ 
ಪುರುಷ, ಒಳ್ಳೆಯ ವೈಭವದಿಂದ ರಾಜ್ಯವಾಳಿ, ಕೊನೆಗೆ ರಾಜ್ಯಪದವನ್ನು ತ್ಯಜಿಸಿ, 
ಅಜಿತಸೇನಾಚಾರ್ಯರಲ್ಲಿ ದೀಕ್ಷೆಪಡೆದು, ಸಲ್ಲೇಖನ ವ್ರತ ಸ್ವೀಕರಿಸಿ, ಬಂಕಾಪುರದಲ್ಲಿ 
ಕ್ರಿ. ಶ. 975ರಲ್ಲಿ ದೇಹ ತ್ಯಜಿಸಿದವನು. ಮಾರಸಿಂಹನ ತರುವಾಯ ಪಟ್ಟ ಕ್ಕೆ ಬಂದ 
ಎಳಹರೆಯದ ರಾಚಮಲ್ಲನ ಮಂತ್ರಿ, ಸೇನಾಪತಿಯಾಗಿ ಚಾವುಂಡರಾಯ ರಾಜ್ಯದ 
ಭಾರವನ್ನು ಹೊತ್ತು ಯಶಸ್ವಿಯಾಗಿ ನಿರ್ವಹಿಸಿದನು. ಗಂಗರ ಅನೇಕ ವಿಜಯಗಳ 
ಕಾರಣಪುರುಷ ಚಾವುಂಡರಾಯ. ಅವನ ಧೈರ್ಯ ಸಾಹಸಗಳ ವರ್ಣನೆ ಅನೇಕ 
ಶಾಸನಗಳಲ್ಲಿ ಕೆನೆಗೊಂಡು ನಿಂತಿದೆ. 


“ ನೀಳ್ದನ ಬೆಸದಿಂ ಖೇಡಗ ಕಾಳಗದೊಳ್‌ ವಜ್ರದೇವನಂ ಗೆಲ್ಲ ಸಾಹಸದಿಂ 
ಸಮರದುರಂಧರಂ, ಗೋನೂರ ಬಯಲೊಳ್‌ ಬಂದೊಡ್ಡಿದ ನೊಳಂಬರ ಕಾಳೆಗದೊಳ್‌ 
ಜಗದೇಕವೀರನ ಮುಂದೆ ತನ್ನ ಬಲಮಂ ಮೆರೆದುದರಿಂ ವೀರಮಾರ್ತಾಂಡಂ, 
ಉಚ್ಛೆಂಗಿಯ ಕೋಂಟೆಯೊಳ್‌ ರಾಜಾಯ್ತನೊಳ್‌ ಓರ್ವನೆ ರಣಮಂ ಮೆರೆದುದರಿಂದೆ 
ರಣರಂಗಸಿಂಗಂ,. ಬಾಗೆಯೂರ ಕೋಟೆಯೊಳ್‌ ರಾಜ, ಬಾಸ. ಸಿವರ, ಕೂಣಾಂಕ 
ಮೊದಲಾದ ಕಲಿಗಳ ಒಂದೇ ಮೈಯ್ಯ್ಕೊಳ್‌ ಪೆಣಿದಿರಿದುದರಿಂ ಭುಜವಿಕ್ರಮಂ, ತನ್ನ 
ತಮ್ಮನಂ ನಾಗವರ್ಮನಂ ಕೊಂದ ಪತಿಗೆ ಛಲದಂಕ ಗಂಗನುಂ ಗಂಗರಭಟನುಮೆನಿಸಿದ 
ಮದುರಾಚೆಯ್ಯನಂ ಕೊಂದುದರಿಂದ ಸಮರಪರುಶರಾಮಂ, ಜಟಿ ಕಿಗರನಟ್ಟಿ ದ ದಂಡಿ 
ನೊಳ್‌ ನಿಷ್ಕಂಟಕಂ ಮಾಡಿದುದರಿಂ ಪ್ರತಿಪಕ್ಷರಾಷ್ಮಸಂ) ವೀರಭಟಕೋಟೆಯಂ 
ತವೆ ಕೊಂದುದರಿಂದ ಭಟಿವನತಾರಿಿ, ನಿಶ್ಯಂಕಾದಿ ಗುಣ ಪರಿರಕ್ಷಣೈಕಕಾರಣನಪ್ಪು 
ದರಿಂ ಸಮ್ಮುಕ್ಷರತ್ನ್ನಕರಂ, ಪರಾಂಗನಾ, ಪರದ್ರವ್ಯ ಪರಾಜ್ಮುಖನಪ್ಪುದರಿಂ 
ಶೌಚಾಭರಣಂ, ಪರಿಹಾಸದೊಳಂ ಸೂನ್ನತ ವಚನನಪ್ಪುದರಿಂ ಸತ್ಯಯಧುಸ್ಮಿರಂ, 
ಅತಿಸ್ರಚೆಂಡನೀರ, ಮಾಂಡಲೀಕ ಖಂಡಮಂಡನಮಣಿಯಪ್ಪುದರಿಂದ ಸುಭಟ 


ಕರ್ನಾಟಕದ ಜೈನ ಮಂತ್ರಿಗಳು-ಸೇನಾಪತಿಗಳು ೭೭ 


ಚೂಡಾಮಣಿ”, (ಚಾವುಂಡರಾಯ ಪುರಾಣ) -ಅವನ ಈ ಪದವಿಗಳು ಆವನ ಶೌರ್ಯ, 
ಸಾಹಸ, ಸಮ್ಮಕ್ತ್ವಕ್ಕೆ ಸಾಕ್ಷಿಯಾಗಿವೆ. 


ಚಾವುಂಡರಾಯನ ತಾಯಿ ಕಾಳಲಾದೇವಿ. ಜಿನಭಕ್ತೆ. ಅವಳ ಬಯಕೆಯಂತೆ ಶ್ರವಣ 
ಬೆಳಗೊಳದ ವಿಂಧ್ಯಗಿರಿಯ ಮೇಲೆ ಲೋಕೋತ್ತರ ಕಲಾನಿಧಿ ಬಾಹುಬಲಿಯ ಬೃಹತ್‌ 
ಮೂರ್ತಿಯನ್ನು ಆತನು ನಿರ್ಮಿಸಿದನು. ಬಾಹುಬಲಿಯ ತ್ಕಾಗವನ್ನೂ, ಶಾಂತಭಾವ 
ವನ್ನೂ, ಘುಂದಹಾಸ ವನ್ನೂ ಪ ್ಪ್ರತಿನಿಧಿಸುವ ಈ ಶಿಲ್ಪಕಶಾಕೃತಿ ಕನ್ನಡನಾಡಿನ ಶಿಲ್ಪ ಕ್ಷೇತ್ರಕ್ಕೆ 
ಚಾವುಂಡರಾಯನ ಓ ಕಾಣಿಕೆಯಾಗಿದೆ. ಭದ್ರಬಾಹು ಭಟ್ಟಾ ರಕರಿಂದ ಪವಿತ್ರ 
ಧಾರ್ಮಿಕ ಕ್ಷೇತ್ರವಾದ ಶ್ರವಣಬೆಳಗೊಳವು ಚಾವುಂಡರಾಯನಿಂದ ಅದ್ವಿ ತೀಯ ಕಲೆಯ 
ಬೀಡಾಗಿ ಜಗತ್ತಿನ ಎಲ್ಲ ಮೂಲೆಯ ಜನರನ್ನು ಆಕರ್ಷಿಸಿ, ಸಂಸಾರದ ಶ್ತ ರತೆಯನ್ನೂ 
ತ್ಯಾಗದ ಒರಿಮೆಯನ್ನೂ ಬೀರುವ ಮಹಿಮೋನ್ನತ ಕ್ಷೇತ್ರವಾಗಿ ಪರಿಣಮಿಸಿತ 
ಚಾವುಂಡರಾಯನನ್ನು ಪ್ರೀತಿಯಿಂದ "ಗೊಮ್ಮಟ'ನೆಂದು ಕರೆಯುತ್ತಿದ್ದು ದರಿಂದ aR 
ಸ್ಥಾ ಪಿಸಿದ ಬಾಹುಬಲಿಯ "ಗೊಮಟೇಶ್ವ ರ'ನೆಂದು ಪ್ರಸಿದ್ಧ ನಾದನು. 


ಚಾವುಂಡರಾಯನಿಂದ ಮಾಡಿಸಲ್ಪ ಟ್ಟ ಗೊಮ ಟನ ಮುಖಾರವಿಂದವನ್ನು 
ಸರ್ವಾರ್ಥ ಸಿದ್ದಿ ಯ ದೇವತೆಗಳೊ ಜ್‌: ಗೂ ನೋಡಿ ಪುನೀತರಾದರು 
ಎಂದು ಅದರ ಪವಿತ್ರತೆಯನ್ನೂ, ಮಹಿಮೆಯನ್ನೂ ಹೊಗಳಲಾಗಿದೆ. 


ಚಾವುಂಡರಾಯ ಸಿದ್ಧಾಂತಚಕ್ರವರ್ತಿ ನೇಮಿಚಂದ್ರಾಚಾರ್ಯರ ಶಿಷ್ಯ. 
ಮೊದಲಿನಿಂದಲೂ ಸಾಹಿತೃಪ್ರಿಯ, ಸಂಸ್ಕೃತಿಯ ಅಭಿಮಾನಿ, ರಕ್ಷಕ. ಎಡೆಬಿಡದ 
ರಾಜಕಾರ್ಯದಲ್ಲಿಯ ಬಿಡುವಿನ ಸಮಯದಲ್ಲಿ ಗುರುಗಳಲ್ಲಿ ಹೋಗಿ ಧರ್ಮಚಿಂತನೆ 
ಮಾಡುವ ಸಾತ್ವಿಕ ಶ್ರಾವಕ. ಅವನಿಗಾಗಿ ನೇಮಿಚಂದ್ರಾಚಾರ್ಯರು ಧವಳ ಮೊದಲಾದ 
ಗ್ರಂಥಗಳನ್ನು ಓದಿ ವಿವರಿಸಿ ಹೇಳುತಿ ಶಿದ್ದ ರು. ಅಷ್ಟೆ ೇ ಅಲ್ಲದೆ ಗೊಮ್ಮಟನಿಗಾಗಿ ಆದನ್ನು 
ಸಂಗ್ರಹಿಸಿ “ಗೊಮ್ಮಟಸಾರ'ವನ್ನು ಸಿದ್ದ ಪಡಿಸಿದರು* “ ಯಾ ಯನು ಕರ್ಮ 
ವಿಜ್ಞಾನದ ಗೊಮ್ಮಟಸ ಇರಕ್ಕೆ ಅಚ್ಚಗನ್ನಡದಲ್ಲಿ ವೃತ್ತಿಯನ್ನು ಬರೆದನು. *' 


“ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ'ವು ಚಾವುಂಡರಾಯನಿಂದ ರಚಿತವಾದ ಗದ್ಯ 
ಮಹಾಪುರಾಣ. ಕನ್ನಡ ಸಾಹಿತ್ಯ ದಲ್ಲಿ ಎರಡನೆಯ ಗದ್ಮಕೃತಿಯೆ ೦ಬ ಗೌರವಕ್ಕೆ ಪಾತ್ರ 
ವಾಯಿತು. ಚಾವುರಿಡ ರಾಯನಿಂದ ರಚಿತವಾದುಡರಿಂದ “ಚಾವುಂಡರಾಯ ಪುರಾಣ' 
ವೆಂದು ಕರೆಯಲ್ಪಡುವದು. “ಗದ್ಮಗೊಮ್ಮಟ' ವೆಂಬ ಗೌರವವೂ ಅದಕ್ಕೆ ಸಂದಿದೆ. 


3. ಗೊಮ್ಮಟಸಾರ, ಭಾಗ 2, ಪು. 969 
4, ಅದೇ, ಭಾಗ ೨, ಪು. 972 
5, ದಿವ್ಯಧ್ವನಿ : ಸಂ, ಹಂಪ ನಾಗರಾಜಯ್ಯ, ಪು, 100 


೭೮ ಕರ್ನಾಟಕ ಭಾರತಿ 


ಚಾವುಂಡರಾಯನು ಸಂಸ್ಕೃತದಲ್ಲಿ "ಚರಿತ್ರಸಾರ'ವೆಂಬ ಗ್ರಂಥವನ್ನು ರಚಿಸಿದ 
ನೆಂದು ಹೇಳಲಾಗುವದು. ರನ್ನನಂತಹ ಮಹಾಕವಿಗೆ ಆಶ್ರಯವಿತ್ತು ಕನ್ನಡ ಸಾಹಿತ್ಯದ 
ಶ್ರೀಮಂತಿಕೆಯನ್ನು ಹೆಚ್ಚಿ ಸಿದನು. ರನ್ನ ನ “ಸಮರಪರಶುರಾಮಚರಿತೆ' ಚಾವುಂಡ 
ರಾಯನ ಚರಿತೆಯೇ ಆಗಿರಬಹುದು. ಚಾವುಂಡರಾಯನಿಂದ ಜೈನ ಸಾಹಿತ್ಯ-ಸಂಸ್ಕೃತಿ 
ಕಲೆಗಳ ಬೆಳವಣಿಗೆಗೆ ತುಂಬ ಸಹಾಯ ಸಂದಿದೆ. “ ಗೊಮ್ಮಟರಾಯನ ವ್ಯಕ್ತಿತ್ವವು 
ಶ್ರವಣಬೆಳಗೊಳದ ಗೊಮ್ಮಟ ಮೂರ್ತಿಗಿಂತಲೂ ಉನ್ನತವಾಗಿತ್ತು. ಎಂತಲೇ ಅವನು 
ಮಾಡಿದ ಕಾರ್ಯಗಳು ಜೈನಧರ್ಮ ಇರುವವರೆಗೂ ಇರುವಂತಹವಿವೆ. ಇಷ್ಟೇ ಅಲ್ಲ 
ಧರ್ಮದ ವಿಕಾಸಕ್ಕೆ ನೆರವಾಗುವಂತೆಯೂ ಇವೆ.”* 


ಚಾವುಂಡರಾಯನ ಮಗ ಜಿನದೇವನೂ ಅಜಿತಸೇನಾಚಾರ್ಯರ ಶಿಷ್ಯ. ಶ್ರವಣ 
ಬೆಳಗೊಳದಲ್ಲಿ ಜಿನಮಂದಿರ ನಿರ್ಮಿಸಿದ ವಿವರ ಒಂದು ಶಾಸನದಲ್ಲಿ ಬರುವದು : 


ಜಿನಗೃಹಮಂ ಬೆಳ್ಗೂ ಳದೊಳ್‌ 

ಜನಮೆಲ್ಲಂ ಪೊಗಳೆ ಮನ್ವಿ ಚಾಮುಂಡನ ನಂದ 
ನನೊಲವಿಂ ಮಾಡಿಸಿದಂ 

ಜಿನದೇವಣಜಿತಸೇನ ಮುನಿಪರ ಗುಡ್ಡ 0" 


ಹೀಗೆ ತಂದೆ ಮಕ್ಕಳಿಬ್ಬರೂ ರಾಷ್ಟ್ರೋನ್ನತಿಯ ಕಾರ್ಯದೊಂದಿಗೆ ಆತ್ಮೋನ್ನತಿಯ 
ಕಾರ್ಯವನ್ನು ಕೈಕೊಂಡವರು. 


ನೃಪತುಂಗನ ರಾಜ್ಕಾಡಳಿತೆಯ ಕಾಲದಲ್ಲಿ ಬಂಕೇಯನೆಂಬ ವೀರನ ಹೆಸರನು 

ಖ್‌ 

ಕಾಣುತ್ತೇವೆ. ಅವನ ತಂದೆ ಘೋರ, ತಾಯಿ ವಿಜಯಾಂಬೆ. ಅವನು ನೃಪತುಂಗನಿಗೆ 

ರಾಜ್ಯಕಾರ್ಯದಲ್ಲಿ ಮಾರ್ಗದರ್ಶಕನಾಗಿದ್ದನು. ಅವನನ್ನು “ವಿತತ ಜ್ಯೋತಿರ್ನಿಶಿತಾಸಿರಿ 

ವಾಪರಃ'' ಎಂದು ಕರೆಯಲಾಗಿದೆ. ನೃಪತುಂಗನಿಂದ ದೊರೆತ ಭೂದಾನವನ್ನು 

ಕೊಳನೂರಿನಲ್ಲಿ ತಾನು ಕಟ್ಟಿದ ಜಿನಮಂದಿರದ ಪೂಜಾಕಾರ್ಯಗಳ ವ್ಯವಸ್ಥೆ ಗಾಗಿ ದಾನ 

ಛಿ 

ಎತ್ತನು. ವೀರನಾಗಿದ್ದಂತೆ ಭವ್ಯ ಶ್ರಾವಕನೂ ಆಗಿದ್ದನು. ಅವನ ಹೆಸರಿನಲ್ಲಿ ಅವನ 

ಮಗ ಬಂಕಾಪುರವೆಂಬ ನಗರವನ್ನು ನಿರ್ಮಿಸಿದನೆಂದು ತಿಳಿಯುವದು. ಗಂಗಮಾರಸಿಂಹ 

ಸಲ್ಲೇಖನ ವ್ರತ ಸ್ವೀಕರಿಸಿದುದು ಇಲ್ಲಿಯೇ, ಬಂಕೇಯನಿಂದಾಗಿ ಮಾನ್ಯಖೇಟ ರಾಜಧಾನಿ 
ಯಲ್ಲಿ ಜೈನ ವಿದ್ವಾಂಸರು ಹಾಗೂ ಅಧಿಕಾರಿಗಳು ಬೆಳೆಯಲು ಅನುಕೂಲವಾಯಿತು. 


ಮಿರ್ಜಿ ಅಣ್ಣಾರಾಯರು ಜೈನಧರ್ಮ, ಪು. 107 
7, ಎಪಿಗ್ರಾಫಿಯ ಕರ್ನಾಟಕ 2 (1973) ನಂ, 150 


ಕರ್ನಾಟಕದ ಜೈನ ಮಂತ್ರಿಗಳು-ಸೇನಾಪತಿಗಳು ೭೯ 


ದಾನಚಿಂತಾಮಣಿ ಅತ್ತಿಮಬ್ಬೆಯ ತಂದೆ ಮಲ್ಲಪ ಹಾಗೂ ಕಕ್ಕ ಪೊನ್ನಮಯ್ಯರು 
ರಾಷ್ಟ್ರಕೂಟ 3ನೆಯ ಕೃಷ್ಣ ನೃಪನಲ್ಲಿ ಸೇನಾಪತಿಗಳಾಗಿದ್ದ ರು. ಪೊನ್ನ ಮಹಾಕವಿಯಿಂದ 
ಶಾಂತಿಪುರಾಣವನ್ನು ಬರೆಯಿಸಿದರೆಂಬುದನ್ನು ಪೊನ್ನನೇ “ಶಾಂತಿಪುರಾಣ'ದಲ್ಲಿ 
ಹೇಳಿದ್ದಾನೆ: 


ಶಾಂತಿಪುರಾಣದ ನಿರ್ವಾ 

ಣಂ ತಕ್ಕದೆ ಮಲ್ಲಪಯ್ಯನಿಂ ತದನುಜನಿಂ 
ಶಾಂತಿಧನ ಪುನ್ನಮಯ್ಯನಿ 

ನೇ ತಮ್ಮುತೀರ್ವರುಂ ಕೃತಾರ್ಥರೋ ಜಗದೊಳ್‌ 


ಅದರಂತೆ ಶಾಂತಿಪುರಾಣದ 1. 37-55; 12. 61-63, 81 ಪದ್ಮಗಳಲ್ಲಿ ಆಶ್ನಾ 
ಸಾಂತ ಗದ್ಯದಲ್ಲಿ ಈ ಪುರಾಣಕರ್ತೃಗಳಾದ ಸಹೋದರರನ್ನು ಪೊನ್ನಕವಿ ಶ್ರದ್ಧೆ-ಭಕ್ತಿ 
ಯಿಂದ ಹೊಗಳಿದ್ದಾನೆ. 


ಮಲ್ಲಪ-ಪೊನ್ನಮಯ್ಯರ ಮನೆ ಪಂಡಿತಮಂಡಳಿ, ಕವಿಮಂಡಳಿಗೆ ತವರ್ಮನೆ 
ಯಾಗಿತ್ತು. ಅವರೀರ್ವರೂ ರಣವೀರರು, ಧರ್ಮಪರರು; ಶೀಲ, ಬಲ, ಕಲೆ 
ಹಾಗೂ ಸಂಯಮ ಸಂಪನ್ನ ರು. ಇಂಥ ಮನೆತನದಲ್ಲಿ ಮಲ್ಲಪನ ಕುವರಿಯಾಗಿ ಜನಿಸಿದ 
ಅತ್ತಿಮಬ್ಬೆಯು. "ರತ್ನತ್ರ್ರಯಾಲಂಕೃತೆಯುಂ, ದಾನಚಿಂತಾಮಣಿಯುಂ, ಚರಿತ್ರ 
ಮೇರುವುಂ, `ಗುಣದಂಕಕಾರ್ತಿಯುಂ....ಕವಿವರ . ಕಾಮಧೇನುವುಂ,.. ಜಿನಧರ್ಮ 
ಪತಾಕೆಯುಂ, ಮಹಾಸತಿಕುಲತಿಲಕೆಯುಂ' ಆಗಿದ್ದಳು. ಕೈಹಿಡಿದ ಪತಿ ನಾಗಮಯ್ಯನು 
ಚಾಲುಕ್ಕ ಆಹವಮಲ್ಲನ ದಂಡನಾಯಕ, “ಒರಟರ ಮಲ್ಲ' ಬಿರುದಾಂಕಿತ. ಹೀಗೆ 
ಹೆತ್ತಮನೆ, ಹೊಕ್ಕಮನೆಗಳೆರಡೂ ಶೌರ್ಯ-ವೀರಸಾಹಸಕ್ಕೆ ಹೆಸರಾದುದರಿಂದ ಅತ್ತಿಮಬ್ಬೆ 
ಹೆಣ್ಣಾ ದರೂ, ಸೇನಾಪತಿ-ಮಂತ್ರಿಯಾಗಿರದಿದ್ದರೂ ಮನೆಯಲ್ಲಿದ್ದು ಅವಳು ಮಾಡಿದ 
ಕಾರ್ಯ ಯಾವ ಮಂತ್ರಿ ಸೇನಾಪತಿಗಳಿಗೂ ಕಡಿಮೆಯದಲ್ಲ. ಯುದ್ಧರಂಗದಲ್ಲಿ 
ವೈರಿಗಳೊಡನೆ ಹೋರಾಡುತ್ತ ವೀರಸ್ವರ್ಗವನ್ನು ಸೇರಿದ ಪತಿಯ ಅಗಲುವಿಕೆಯಿಂದ 
ಅತ್ತಿಮಬ್ಬೆಯ ಜೀವನ ಇನ್ನಿಷ್ಟು ಕರ್ತವ್ಯಪರವಾಯಿತು. ರಾಷ್ಟ್ರಕಾರ್ಯ, ಧರ್ಮ 
ಕಾರ್ಯಕ್ಕಾಗಿ ತನ್ನ ಜೀವಿತವನ್ನು ಮುಡುಪಿಟ್ಟಳು. “ಅಸಿಧಾರಾವ್ರತಂಗಳಂ ತಾಳ್ಹ 
ಧರ್ಮಮಂ ಮಾಡುವು... ಒಡಲನುಪವಾಸದಿಂ ತನ್ನೊಡವೆಯನನವರ ದಾನದಿಂ ತವಿಸಿ 
ಜಸಂ ಪಡೆದಳ್‌”19 ಅವಳೆ ದಾನ, ಪೂಜೆ, ಶೀಲ, ಉಪವಾಸಗಳ ಕೀರ್ತಿ ನಾಲ್ಕೂ ದಿಕ್ಕಿ 
ನಲ್ಲಿ ಹಬ್ಬಿತು. 

8, ರನ್ನ: ಅಜಿತನಾಥ ಪುರಾಣ, 1-28 


9. ಅದೇ, 1-38 ವೆ. 
10. ಅದೇ, 1-50, 51 


ವೆ \ 


೮೦ ಕರ್ನಾಟಕ ಭಾರತಿ 


ಬುಧಜನವಂದಿತೆ ಧರ್ಮ 

ಪ್ರಧಾನೆ ದರ್ಶನವಿಶುದ್ದೆ ದಾನ ಗುಣೈಕಾಂ 
ಬುಧಿಯೆನಿಸಿದ ಕವಿವರ ಕಾ 
ಮಧೇನುವೆಂದೆಂಬುದತ್ತಿಮಬ್ಬೆಯನೆ ಜಗಂ'' 


ಜಿನಪದಭಕ್ತೆ ಜಗತ್ರಯ 

ಜಿನವಂದಿತೆ ಚಕ್ರ ವರ್ತಿಪೂಜಿತೆ ಜಿನಶಾ 
ಸನರುಚಿ ಪಡೆವಳ ತೈಲನ 

ಜನನಿಯೆ ತೀರ್ಥಂಕರ ಜನನಿಯೆನ್ನ ದರೊಳರೆ13 


ಆಸನ್ನಭವೈಯುಂ ಜಿನ 

ಶಾಸನ ದೀಪಿಕೆಯುಮೆನಿಸಿ ಮಣಿಕನಕಮಯೋದ್ಭಾ 
ವಿಸಿ ಜಿನಪ್ರತಿಮೆಗಳೆಂ 

ಸಾವಿರದಯ್ನೂ ರರನಳ್ತಿಯಿಂ ಮಾಡಿಸಿದಳ್‌ 18 


ಪೊನ್ನ ನ "ಶಾಂತಿಪುರಾಣ'ದ ಸಾವಿರ ಪ್ರತಿಗಳನ್ನೂ 1500 ಜಿನಬಿಂಬಗಳನ್ನು ಮಾಡಿಸಿ 
ದಾನಚಿಂತಾಮಣಿಯಾದಳು. ಚಾವುಂಡರಾಯ, ಶಂಕರಗಂಡ ಇವು ಧರ್ಮಕಾರ್ಯ 
ದಲ್ಲಿಯ ಹಿರಿಯ ಹೆಸರುಗಳು. ಆದರೆ ಇವರೆಲ್ಲರಿಗಿಂತಲೂ ಅತ್ತಿಮಬ್ಬೆಯ ವ್ಯಕ್ತಿತ್ವ 
ಹಿರಿದೆಂದು ರನ್ನ ಕವಿಯ ಅಭಿಪ್ರಾಯ.3* ಅಷ್ಟೇ ಏಕೆ ಚಕ್ರವರ್ಶಿಗಳಿಗಿಂತೆ ಅವಳ 
ವ್ಯಕ್ತಿತ್ವ ಹಿರಿದೆಂದು ಅವನು ಹೇಳುವನು. ಅಲ್ಲದೆ, 


ಬಿಳಿಯರಳೆಯಂತೆ ಗಂಗಾ 
ಜಳದಂತೆಸೆವಜಿತಸೇನ ಮುನಿಪತಿಯ ಗುಣಾ 
ವಳಿಯಂತೆ ನೆಗಳ್ಹ ಕೊಪಣಾ 

ಚಳದಂತೆ ಪವಿತ್ರಮತ್ತಿಮಬ್ಬೆಯ ಚರಿತಂ!" 


ಎಂದು ಅವಳ ಪವಿತ್ರ ಜೀವನವನ್ನು ರನ್ನಕವಿ ತನ್ನ ಭಕ್ತಿಭಾವರಸದಲ್ಲಿ ಅದ್ದಿ ಸಾಕಾರ 
ಗೊಳಿಸಿದ್ದಾನೆ. | 


11, WO, 1-56 
12. ಅದೇ, 1-56 
13: ಅದೀ, 1-58 
14, ಆದೇ, 12-9 
15. ಅದೇ, 12-11 
16, ಅದೇ, 12-6 


ಕರ್ನಾಟಕದ ಜೈನ ಮಂತ್ರಿಗಳು-ಸೇನಾಪತಿಗಳು ೮೧ 


ಹೊಯ್ಸಳ ವಿಷ್ಣು ವರ್ಧನ (1110-1142)ನು ಪ್ರ ಪ್ರಸಿದ್ಧ ಅರಸುಗಳಲ್ಲಿ ಒಬ್ಬ. 

ಅವನು ಸ್ವತಃ ವೈಷ್ಣ ವ ಮತವನ್ನು ಸ್ವೀಕರಿಸಿದ್ದರೂ ತ ಪ ್ರ ಭಾವಶಾಲಿಯಾದ 
ಮಂತ್ರಿಗಳೂ ಸೇನಾಪತಿಗಳೂ ಜೆ )ನಧರ್ಮಾನುಯಾಯಿಗಳಾಗಿದ್ದ ರು. ಅವರಲ್ಲಿ ಸೇನಾ 
ಪತಿಯಾದ ಗಂಗರಾಜನ ಧಾರ್ಮಿಕ ಕಾರ್ಯಗಳ ವರ್ಣನೆ ಶ್ರವಣಬೆಳಗೊಳ ಶಾಸನಗಳಲ್ಲಿ 
ದೊರೆಯುವದು. ಗಂಗರಾಜನ ತಂದೆಯಾದ ಏಚಿಗಾಂಕನ ಮನೆಯಲ್ಲಿ “ಮುನಿಜನ 
ಸಮೂಹಮಂ ಬುಧಜನಮುಮಂ ಜಿನಪೂಜನೆ ಜಿನವಂದನೆ ಜಿನಮಸಿಮೆಗಳಾವ ಕಾಲಮುಂ 
ಶೋಭಿಸುಗುಂ”1?. ಅವನ ತಾಯಿ ಉತ್ತಮ ಗುಣವತಿ ವನಿತಾವೃ ತ್ತಿ ಯನೊಳಕೊಣ್ಣು 
ದೆಂದು ಜಗಮೆಲ್ಲಂ ಕಯ್ಕೆತ್ತುವಿನಮವಳಮಳ ಗುಣಸಂಪತ್ತಿಗೆ ಗೆ ಮೋಚಿ 
ಕಬ್ಬೆಯೇ ನೋನ್ತಳೋ”!* ಈ ಸಾತ್ವಿಕ ದಂಪತಿಗಳ ಮಗ ಗಂಗರಾಜ "ಪುತ್ರನಖಿಳ 
ತೀರ್ಥಕರ ಪರಮದೇವರ ಪರಮಚರಿತಾಕಣ್ಣ ನೋದೀಣನೋದೀರ್ಣವಿಪುಳಪುಳಕ 
ಪರಿಕಳಿತವಾರಬಾಣ ...ವಾಹಾರಾಭಯಭೈಶಜ್ಯ ಶಾಸ್ತ್ರದಾನ ವಿನೋದನುಂ ಸಕಳಲೋಕ 
ಶೋಕಾಪನೋದನುಂ....ಇಂತೆನಿಪ ಶ್ರೀಮನ್ಮಹಾಪ್ರಧಾನಂ ದಂಡನಾಯಕಂ`!ಯ* ಈ 
ಪರಿಸರದಲ್ಲಿ ಬೆಳದು ಬಂದ ಗಂಗರಾಜ ಜಿನಧರ್ಮವನ್ನು ಬದುಕಿ ಬೆಳೆಸುವುದಕ್ಕೋಸ್ಕರ 
ಶ್ರಮಿಸಿದುದು ಸಹಜವಾಗಿದೆ. ಅದರ ಪರಿಣಾಮವಾಗಿ ಅನೇಕ ಜಿನಮಂದಿರಗಳ 
ನಿರ್ಮಾಣವಾಯಿತು, ಹಲವು ಮಂವಿರಗಳ ಜೀರ್ಣೋದ್ಧಾ ರ ಕಾರ್ಯ ಆರಂಭವಾಯಿತು. 
ಅದರಂತೆ ಅನೇಕ ಜೈನ ಸಂಸ್ಥೆ ಗಳಿಗೆ ವಿಪುಲ ದಾನ ಲಭಿಸಿತು. 


ಗಂಗರಾಜನು ಶುಭಚಂದ್ರ ಸಿದ್ದಾ ಂತದೇವರ ಶಿಷ್ಯ. "ಶ್ರೀಜೈನಧರ್ಮಾಮೃತಾಂಬುಧಿ 
ಪ್ರವರ್ಧನ ಸುಧಾಕರ, ಸಮ್ಯಕ್ತ ಟ್ಟ ರತ್ನಾ ಕರ, ಆಹಾರಾಭಯ... ಬೈಷಜ್ಯ ಶಾಸ್ತ್ರ ದಾನ 
ವಿನೋದ, ಸಕಳಲೋಕಶೋಕಾಪಾನೋದನುಂ`30, ಮಹಾಸಾಮಂತಾಧಿಪತಿ, ಮಹಾ 
ಪ್ರಚಂಡ ದಂಡನಾಯಕಂ, ವೈರಿಭಯದಾಯಕಂ, ಗೋತ್ರಪವಿತ್ರಂ, ಬುಧಜನಮಿತ್ರಂ, 
ಶ್ರೀ ಜೈನಧರ್ಮತಾಂಬುಧಿ ಪ್ರವರ್ಧನ ಸುಧಾಕರಂ, ಸಮ್ಯಕ್ತ 4; ರತ್ನಾಕರಂ ಎಂಬ ಅನೇಕ 


ಪದವಿಗಳು ಅವನ ವ್ಯಕ್ತಿತ್ವದ ಉದಾತ್ತ ಅಂಗವನ್ನು ಸ್ಪಷ್ಟಪಡಿಸುವವು. 


ಹೊಯ್ಸಳ ವಿಷ್ಣು ವರ್ಧನನ ಅನೇಕ ವೈರಿಗಳನ್ನು ಗಂಗರಾಜ ಸೋಲಿಸಿದನು. 
ಇವನ ವಿಜಯದಿಂದ ಹೊಯ್ಸಳ ರಾಜ್ಯವು ಕೊಂಗುನಂಗಲಿ, ಗಂಗವಾಡಿ. ಬನವಾಸಿ, 
ಹಾನುಗಲ್‌, ಹುಲಿಗೆರೆ, ಹಲಸಿಗೆ, ಬಿಳುವಲಿಗೆ ವರೆಗೆ ವಿಸ್ತಾರಗೊಂಡಿತು. ಗಂಗರಾಜನು 
ಚಾಲುಕ್ಕರಾಜನಾದ, ತ್ರಿಭುವನಮಲ್ಲನ ಸೈನ್ಯವನ್ನು ಸೋಲಿಸಿದಾಗ "ಪರಮ್‌' ಎಂಬ 


0. ಎ, ಕೆ. 2, ನರಿ 
18. ಅದೇನೆಂ. 82 
19. ಅದೇ ನಂ. 82 
20. ಅದೇ ನಂ, 82 


೮೨ ಕರ್ನಾಟಕ ಭಾರತಿ 


ಹೆಸರಿನ ಊರನ್ನು ಬಿಟ್ಟಿದೇವನು ಬಹುಮಾನವಾಗಿ ಕೊಟ್ಟನು. ಗಂಗರಾಜನು ಅದನ್ನು 
ತನ್ನ ತಾಯಿ ಮೊಚ್ಚಿಕಬ್ಬೆ ಹಾಗೂ ಹೆಂಡತಿ ಲಕ್ಷ್ಮೀಮತಿಯೂ ಕೂಡಿ ಕಟ್ಟಿಸಿದ ಜಿನ 
ಮಂದಿರಕ್ಕೆ ಅರ್ಪಿಸಿದನು. ಅದರಂತೆ ಗಂಗವಾಡಿಯನ್ನು ಸಂಪಾದಿಸಿ ಗೋಮಟೇಶ್ವರನ 
ವಿನಿಯೋಗಕ್ಕಾಗಿ ಕೊಟ್ಟನು. 


"ತ್ರೈಲೋಕ್ಕರಂಜನಂ ಜೈನಚೈ ತ್ಕಾಲಯಮಚೀಕರತೆ'31 ಎಂದು . ಒಂದು 
ಶಾಸನದಿಂದ ತಿಳಿಯುವದು. ಶ್ರವಣಬೆಳಗೊಳದ ಗೋಮಟೇಶ್ವರನ ಪಾದದ ಬಳಿಯ 
ಶಾಸನ3*. “ ಶ್ರೀ ಗಂಗರಾಜ ಸುತ್ತಾಲಯವಂ ಮಾಡಿಸಿದ' ಎಂದು ಹೇಳುವದು. 
ಇದನ್ನೇ ಇನ್ನೊಂದು ಮರಾಠಿ ಶಾಸನ» "ಶ್ರೀಗಂಗರಾಜೀ ಸುತ್ತಾಲೇ ಕರವೀಯಲೇ' 
ಎಂದು ತಿಳಿಸುವದು. ೧ಗರಾಜನು ಗೋವಿಂದವಾಡಿಯ ಪಾರ್ಶ್ವನಾಥ ತೀರ್ಥಂಕರ 
ಬಸದಿಯನ್ನು ಕಟ್ಟಿ ದಾನಕೊಟ್ಟ ವಿವರವನ್ನು ಸಾಣೀನಹಳ್ಳಿ ಶಾಸನ" ವಿವರಿಸುವದು. 


ಗಂಗರಾಜನ ತಾಯಿ ಮೊಚ್ಚಿ ಕಜೆ ಶೆ “ತನುವಂ ಜಿನಪತಿಯಂ, ಧನಮಂ ಮುನಿಜನದ 
ತೃಪ್ತಿಯಿಂ ಸಫಳಮಿದೆಂನೆನಗೆಂಬೀ ನಂಬುಗೆಯೊಳ್ಳನಮಂ ಜಗದೊಳಗೆ ಮೋಚಿಕಬ್ಬೆ 
ನಿಜ್‌ಪಳು” ಚಾರಿತ್ರ ಸಂಪನ್ನೆ ತನ್ನ ಇಳಿವಯಸ್ಸಿನಲ್ಲಿ ಸಲ್ಲೇಖನವ್ರತ ಸ್ವೀಕರಿಸಿದಳು. 33 
ಈ ಮಹಾತಾಯಿಯ ಸ್ಮರಣಾರ್ಥವಾಗಿ ಗಂಗರಾಜ ಶ್ರವಣಬೆಳ್ಗೊಳದಲ್ಲಿ ಒಂದು ಬಸದಿ 
ಯನ್ನು ಕಟ್ಟಿ ಸಿದನು. 3 


ಹೀಗೆ ಜಿನಧರ್ಮ ರಕ್ಷಣೆಗಾಗಿ ಜಿನಮಂದಿರಗಳ ನಿರ್ಮಾಣ, ಜೀರ್ಣೋದ್ಧಾ ರ, 
ನಿತ್ಯನಿರ್ವಹಣೆಗಾಗಿ ದಾನಕಾರ್ಯಾದಿಗಳಿಂದ ಗಂಗರಾಜ ಅಂದು ಜಿನಸಮುಯೆವಾರ್ಧಿ 
ವರ್ಧನ ಚಂದ್ರನಾಗಿದ್ದನು. ಅವನ ಕಾರ್ಯ ಚಾವುಂಡರಾಯನಗಿಂತ ಅನಂತಪಟ್ಟು 
ಶ್ರೇಷ್ಠವೆಂಬುದನ್ನು ಎವರಿಸುವ ಶಾಸನ ಹೀಗಿದೆ : 


“ಗಂಗರಾಜನಾಮುನ್ನಿನ ಗಂಗರಾಯಂಗಂ ನೂರ್ಮಡಿ ಧನ್ಯನಲ್ತೆ ॥ ಎತ್ತಿದನೆಲ್ಲಿ 
ಗಲ್ಲಿ ನೆಲೆವೀಡನೆ ಮಾಡಿದನ್ನೆಲ್ಲಿಗಲ್ಲಿ ಕಣ್ಟತ್ತಿದುಗೆಲ್ಲಿಗಲ್ಲಿ ಮನಮಾವೆದಡೆಗೆಯ್ದಿ ದುದೆಲ್ಲಿಗಲ್ಲಿ 
ಸಂಪತ್ತಿನ ಜೈನಗೇಹಮನೆ ಮಾಡಿಸೆ ದೇಶದೊಳಲ್ಲಿಗಲ್ಲಿಗೆತ್ತೆತ್ತಲುಮಾವಗಂ ಪಳೆಯ 


21. ' ಎ. ಕ. 2 ನಂ, 136 
99, ಅದೀನ, 82 

23. ಅದೇಸಂ, 149 
24, ಅದೇ ನಂ. 274 
25. ಅದೇ ನಂ. 277 
26. ಅದೇ ನಂ. 547 
27, ಅದೇ ನಂ. 136 
28. ಅದೇ ನಂ. 80 


ಕರ್ನಾಟಕದ ಜೈನ ಮೆಂತ್ರಿಗಳು-ಸೇನಾಪತಿಗಳು ೮೩ 


ಮಾಳೆ ಓ[ವೊಲಾದುದು ಗಂಗರಾಜನಿಂ॥ ಜಿನಧರ್ಮಾಗ್ರಣಿಯತ್ತಿವ ಮಬ್ಬೆ ಯರಸಿಯಂ ಲೋಕ 
ಗುಣಂಗೊಳ್ಬುದೇಕೆನೆ ಗೋದಾವರಿ ನಿಂದ ಕಾರಣದಿನೀಗಳು ಸಂಗಳ 8 ಮಂ 
ಕಾವೇರಿ ಪೆರ್ಚಿಸುತ್ತಿ ಪಿರಿದುಂ ನೀರೊತ್ತಿಯುಂ ಮುಟ್ಟಿತಿಲ್ಲೆನೆ ಸಂಮ್ಯಕ್ಕ ದ ಪೆಂಪನೇಂ 
ನೆಜ್‌ಯೆ ಬಂಣಿಪಂಣನೇ ಮಣಿಪಂ" 19 


ಗಂಗರಾಜನಂತೆ ಅವನ ಮನೆತನದ ಉಳಿದ ಸಂಬಂಧಿಗಳೂ ಜೈನಧರ್ಮದ ಶ್ರೇಷ್ಠ 
ಉಪಾಸಕರಾಗಿದ್ದೆರು. ಗಂಗರಾಜನ ಪತ್ನಿ ಲಕ್ಷ್ಮೀಮತಿಯು ಅವನೊಂದಿಗೆ ಧರ್ಮ 
ಕಾರ್ಯದಲ್ಲಿ ಸದಾ ಮುಂದೆ ಇದ್ದವಳು. ಅವಳು “ಪರಮಪದಾರ್ಥ ನಿನ್ನ ೯ಯಮನಾಂತ 
ವಿದಗ್ಗೆ ತೆ, ದುನನಯಂಗಳೊಳ್ಳ ರಿಚಯಮೆಂದುಮಿಲ್ಲದತಿ ಮುಗ್ದ ತ್ರೆ ತನ್ನಿ ನಿಯಂಗೆ ಚಿತ್ರ 
ದೊಳ್ಳಿರಿದನುರಾಗಮಂ ಪಡೆವ ರೂಪು, ವಿನೇಯ ಜನಾಂತರಂಗದೊಳ್ಲಿರುಪಮ ಭಕ್ತಿಯಂ 
ಪಡೆವ ಪೆಂಪಿವು ಲಕ್ಷ ೆಗೆಂದುಮನ್ವಿತಂ | 


“ಚತುರತೆಯೊಳ್‌ ಲಾವಣ್ಯದೊ 

ಳತಿಶಯಮೆನೆ ನೆಗಳ್ಜ ದೇವ ಭಕ್ತಿಯೊಳಿಂತೀ 
ಕ್ಷಿತಿಯೊಳಗೆ ಗಂಗರಾಜನ 

ಸತಿ ಲಕ್ಮ್ಯಂಬಿಕೆಯೊಳಿತರ ಸತಿಯರ್ದೊರೆಯೇ ॥ 
ಸೌಭಾಗ್ಯದೊಳಮದ್ದಾ ೯ದಂ 
ಸೋಭಾಸ್ಪದಮಾದ ರೂಪಿನೊಳ್ಳಿಂ ಪ್ರತ್ಯ 
ಕ್ಷೇ ಭೂತಲಕ್ಷಿ ಟಿಯೆಂದಪು 

ದೀ ಭೂತಳಮಿನಿತುಮೆಯ್ದೆ ಲಕ್ಷಿ ಬೌಮತಿಯಂ”3? 


ಎಂದು ಲಕ್ಷ್ಮೀಮತಿಯ ಸಚ್ಚಾರಿತ್ರವನ್ನೂ, ದೇವಭಕ್ತಿಯನ್ನೂ ಈ ಶಾಸನ ವಿಶದ 
ಪಡಿಸುವುದು.” 


ಅವಳೆ ಬಂಧು ಬೂಚೆ ಚೆಣ್ಣ ನು ಶುಭಚಂದ್ರ ಸಿದ್ಧಾ ೦ತದೇವರ ಶಿಷ್ಯ ನಾಗಿದ್ದ ನು. 
ಇವನು ಸರ್ವಪರಿಗ್ರ ಹಗಳನ್ನು ತ್ಯಜಿಸಿ ಸಲ್ಲೇಖನ ವಿಧಿಯಿಂದ ದೇಹ ತೃಜಸ ದನು. 
ಲಕ್ಷಿ ನಿಮತಿಯು ಇವನಿಗಾಗಿ "ಒಂದು ಸ ಸ್ಮಾರಕಕಂ ಕಕಂ ಬವನ್ನು ನಿಲ್ಲಿಸಿ ಶಾಸನವನ್ನು ಬರೆಯಿಸಿ 
ದ್ದಾ ಲ ಅಲ್ಲದೆ ಮೇಘಚಂದ್ರ ತ್ರೈವಿಧ್ಯದೇವರ ಸ್ಮರಣೆಗಾಗಿ ಶ್ರ ಶ್ರವಣಬೆಳಗೊಳದಲ್ಲಿ 
ಒಂದು ಜಿನಮಂದಿರವನ್ನು ಕಟ್ಟಿಸಿದ್ದಾಳೆ. ಅದಕ್ಕೆ ಈಗ "ಎರಡುಕಟ್ಟೆ ಬಸ್ತಿ" ಎಂದು 
ಕರೆಯುವರು. 33 “ಕೊನೆಯಲ್ಲಿ ನಲ್ಲೆ ಖನ ವಿಧಿಪ್ರಕಾರ ದೇಹ ತ್ಯಜಿಸಿದ ಧರ್ಮಾತೆ 
ಇವಳು. 


29, ಅದೆ? ನಂ. 82 

30. ಅದೇ ನಂ. 157 
31. ಅದೇ ನಂ. 155 
32, ಅದೇ ನಂ, 156 


೮೪ ಕರ್ನಾಟಕ ಭಾರತಿ 


ಬಮ್ಮಚಮೂಪತಿಯು ಗಂಗರಾಜನ ಅಣ್ಣ. ಹೊಯ್ಸಳ ರಾಜ್ಯದಲ್ಲಿ ಸೇನಾಪತಿ 
ಯಾಗಿದ್ದವ, ಇ ಇಬ್ಬ ರೂ ಅಣ್ಣ ತಮ್ಮ ೦ದಿರು ಅನೇಕ ಜಿನಮಂದಿರಗಳನ್ನು ನಿರ್ಮಿಸಿದರು. 
ಬಮ್ಮ ಜಮೂಪುಹಾ ಪತ್ನಿ “ಶುಭಚಂದ್ರ ದೇವರ ಗುಡ್ಡಿ ”, ವರಜಿನಪೂಜೆಯನತ್ತಾ, 
ಜನದ ಜಕ್ಕ ಬ್ಬೆ - ಸುವಳು, ಸಚ್ಚೆ ರಿತೆ ಗುಣಾ 33 ಧರಣೀತಳ ಮೆಚ್ಚಿ 
pe ನಿಚ್ಚ 0788. ಅವಳು 'ಮೋಕ್ಷತಿಳಕ' ವನ್ನು ನೋಂತು “ನಯಣದೆ 


ದೇವರ' ಮಾಡಿಸಿ ಪ್ರತಿಷ್ಠೆ ಮಾಡಿಸಿದಳೆಂದೂ** ಕೆರೆಯನ್ನು ಕ ಟ್ಟಿಸಿದಳೆಂದೂ** ದಾನ 
ಎತ್ತ ವಿವರಕ ಶಾಸನಗಳಿಂದ ತಿಳಿಯುದು. 


ಗಂಗರಾಜನ ಮಗ ಬೊಪ್ಪಣ್ಣ. ಇವನೂ ವಿಷ್ಣು ವರ್ಧನನ ಸೇನಾಪತಿ. ಶ್ರವಣ 
ಬೆಳಗೊಳದಲ್ಲಿ ಅವನು ಕಟ್ಟಿಸಿದ "'ಜಿನಮಂದಿರಕ್ಕೆ "ಜೊಪ್ಪ ಣ್ಣ ಜೈತ್ಕಾಲಯ'ವೆಂಬ 
ಹೆಸರಿದೆ. ಅಲ್ಲದೆ ಗಂಗರಾಜನ ಮರಣದ ತರುವಾಯ ಅವನ ನೆನಪಿಗಾಗಿ ಶ್ರವಣ 
ಬೆಳಗೊಳದಲ್ಲಿ ಪಾರ್ಶ್ವನಾಥ ಮಂದಿರವನ್ನು ಕಟ್ಟಿಸಿದನು. ಅದನ್ನು ಭೋರಘಟ್ಟ 
ಜಿನಾಲಯವೆಂದು ಕರೆಯುವರು. ಅದರಂತೆ ತಂದೆಯ ಸ್ಮರಣಾರ್ಥವಾಗಿ ನಾಗಮಂಗಲ 
ತಾಲೂಕಿನ ಕವಡಹಳ್ಳಿಯಲ್ಲಿಯೂ ಒಂದು ಜಿನಮಂದಿರವನ್ನು ಕಟ್ಟಿ ಸಿದನು. 


ಬೊಪ್ಪಣನ ಹೆಂಡತಿ ಸೇನಾಪತಿ ಮರಿಯಣ್ಣ , ಭರತ ಇವರ ತಂಗಿಯಾಗಿದ್ದಳು. 
ಗಂಗರಾಜನ ಹೆಂಡತಿ ಲಕ್ಷ್ಮೀಮತಿ ಮರಿಯಣ್ಣ-ಭರತರಿಗೆ ಸೋದರತ್ತೆಯಾಗಿದ್ದಳು. 
ಇವರೀರ್ವರು 1ನೆಯ ನರಸಿಂಹ (1141-1173)ನ ಕಾಲದಲ್ಲಿ ಸೇನಾನಾಯಕ 
ರಾಗಿದ್ದರು. ಶ್ರವಣಬೆಳಗೊಳದಲ್ಲಿ ಭರತ ಬಾಹುಬಲಿಯ ಮೂರ್ತಿಗಳನ್ನು ಸ್ಥಾಪಿಸಿ 
ದರು." ಗಂಡದಿಮುಕ್ತ ಸಿದ್ಧಾಂತದೇವರು ಇವರ ಗುರುಗಳು. 


“ಭರತಬಾಹುಬಲಿ ಕೇವಲಿಗಳ ಪ್ರತಿಮೆಗಳುಮನೀಬಸದಿಗಳುಮಾತೀರ್ಥದ್ವಾರ 
ಪಕ್ಷಕೋಭಾತ್ಮ ೯೦ ಮಾಡಿಸಿದನೀರಂಗಮ ಹಪ್ಪಳಿಗೆಯುವನೀ ಮಹಾಸೋಪಾನ ಪಜು್ತಿ 
ಯುಮಂ ಠಚಿಸಿದಂ, ಶ್ರೀ ಗೊಮ್ಮಟದೇವರ ಸುತ್ತಲು ರಂಗಮ ಹಪ್ಪಳಿಗೆಯಂ 
ಬಿಗಿಯಿಸಿದನನ್ನುಮಲ್ಲದೆ -ಯುಮೀಗಂಗನಾಡಿ ನಾಡೊಳಲ್ಲಿಗಲ್ಲಿಗೆಲ್ಲಿ ನೋರ್ಪಡಂ ॥ 
ಪ್ರಕಟಯಶೋವಿಭುವೆಣ್ಬ ತ್ತು ಕನ್ನೆವಸದಿಗಳನೊಸೆದು ಜೀರ್ಣೋದ್ಧಾ ರ. ಪ್ರಕರ 
ಮನಿನ್ನೂಅನಲೌಕಿಕ ಧೃತಿಮಾಡಿಸಿದನೆನೆಯೆ ಭರತಚಮೂಪಂ ॥5 ಚಾವುಂಡರಾಯನಂತೆ 


ತತ್ತಿ ಅದೇ ನಂ. 138 
34, ಅದೇ ನೆಂ. 503 
35. ಅದೇ ನೆಂ. 504 
36. ಅದೇ ನಂ, 550 
37. ಅದೇ ನಂ. 371; 372 
38, ಅದೇ ನಂ. 373 


ಕರ್ನಾಟಕದ ಜೈನ ಮಂತ್ರಿಗಳು-ಸೇನಾಪತಿಗಳು ೮೫ 


ಭರತ ಬಾಹುಬಲಿಗಳ ಮೂರ್ತಿಯನ್ನು ನಿರ್ಮಿಸಿ, ಎಂಬತ್ತು ಜಿನಮಂದಿರಗಳನ್ನು 
ನಿರ್ಮಿಸಿ, ಎರಡುನೂರು ಜಿನಮಂದಿರಗಳ ಜೀರ್ಣೋದ್ದಾ ರ ಕಾರ್ಯ ಕೈಕೊಂಡ 
ಜಿನಧರ್ಮುದೀಪಕನೆನಿಸಿದನು. 


ಹೊಯ್ಸಳ 1ನೆಯ ನರಸಿಂಹನ "ಮಹಾಪ್ರಧಾನ' ಹಾಗೂ “ಹಿರಿಯೆ ಭಂಡಾರಿ” 
ಹುಲ್ಲರಾಜ, ಹುಲ್ಲಪ್ಪನ ಕುರಿತು ಅನೇಕ ಶಾಸನಗಳು ವಿವರಿಸುವವು. “ಜಿನಗೇಹೋ 
ದ್ದ ರಣಂಗಳಿಂ ಜಿನಮಹಾಪೂಜಾಸಮಾಜಂಗಳಿಂ ಜಿನಯೋಗಿಬ್ರಜದಾನದಿಂ ಜಿನಪದ 
ಸ್ತೋತ್ರ ಫ್ರಿಯಾನಿಷ್ಠೆಯಿಂ ಜಿನಸತ್ತುಣ್ಯಪುರಾಣಸಂಶ್ರವಣದಿಂ ಸಂತೋಷಮಂ ತಾಳ್ವಿ 
ಭವ್ಯನುತಂ ನಿಚ್ಚ ಲುಮಿನ್ತೆ ಪೆಬ್ತುಗಳೆವಂ ಶ್ರೀಹುಳ್ಳದಂಡಾಧಿಷಂ”* ಅವನು 
ಕೊಲ್ಲಾಪೂರದ ರೂಪನಾರಾಯಣ ಬಸದಿಗೆ ದಾನವಿತ್ತನು, ಬಂಕಾಪೂರದ, ಜಿನಮಂದಿರದ 
ಜೀರ್ಣೋದ್ದಾರ ಕೈಕೊಂಡನು. ಕೊಪ್ಪಳದ ಅನೇಕ ಜಿನಮಂದಿರಗಳಿಗೆ ದಾನವಿತ್ತನು. 
ಶ್ರವಣಬೆಳಗೊಳದ ಗೊಮ್ಮಟೇಶ್ವರ, ಪಾರ್ಶ್ವನಾಥ, ಹಾಗೂ ತಾನು ಕಟ್ಟಿಸಿದ ಚತು 
ರ್ವಿಂಶತಿ ಬಸದಿಯ ತೀರ್ಥಂಕರರ ಅಷ್ಟವಿಧಾರ್ಚನೆಪೂಜೆಗೂ ಹಾಗೂ ಮುನಿಗಳ 
ಆಹಾರ ದಾನಕ್ಕಾಗಿಯೂ "ಸವಣೀರು' ಊರನ್ನು ದತ್ತಿಯಾಗಿ ಕೊಟ್ಟನು." 


ಗಂಗರಾಜನ ತಾಯಿ, ಹೆಂಡತಿ, ಅತ್ತಿಗೆ ಮೊದಲಾದ ಸಂಬಂಧಿಗಳೆಲ್ಲ ಜೈನಧರ್ಮದ 
ಸಂರಕ್ಷಕರಾಗಿದ್ದ ರು. ಆದುದರಿಂದ ಅವನನ್ನು “ಜಿನಧರ್ಮಪ್ರತಿಪಾಲಕ`ನೆಂದು ಕರೆಯು 
ವದು ಸೂಕ್ತವಾಗಿದೆ. ಹೀಗೆ ಹೊಯ್ಸಳರಾಜ್ಯದ ಅನೇಕ ಜೈನ ಮಂತ್ರಿ ಸೇನಾಪತಿ 
ಹಾಗೂ ಅವರ ಕುಟುಂಬ ವರ್ಗದವರಿಂದ ಜೈನಧರ್ಮಕ್ಕೆ ಪರ್ಯಾಯವಾಗಿ ಕರ್ನಾಟಕದ 
ಸಾಂಸ್ಕೃತಿಕ ಇತಿಹಾಸಕ್ಕೆ ಅಮೌಲ್ಯ ಸೇವೆ ಸಂದಿದೆ. ಆದುದರಿಂದಲೇ ಒಂದು ಶಾಸನದಲ್ಲಿ 
ನೂರು ಜನ ಚಾವುಂಡರಾಯರಕ್ಕಿಂತ ಗಂಗರಾಜನ ತೂಕವು ಹೆಚ್ಚಾ ಗುವದೆಂದು 
ಹೇಳಿದೆ.*! 


ಸಾದತ್ತಿಯ ರಟ್ಟರು ಆರಂಭದಲ್ಲಿ ರಾಷ್ಟ್ರಕೂಟರ. ಹಾಗೂ ತರುವಾಯ 
ಚಾಲುಕ್ಕರ ಸಾಮಂತರಾಗಿ ಈಗಿನ ಬೆಳಗಾವಿ ಜಿಲ್ಲೆಯ ಬಹುಭಾಗ ಹಾಗೂ ಅದರ ನೆರೆ 
ಭಾಗವೂ ಸೇರಿ ಆದ "ಕುಹುಂಡಿ' 3000 ವನ್ನು ಆಳಿದರು. “ಈ ಕುಹುಂಡಿ ದೇಶದ 
ದಂಡನಾಯಕನಾದ ಗೊಂಕರಸನು ತೇರದಾಳದಲ್ಲಿ ಭಗವಾನ್‌ ನೇಮಿನಾಥ ತೀರ್ಥಂಕರರ 
ಮಂದಿರವನ್ನು ಕಟ್ಟಿಸಿದನು. ಕಾರ್ತವೀರ್ಯನೂ ಗೊಂಕರಸ ಮೊದಲಾದವರು ಜೈನ 


ರಿದ ರೆಂಬುದು ತೇರದಾಳದ ಶಾಸನದಿಂದ ಸ್ಪ ಷ್ರವಾಗುವದು”*: 
pS) 


39. ಅದೆ ನಂ, 476 

40. ಆದೇ ನಂ. 275, 342 

41, ಮಿರ್ಜಿ ಅಣ್ಣಾರಾಯರು ತ ಜೈನಧರ್ಮ, 1142 
೫% ಅದೇ:ಪ್ರ, 1113 


೮೬ ಕರ್ನಾಟಕ ಭಾರತಿ 


ವಿಜಯನಗರ ಸಾಮ್ರಾಜ್ಮದಲ್ಲಿಯೊ ಬಲ್ಲಪ ದಂಡನಾಯಕನು ಮಹಾಮಂಡಲೇ 
ಶ್ವ ರನಾಗಿದ್ದನು. ಗಂಗದೇವನು ಒಂದು ಪ್ರಾಂತದ ಅಧಿಕಾರಿಯಾಗಿದ್ದ ನು. “ಬುಕ್ಕ 
ರಾಜನ ಆಳಿಕೆಯಲ್ಲಿ ದಂಡನಾಯಕ ಮುಂಡಪ್ಪ, ಮಲ್ಲಪ್ಪ. ಬೈಚಪ್ಪ ಮೊದಲಾದ ಜೈನ 2 
ವೀರರು ಅಧಿಕಾರ ಸ್ಥಾನದಲ್ಲಿದ್ದರು. ಬೈಚಪ್ಪ (1320- 1380) ಸೇನಾಪತಿಯು 
ಗೋವೆಯನ್ನು ಗೆದ್ದು ವಿಜಯನಗರ ರಾಜ್ಯಕ್ಕೆ ಸೇರಿದನು. ಆ ರಣರಂಗದಲ್ಲಿ ಅವನು 
ಮಡಿದುದರಿಂದ, ಅವನ ನೆನಪಿಗಾಗಿ ನೆಟ್ಟ ವೀರಗಲ್ಲೊಂದು ಗೋವೆಯ ಸೀಮೆಯಲ್ಲಿ 
ಇನ್ನೂ ಇದೆ”. 43 


ಬೈಚಪ್ಪನ ಮಗ ಇರುಗಪ್ಪನು ಎರಡನೆಯ ಹರಿಹರನ ಮಹಾಪ್ರಧಾನನಾಗಿದ್ದನು. 
ಇವನೂ ಪ ಪ್ರಸಿದ್ದ ಜೈನವೀರನು. ಇವನು ಶ್ರವಣಬೆಳಗೊಳದಲ್ಲಿ ಒಂದು ಕೆರೆಯನ್ನೂ, 
ಹೂದೋಟವನ್ನೂ ನಿ ಡಿ, ೬. ವಿಜಯನಗರ ಸಾಮ್ರಾಜ್ಯದಲ್ಲಿ ಅನೇಕ ಜಿನ 
ಮಂದಿರಗಳನ್ನು ಕಟ್ಟಿ ಸಿದನು. ಅಲ್ಲದೆ ಸಂಸ್ಕೃತ “ನಾನಾಥ-ರತ್ನಮಾಲೆ' ಎಂಬ ಕೋಶ 
ವನ್ನು ರಚಿಸಿದನು. ಇವನ ಪ್ರಭಾವದಿಂದಾಗಿ ಅನೇಕ ಜನರು ಜೈನಧರ್ಮವನ್ನು 
ಸ್ವಿಕರಿಸಿದರು. ಇದೇ ಸುಮಾರಿಗೆ ಮುಂಡಪ್ಪ ದಂಡನಾಯಕನ ಆಶ್ರಯದಲ್ಲಿದ್ದ 
ಮಧುರಕವಿಯು ಧರ್ಮನಾಥ ತೀರ್ಥಂಕರ ಪುರಾಣವನ್ನು ರಚಿಸಿದನು. 


ಕನ್ನಡ ಸಾಹಿತ್ಯದ ಆದಿಮಹಾಕವಿ ಗೌರವಕ್ಕೆ ಪಾತ್ರನಾದ ಪಂಪಮಹಾಕವಿಯು 
ರಾಷ್ಟ್ರಕೂಟರ ಮಹಾಸಾಮಂತನಾಗಿದ್ದ ಅರಿಕೇಸರಿಯ ಆಶ್ರಯದಲ್ಲಿದ್ದ ನು. ಕವಿಯಾಗಿ 
ದ್ದಂತೆ ಕಲಿಯೂ ಆಗಿದ್ದನು. “ಕವಿತೆ ನೆಗಟ್ತಿಯನಿರಿಸೆ ಜೋಳದ ಪಾಟ್‌ ನಿಜಾದಿ 
ನಾಥನಾಹವದೋಲಳರಾತಿನಾಯಕರ ಪಟ್ಟನೆ ಪಾಜಾಸೆ.... ಏಂ ಕಲಿಯೋ ಸತ್ಯವಿಯೋ 
ಗುಣಾರ್ಣವಂ” ಎಂದು ಅವನೇ ಹೇಳಿಕೆ ಕೊಂಡಿದ್ದಾ ನೆ. 


ಇಂತಿನಾಥ ಕವಿಯು ಚಾಲುಕ್ಕರ ಎರಡನೆಯ ಸೋಮೇಶ್ವರ (1068-1076)ನ 
ಮಂತ್ರಿ ಹಾಗೂ ಸೇನಾಪತಿಯಾಗಿದ್ದ ನೆಂಬ ಉಲ್ಲೆ €ಖವು 1068ರ ಶಾಸನವೊಂದರಿಂದ 
ದೊರೆಯುವದು. ಅವನು ಕವಿಯಲ್ಲದೆ ಕಲಿಯೂ ಆಗಿದ್ದನು. 11ನೆಯ ಶತಮಾನದ 
ಉತ್ತರಾರ್ಧದಲ್ಲಿ ಪ್ರೌಢಕಾವ್ಯ ಸಂಪ್ರ ದಾಯವನ್ನು ಮುಂದುವರಿಸಿದ ಕೀರ್ತಿ ಅವನದು. 

ತಿಮುಕುರ' ಎಂಬ ಬಿರುದು « ಅವನಿಗಿದ್ದಿ ತು. ಅವನು ರಚಿಸಿದ ಕ ಕಾವ್ಯ "ಸುಕುಮಾರ 
ಚರಿತೆ". ಅವನ “ಕವಿತ್ವ ಸಹಜಪ್ರಸನ್ನ ವಾಗಿದೆ. ಶೈ ಲಿ ಧಾರಾಳವಾಗಿದೆ. ಪ್ರೌಢಿಮೆ 
ಯಿಂದ ಸರಳೆ ಸೌಂದರ್ಯಕ್ಕೆ ತಿರು ಗುತ್ತಿದ್ದ ಚಂಪೂ ರೂಪಕ್ಕೆ ಇಲ್ಲಿಯೊಂದು ಮಾದರಿ 
ಯಿದೆ”,* ಎಂಬ ಅಭಿಪ್ರಾಯವಿದೆ. 


ಷತ, ಅದೇ ಪ್ರ, 118 
44, ಎ, 6. 9೫ ನಂ. 357 


45, South Indian Inscriptions Nos: 152, 153, 156 
46. ರಂ. ಶ್ರೀ ಮುಗಳಿ; ಕನ್ನಡ ಸಾಹಿತ್ಯ ಚುತ್ರೆ (1953) ಪು. 122 


ಕರ್ನಾಟಕದ ಜೈನ ಮಂತ್ರಿಗಳು-ಸೇನಾಪತಿಗಳು ೮೭ 


ಪಂಪನಂತಹ ವರ್ಣಮಯ ವ್ಯಕ್ತಿತ್ವವನ್ನು ಪಡೆದ ಇನ್ನೊಬ್ಬ ಕವಿ ಕಲಿ ಜನ್ನ. 
ಹೊಯ್ಸಳ ವೀರಬಲ್ಲಾಳನ (1173-1220) ಆಶ್ರಯದಲ್ಲಿ "ಯಶೋಧರ ಚರಿತೆ' 
ಯನ್ನು ರಚಿರಿದನು. “ಮನ್ನಿಸಿ ಬಲ್ಲಾಳಂ ಕುಡೆ! ಜನ್ನಕವಿಚಕ್ರವರ್ತಿವೆಸರಂ ಪಡೆದಂ'* 
ಎಂದು ಕವಿಚಕ್ರವರ್ತಿಯ ಗೌರವವನ್ನು ಪಡೆದ ಕವಿ ಜನ್ನ. ಹೊಯ್ಸಳ ವೀರಬಲ್ಲಾಳನ 
ಮಗನಾದ ವೀರನರಸಿಂಹನ (1220-1235) ಓಲಗದಲ್ಲಿ "ನಿಂದಿರೆ ದಂಡಾಧೀಶಂ, 
ಕುಳ್ಳಿರೆ ಮಂತ್ರಿ, ತೊಡಂಕೆ ಕನಿ' ಆಗಿದ್ದನು. ಇವನ ಆಶ್ರಯದಲ್ಲಿಯೇ 
“ಅನಂತನಾಥ ಪುರಾಣ'ವನ್ನು ರಚಿಸಿದನು. “ತಂದೆಯ ಕಾಲಕ್ಕೆ ಕವಿಚಕ್ರವರ್ತಿ ಎನಿಸಿದ 
ಜನ್ನ ಮಗನಾದ ನರಸಿಂಹನ ಕಾಲಕ್ಕೆ ರಾಜ್ಯದ ಹಿರಿಯ ವೃಕ್ತಿಗಳಲ್ಲೊಬ್ಬ”**ನಾಗಿದ್ದ. 


ಬರೆಯಲ್ಮೇಣ್ಮಚ್ಚ ರದಿಂ 
ಕೊರೆಯಲ್ಫೇಣ್ಕೆಯ್ಗೆ ಪಲಗೆ ಬರೆ ಕಾವ್ಯಕಲಾ 
ಪರಿಣತೆಯೊಳ್‌ ಖಡ್ಗಕಳಾ 

ಪರಿಣತೆಯೊಳ್‌ ಭಾಳನೇತ್ರನೆನಿಪಂ ಜನ್ನಂ₹9 


ಎಂದು ಖಡ್ಗ , ಲೇಖನಗಳೆರಡರಲ್ಲಿಯೂ ಪರಿಣತೆ ಪಡೆದ ವ್ಯಕ್ತಿ ಜನ್ನ. ಚದುರನಿಧಿ, 
ಚಲದನೆಲೆ, ಚಾಗದಸಾಗರಂ, ಅಣ್ಮನಾಗರಂ₹ ಎಂದು ಹೇಳಿಕೊಂಡಿದ್ದಾ ನ (ತಾಡಿತೆ 


ಶ್ರಿ 
ಕೈಯಲ್ಲದೆ, ಒಡ್ಡಿದ ಕೈಯಲ್ಲದ ಪೆಂಪು" ಆವನದು. ಪೆರಮಶ್ರೀ ಜಿನಪಾದ ಪಲ್ಲವ 
ಲತಾಂತಂ, ನಿರ್ಮಳಂ, ಜೈನಮುಂದಿರ ನಿರ್ಮಾಣಧನಂ' ಎಂದೂ ಹೇಳಿಕೊಂಡಿ 
ದ್ದಾನೆ. ಯಶೋಧರ ಚರಿತೆ, ಆನಂತನಾಥ ಪುರಾಣಗಳೆರಡರಲ್ಲಿಯೊ ಧರ್ಮಬಾಹಿರ 
ಪ್ರಣಯ ಸಮಸ್ಯೆಯನ್ನು ಚಿತ್ರಿಸಲು ಪ್ರಯತ್ಲಿಸಿದ್ದಾ ನೆ. ಕಾವೃಧರ್ಮ ಹಾಗೂ ಧರ್ಮಗಳ 
ಸಮನ್ವ ಯ “ಯಶೋಧರಚರಿತೆ'ಯಲ್ಲಿ ಸಿದ್ದಿ ಸಿದೆ. 

ರಾಜ ಮಹಾರಾಜರ ಪ್ರೀತಿ ವಿಶ್ವಾಸ ಗಳಿಸಿಕೊಂಡು, ಜನಬಲ ಧನಬಲ ಹೊಂದಿ, 
ಅಧಿಕಾರದಿಂದ ಕೂಡಿದ ವ್ಯಕ್ತಿ ಸ್ವ ಸುಖದಲ್ಲಿಯೇ ಮುಳುಗುವದು ಸಹಜ. ಆದ 


ಕರ್ನಾಟಕದ ಜೈನ ಮಂತ್ರಿ, ಸೇನಾಪತಿಗಳು ಲೌಕಿಕದಲ್ಲಿದ್ದರೂ, ಆದರಿಂದ ಮುಕ್ತ 


ರಾಗಿದ್ದಂತೆ ತೋರುವರು. ನಿರಂತರ ಗುರುಗಳ ಮಾರ್ಗದರ್ಶನ ಪಡೆಯುವ ಸೌ ಭಾಗ್ಯ 


47, ಜನ್ನ: ಯಶೋಧರ ಚರಿತೆ, 1-21 


48, (ಸಂ.) ಬಿ.ಬಿ, ಮಹೀಶವಾಡಿ : ಅನಂತನಾಥ ಪ್ರರಾಣ; 1.56 
49. ಬಿ.ಬಿ. ಮಹೀಶವಾಡಿ ; ಸಾಧನೆ; 5-2, ಪ್ರ. 41 

50. ಅನಂತನಾಥ ಪುರಾಣ, 1-54 

51, ಯಶೋಧರ ಚರಿತೆ 1-20 

52, ಅನಂತನಾಥ ಪುರಾಣ 14-80 


53. 5.1.1, Vol. IV, No. 267 


೮೮ ಕರ್ನಾಟಕ ಭಾರತಿ 


ಅವರದಾಗಿದೆ. ಆದುದರಿಂದ ರಾಷ್ಟ್ರ ಕಾರ್ಯದ ಲೋಕಲ್ಮಾಣದೊಂದಿಗೆ ಆತ್ಮಕಲ್ಯಾಣದ 
ಕುರಿತು ಸದಾಜಾಗೃತರಾಗಿದ್ದಾರೆ. ಸಾಹಿತ್ಯ ಕಲೆಗಳನ್ನು ಗೌರವಿಸಿ ಅವುಗಳ ಬೆಳೆವಣಿಗೆಗೆ 
ಸಹಾಯಕರಾಗಿದ್ದಾರೆ. ಕೇವಲ ಮಂತ್ರಿ, ಸೇನಾಪತಿಗಳು ಮಾತ್ರ ಈ ಧರ್ಮಕಾರ್ಯ 
ವನ್ನು ಕೈಕೊಂಡಿರದೆ ಹೆಂಡತಿ_ತಾಯಿ ಮೊದಲಾಗಿ ಅವರ ಕುಟುಂಬ ವರ್ಗದವರೆಲ್ಲರೂ 
ಅದರಲ್ಲಿ ಭಕ್ತಿ ಭಾವದಿಂದ ಸಹಭಾಗಿಯಾದುದು ಅವರ ವ್ಯಕ್ತಿತ್ವದಲ್ಲಿ ಧರ್ಮ ಒಂದಾ 
ಗಿದ್ದಿ ತೆಂಬುದನ್ನು ತೋರುವದು. 


“ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು ದೇವಾಗಾರಮಂ ಮಾಡಿಸ 
ಜ್ಹೆರೆಯೊಳ್‌ ಸಿಲ್ಕಿದನಾಥರಂ ಬಿಡಿಸು, ಮಿತ್ರರ್ಗಿಂಬುಕೆಯ್‌ ನಂಬಿದ 
ರ್ಗೆರೆವಟ್ಟಾಗಿರು ಶಿಷ್ಕರಂ ಮೊರೆಯೆನುತ್ತಿಂತೆಲ್ಲವಂ ಹಿಂದೆ ತಾ 
ಯೆರದಳ್ವಾಲೆರೆವಂದುತೊಟ್ಟು ಲಕ್ಷ್ಮೀಧರಾಮಾತ್ಮನಾ”** 


ಮೇಲಿನ ಶಾಸನ ಹೇಳುವಂತೆ ತಾಯಂದಿರ ಈ ನೀತಿಯ ಪಾಠವನ್ನು ಎಳವೆಯಲ್ಲಿಯೇ 
ಅರಗಿಸಿಕೊಂಡು, ಧರ್ಮಗುರುಗಳ ಉಪದೇಶವನ್ನು ಪಡೆದು, ಜನಹಿತ ಆತ್ಮಹಿತ ಕಾರ್ಯ 
ಮಾಡಿ ಬಾಳಿ ಬೆಳಗಿದ್ದಾರೆ ಈ ಕರ್ಣಾಟಕದ ಜೈನ ಮಂತ್ರಿ -ಸೇನಾಪತಿಗಳು. ಇಂದಿನ 
ಬದಲಾದ ಪರಿಸ್ಥಿತಿಯಲ್ಲಿ ಶ್ರೀಮಂತ ದಾನಿಗಳಿಗೂ, ಅಧಿಕಾರಿಗಳಿಗೂ, ಸಕಲ ಪ್ರಜೆ 
ಗಳಿಗೂ ತಮ್ಮ ಮಹಾತ್ಕಾರ್ಯದಿಂದ ಆದರ್ಶಪ್ರಾಯರಾಗಿದ್ದಾರೆ, ಅನುಕರಣೀಯ 
ರಾಗಿದ್ದಾರೆ. 


x 


ಕನ್ನಡ ವೃತ್ತಿ ಸದಕೋಶ-3 
ಎಲೆಬಳ್ಳಿ ತೋಟದ ವೃತ್ತಿ ಪದಗಳು 


9 ನಿ. ಶಿನಾನಂದ 


“ವೀಳೆಲೆ' ಅಥವ *ಎಲೆ' ಹಸುರಾದ, ಕೋಮಲವಾದ, ಊಟವಾದ ಮೇಲೆ 
ಸೇವನೆಗೆ ಯೋಗ್ಯವಾದ, ತುಟಿಗಳಿಗೆ ಒಂದು ರೀತಿಯ "ಲಿಪ್‌ಸ್ಟಿಕ್‌'ದಂತಹ ಸೌಂದರ್ಯ 
ವನ್ನು ತರುವ ಸಸ್ಯಜಾತಿ. 13ನೆಯ ಶತಮಾನದಲ್ಲಿ ಭಾರತಕ್ಕೆ ಬಂದಿದ್ದ "ಮಾರ್ಕೊ 
ಪೋಲೊ' ಎಂಬ ಪ್ರವಾಸಿಕನು "ಎಲೆ ತಿನ್ನುವದು ಪಾಂಡ್ಕ ರಾಜ್ಯದಲ್ಲಿ ಬಡವನಿಗೂ 
ಸುಖ-ಭೋಗದ ಸಂಕೇತವಾಗಿತ್ತು” ಎಂದು ವಿವರಿಸಿದ್ದಾನೆ. (Marco Polo, 


Travels p. 324) 


ಕನ್ನಡದ ಪ್ರಾಚೀನ ಶಾಸನ, ಕಾವ್ಯಗಳಲ್ಲಿ ತೋಟಪಟ್ಟಿಯ ವರ್ಣನೆ ಯಥೇಷ್ಟವಾಗಿ 
ಬರುತ್ತದೆ. ಶಾಸನಾಧಾರಗಳ ಮೇಲಿಂದ ತೋಟಿಗ ವ್ಯವಸಾಯದವರನ್ನು ಮೂರು 
ರೀತಿಯಲ್ಲಿ ವರ್ಗೀಕರಿಸಬಹುದಾಗಿದೆ]್ಕಿ (1) ಮಾಲಗಾರರು (2) ಎಲೆಯ ಭುಜಂಗೆ 
ಅಥವ ತಂಬುಲಿಗಶು (3) ತೋಂಟಿಗರು. 


ಎಲೆಯ ಭುಜಂಗರದು ಅಥವ ತಂಬುಲಿಗರದು ದೊಡ್ಡೆ ವೈವಸಾಯ ಸಂಘ 
ವಾಗಿತ್ತು. ಹುಬ್ಬಳ್ಳಿ ತಾಲೂಕಿನ ಕೂಡಿನಕೆರೆ ಶಾಸನದಲ್ಲಿ (ಕ್ರಿ.ಶ. 1108) ಐಸೂರು 
ನಾಲ್ವೆಲೆಯ “ಭುಜಂಗ'ರ ನಾಮ ನಿರ್ದೇಶನವಿದೆ. ಈ ವೃತ್ತಿಕಾರರನ್ನು ಶಬ್ದ ಮಣಿ 
ದರ್ಪಣದಲ್ಲಿ ಕೇಶಿರಾಜ "ಅಡಪವಳ' (ಅಡಪ,ವಳ್ಳೆ) (ಶ.ಮ.ದ.ಸೂ. 198) ಎಂದು 


೯೦ ಕರ್ನಾಟಕ ಭಾರತಿ 


ನಿರ್ದೇಶಿಸಿದ್ದಾನೆ. “ತಳ್ತೆ ಎಲೆವಳ್ಳಿಯೆ' ಎಂಬ ಪಂಪ ಮಹಾಕವಿಯ ವರ್ಣನೆಯಿಂದ 
ಬನವಾಸಿ ನಾಡಿನ ಪ್ರಮುಖ ಬೆಳೆಯಲ್ಲಿ "ಎಲೆಬಳ್ಳಿ'ಯೂ ಒಂದಾಗಿತ್ತೆಂಬುದು ಗೊತ್ತಾ 
ಗುತ್ತದೆ. ಈ ವ್ಯವಸಾಯದವರ ಉತ್ಪ ನ್ನ ದ ಮೇಲೆ ಹಿಂದೆ ಕರಭಾರ (7೩%)ವನ್ನು 
ಗೊತ್ತು ಮಾಡಲಾಗಿತ್ತು. “ಎಲೆಯ ಹೇಂಗೆ ಆಜುನೂರು' (ಶ್ರವಣಬೆಳ್ಗೊಳೆ 
Vol. 11, No. 444 ಕ್ರಿ. ಶ. 481) ಎಲೆಯ ಭುಜಂಗರು ತಮ್ಮ ಉತ್ಪನ್ನಕ್ಕೆ 
ಕರವನ್ನು ಸಲಿಸುತಿ ದ್ದ ರಲ್ಲದೆ ಅನೇಕ ದೇವಾಲಯಗಳಿಗೆ, ವಿದ್ಯಾಸಂಸ್ಥೆ ಗಳಿಗೆ ದಾನ-ಧರ್ಮ 


« ಮ 


ಗಳನ್ನು ಸಲ್ಲಿಸಿದ ವಿವರಗಳೂ ನಮಗೆ ಗೊತ್ತಾಗುತ್ತದೆ. 


ಎಲೆಬಳ್ಳಿ ತೋಟಗಳು ನಮಗೆ ಒಂದೊಂದು ಪ್ರದೇಶದಲ್ಲಿ ಅಧಿಕ ಸಂಖ್ಯೆಯಲ್ಲಿ 
ಕಾಣದೊರೆಯುತ್ತವೆ. ಹಿಂದಿನ ಶಾಸನ, ಕಾವ್ಯಗಳಿಂದ "ಎಳಲತೆ' “ಎಲೆಹೇಜು' 
“ಎಲೆದೆಜ್‌' "ಅಡಪವಳ' “ತಾಮ್ಬೂಲ' “ಎಲೆ ಭುಜಂಗ' ಮುಂತಾದ ಪದಗಳನ್ನು 
ಸಂಗ್ರಹಿಸಬಹುದಾಗಿದೆ.. ಈಗಲೂ 'ತೋಟದಲ್ಲಿ ನಿತ್ಯ ವ್ಯವಹಾರದಲ್ಲಿ ಬಳಕೆಮಾಡುವ್ನ 
ಎಷ್ಟೊ ೇ ಶಬ್ದಗಳು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿ ಕೇಳಿಬರುತ್ತವೆ. ಇವನ್ನು 
ಸಂಗ್ರಹಿಸುವದರ ಮೂಲಕ ಆಯಾ ಭಾಗದ ಆಡುನುಡಿಯ ವೃತ್ತಿಪದಕೋಶವನು 
ನಾವು ಸುಲಭವಾಗಿ ಸಿದ್ಧ ಪಡಿಸಬಹುದು. ಸಾಮಾನ್ಯವಾಗಿ ಎಲೆಗಾರ, ಎಲೆಗಾರ್ತಿ, 
ಎಲಿಪೂಜೆ, ಎಲಿಗಟ್ಟು, ಎಲಿಯಡಕಿ, ಮುಂತಾದ ಪದಗಳನ್ನು ನಾವು ಉತ್ತರ ಕರ್ನಾಟಕದ 
ಎಲ್ಲ ಕಡೆಗೂ ಕೇಳುತ್ತೇವೆ. ಇವು ಉಚ್ಚಾರಣೆಯಲ್ಲಿ ಎ ಯ (ಉನ್ನತ ಮಧ್ಯ 
ಪೂರ್ವಸ್ಪರ ಅವನತಮಧ್ಯ ಅರೆವೃಂಜನವಾಗಿ ಮಾರ್ಪಡುವದು) ಧ್ವನಿವ್ಯ 'ತ್ಯಾಸದಿಂದ 
“ಯಲಗಾರ', ' “ಯಲಗಾರ್ತಿ', “ಯಲಿಗಟ್ಟು', “ಯಲಿಯಡಕಿ' 'ಯೆಂದಾ ಗುತ್ತವೆ. 
“ವೀಳೆಯ'`3 (ಸಂಸ್ಕೃತ “ವೀಟಿಕೆ`ಯ ತದ್ಭವ. ಶ.ಮ. ದ. ಸೂ. 244). ಎಲೆ ಈಗ 
ಕೇವಲ “ಎಲೆ' ಎಂದು ಮಾತ್ರ ವ್ಯವಹಾರದಲ್ಲಿ ಬಳಕೆಯಾಗುತ್ತದೆ. “ವೀಳೆಲೆ ತೋಟ: ಕ್ಕೆ 
ಬದಲಾಗಿ “ಎಲೆ ತೋಟ'ವೆಂದೇ ಅದನ್ನು ಕರೆಯುವದು ವಾಡಿಕೆಯಾಗಿದೆ. “ಎಲೆ 
ಒಂದು ಕಾಲಕ್ಕೆ ಯಾವುದೇ ಗಿಡ- ಮರದ ತೊಪ್ಪಲು ಎಂಬರ್ಥ ಕೊಡುತ್ತಿ ದ್ದು. ಈಗ 
ವೀಳೆಯ ಎಲೆಗೆ ಮಾತ್ರ ಆ ಅರ್ಥ ಸೀಮಿತ (Restrict) ವಾದಂತೆ ತೋರುತ್ತದೆ. 
ಆದರೆ ಬ್ರಾಹ್ಮಣರು ಊಟಕ್ಕೇಳುವಾಗ "ಎಲೆ ಹಾಕು' ಎಂಬಪ್ಪ ಕ್ರಯೋಗವಿದ್ದರೂ ಅದು 
ಆಲ್ಲಿ ಬಾಳೆಯ ಎಲೆಗೆ ಸಂಬಂಧ ಪಡುತ್ತದೆ. ಅದೊಂದು ಸಂದರ್ಭ ಬಿಟ್ಟರೆ ಬಹುಶಃ 


"ಎಲೆ" ಎಂದರೆ "ವೀಳೆಲೆ' ಎಂಬರ್ಥ ಸರ್ವೇ ಸಾಮಾನ್ಯವಾಗಿದೆ. 


ಹಾ 


1. ತಮಿಳಿನಲ್ಲಿ ಇದೇ ಅರ್ಥವಿರುವ ಪದ *ಇಲ್ಫೆ-ವುಣಿಯನ್‌' (Tamil Lexicon) 


5 6 ಊರಿನ ನಿಲೆ ಲ = 
2. ಸಂಸ್ನೆತ-ವೀಳೆಯೆ. ತಮಿಳು-ಪೆ ಪೆಟ್ಟಿ ಸ ವ ಮಲಿಯಾಳಂ-ವೆಟ್ಟಿ ಲ. ಇಂಗ್ಲೀಷ--betal 


c/ ತಮಿಳು ವೆಟ್ಟಿಲ್ಫ* ಪೋರ್ತುಗೀಜ-ಚೆಕ್ರೆ ? 


ಎಲೆಬಳ್ಳಿ ತೋಟದ ವೈತ್ತಿಪದಗಳು ೯೧ 


ಓತ 


ಎಲೆಬಳ್ಳಿ ತೋಟಕ್ಕೆ ಸಂಬಂಧಿಸಿದೆ ಇಲ್ಲಿನೆ ವೃತ್ತಿ ಪದೆಗಳನ್ನು ಕಲಬುರ್ಗಿ ಜಿಲ್ಲೆಯ 
ಭಾಷಾ ಪ್ರದೇಶದಿಂದ ಪ್ರಮುಖವಾಗಿ ಸಂಗ್ರಹಿಸ ಸಲಾಗಿದೆ. ಇದರಲ್ಲಿ ಕನ್ನಡ ಆಡು 
ನುಡಿ ಪ್ರಯೋಗಗಳಲ್ಲದೆ, ಅನೇಕ ಅನ್ಯದೇಶೀಯ ಶಬ್ದಗಳೂ ಬಳಕೆಯಲ್ಲಿವೆ. ಮುಖ್ಯ 
ವಾಗಿ ಮರಾಠಿ ಪದಗಳು ಉಲ್ಲೇಖನಾರ್ಹವಾಗಿವೆ. ಆರಂಭದಲ್ಲಿ ಎಲೆಬಳ್ಳಿ ತೋಟದ 
ಸಿದ್ಧತೆ ಮತ್ತು ಅದರ ಪ್ರಕಾರದ ಬಗೆಗೆ ಮಾಹಿತಿ ಕೊಟ್ಟು ಅನಂತರ ಈ ವೃ; ತ್ತಿಪದಗಳ 
ಅರ್ಥ ವಿವರಣೆಗೆ ತೊಡಗಬಹುದು. (ಎಲೆಬಳ್ಳಿ ತೋಟ ಮಾಡುವ ವಿವರ ಕುರಿತೃ 
ಕರ್ನಲ್‌ ಮೆಕೆಂರಿಾ ಅವರ “Local records’ ಸಂಗ್ರಹದಲ್ಲಿನ ವಯ 


ಅನುಬಂಧದಲ್ಲಿ ಕೊಟ್ಟಿದೆ.) 

ಎಲೆಬಳ್ಳಿ ಕೋಟಿದ ಸಿದ್ದತೆ ಮತ್ತು ಪ್ರಕಾರಗಳು: 
ಎ fd) 

(1) ಅಗಿ ತುಳಿಯುವಿಕೆ : 


ಜೂನ್‌ ತಿಂಗೆಳಲ್ಲಿ ಮೃಗಮಿಂಚಿದ ಮೇಲೆ ಕಾರ್ದು ಣ್ಣ ಮೆಯ ಮುನ್ನಾದಿನವಾದ 
ಹೊನ್ನುಗ್ಗಿ ಯಂದು ನುಲಿ ಹಿಡಿದು "ಮಡಿ' ಗಳನ್ನು ನಿರ್ಮಿಸುವರು. ಮರುದಿನ ನುಗ್ಗಿ, 
ಪಾಂಗ್ರಿ, ಚೊಗಚಿ, ಕರಿಛಡಿ, ಹೊನ್ನವರಿ ಮುಂತಾದ ಗಿಡದ ಬೀಜ ಚೆಲ್ಲುವರು. 
ಅದಕ್ಕೆ ಮೂರು ದಿನಕ್ಕೊಂದಾವರ್ತಿ ನೀರುಣಿಸುವರು. ಗಿಡಗಳು 2' ಎತ್ತರವಾದ 
ಮೆ ಆ ಅಗಷ್ಟು ತಿಂಗಳಲ್ಲಿ ಮೆಡಿಗಳ ಒಳಭಾಗದ “ಬೋದಿ' ನಲ್ಲಿ ಎಲೆಬಳ್ಳಿ ಯನ್ನು 
ಹಚ್ಚು ವರು. 'ಹಚ್ಚಿದ ದಿನ ಹೆಣ್ಣು ಮಕ್ಕಳು ಅಗಿಯ ಎದೆಭಾಗವನ್ನು ಖಯ 
15- 0 ದಿನಗಳಾದ ಮೇಲೆ ಬಳ್ಳಿ ಳನ್ನು ಲೆಕ್ಕದ ಮೇಲೆ ಹೊಂದಿಸುವರು. ಅನಂತರ 
ಆ ಬಳ್ಳಿ ಬೆಳೆಯುತ್ತ ಹೋಗ ಗಿಡಕ್ಕೂ ಬಳ್ಳಿಗೂ “ಅಪಿ” ನ ದೇಟಿನಿಂದ ಕಟ್ಟಿ 


ಬಳ್ಳಿಯನ್ನು ಬೆಳೆಸುತ್ತ ಹೋಗುವರು. ಶಿವರಾತ್ರಿ-ಉಗಾದಿಯ ವೇಳೆಗೆ ಬಳ್ಳಿ 5-6 
ಅಡಿಯಷ್ಟು ಎತ್ತರವಾಗಿ ಬೆಳೆದು ನಿಲ್ಲುವದು. 


(11) ಮುಟಿ ತಿರುವುದು : 


ಶಿವರಾತ್ರಿಯ ವೇಳೆಗೆ ಬೆಳೆದ ಬಳ್ಳಿಯನ್ನು ಗಿಡದಿಂದೆ ಇಳುಹಿ ನೆಲಕ್ಕೆ ತೆಂದು 

ನಾಲಿಯಲ್ಲಿ ಆ ಬಳ್ಳಿ ಯನ್ನೆಲ್ಲ ಮುಚ್ಚಿ ph ಒಂದು ಗೇಣಿನಷ್ಟು ಅದರ ಮೇಲ್ಬಾ ಗೆ 

ವನ್ನು ಬೆಳೆಯಲ್ಲು ಸುವರು. “ದು ಮತ್ತೆ ಬೆಳೆಯುತ್ತದೆ. ಬಸವಜ ತಿಯ 
ವೇಳೆಗೆ ತೋಟದ ಬಳ್ಳಿ ಗೆ "ಶಾಂತಿ' ಮಾಡಿ ಎಲೆ ಕೊಯ್ಕ್ಯ ಲು ಆರಂಭಿಸುವೆರು. 


(iii) *ಸಿಂಜಿ? ಹಾಕುವದು : 


ಜನೆವರಿ. ಫೆಬ್ರುವರಿ ತಿಂಗಳಿನ ಅವಧಿಯಲ್ಲಿ ಎಲೆಗಳನ್ನು ಇಳಿಸಿ ಕಟ್ಟುವೆದೆಕ್ಕೆ 


A 4 ಇಗೆ 


ಸಿಂಬಿ ಹಾಕುವದು ಎನುತ್ತಾರೆ. "ಸಿಂಬಿ' ಹಾಕುವದೆಂದರೆ "ಮಂಟಿ' ಹಾಕಿದ ಬಳ್ಳಿ 


೯೨ ಕರ್ನಾಟಕ ಭಾರತಿ 


ಬಿರುಸಾಗಿ ಬೆಳೆದ ಮೇಲೆ ಪುನಃ ಅದನ್ನು ಇಳಿಸಿ ಸಿವುಡಿನ ಆಕಾರದಲ್ಲಿ ಕಟ್ಟುವದು 
ಎಂದರ್ಥ ("ಸಿವುಡೆನೆ ಸಿಂಬಿ: ಕರ್ನಾಟಕ ಶಬ್ದ ಮಂಜರಿ' ಪು. 66). 


(iv) ಸಂರಕ್ಷಣೆ : 


ಇದು ತೀರ ಕೋಮಲವಾದ ಬೆಳೆಯಾದುದರಿಂದ ಹೆಚ್ಚು ಗಾಳಿ ಬರದಂತೆ 
ಸುತ್ತಲೂ "ಕೇರು' ಅಥವ “ನೆರಕಿ' ಕಟ್ಟಬೇಕು. "ಹೊರಸಿನ' ಕೆಳಗೆ ಬೀಳುವ ಬಿಸಿಲಿನ 
ಪ್ರಮಾಣದಂತೆ ಎಲೆಬಳ್ಳಿಗೆ ಸಾಂ ನ ಕಿರಣಗಳು ಬೀಳಬೇಕು. ಹೆಚ್ಚು ಬಿಸಿಲು 
ಬಿದ್ದರೆ ಬಳ್ಳಿ ಬಾಡಿ ಹೋಗುವದು. ಆಶ್ರಯಕ್ಕೆ ಬೆಳಸಿದ ಗಿಡದ ಕೆಳಗಿನ ಟೊಂಗೆ 
ಗಳನ್ನು ಸವರಿ ಮೇಲೆ ಮಾತ್ರ ಚಂಡಿಕೆಯಾಕಾರದಲ್ಲಿ ಟೊಂಗೆಗಳನ್ನು ಕೊಯ್ದ ರೆ 
ಬಳ್ಳಿಯ ಮೇಲೆ ಬಿಸಿಲು ಹಿತಮಿತವಾಗಿ ಬೀಳಲು ಸಾಧ್ಯವಾಗುವದು. ಗಾಳಿ-ಮಳೆ 
ಬಿಸಿಲುಗಳಿಂದ ಇದನ್ನು ಚೆನ್ನಾಗಿ ರಕ್ಷಿಸಿದರೆ, ಮತ್ತೆ ಕೆಲವು ರೋಗಗಳಿಂದ ತಡೆಗಟ್ಟಿ ದರೆ 
ಈ ಬಳ್ಳಿ 3-4 ವರುಷಗಳ ಕಾಲವಷ್ಟೇ ಅಲ್ಲ 50-60, ವರುಷಗಳವರೆಗೂ 
ಉಳಿಯಲು ಸಾಧ್ಯ. ಈ ಬೆಳೆಯನ್ನು ಈಗ ಎಲ್ಲರೂ ಬೆಳೆಯಲು ಆರಂಭಿಸಿರುವರಾದರೂ 
ಈ ತೋಟದ ವೃತ್ತಿ ಬಹು ಹಿಂದಿನಿಂದ “ಎಲೆಗಾರ`ರಿಗೇ ಮೀಸಲಾಗಿತ್ತೆಂಬುದನ್ನಿ ಲಿ 
ಗಮನಿಸಬೇಕು. ಎಲೆಗಳನ್ನು ಕೊಯ್ಕುವದೂ ಕೂಡ ಪರಂಪರಾಗತ ಕಲೆಯೇ ಆಗಿತ್ತು. 
ಕೆಲವು ಪ್ರಾಚೀನ ಶಾಸನಗಳಲ್ಲಿ "ಉಗುರು ಮೂನೂರ್ವರು' ಎಂಬ ಉಲ್ಲೇಖವಿದೆ. 
ತಮ್ಮ ಬೆರಳಿನ ಉಗುರನ್ನೆ € ಬೆಳಸಿ ಎಲೆ ಕೊಯ್ಯುವ ಕಲೆಯಲ್ಲಿ ಪಳಗಿದ ಆ ಮೂರು 
ನೂರು ವೃತ್ತಿಕಾರರ ಒಂದು ಸಂಘ ಅಲ್ಲಿದ್ದು ದರಿಂದ ಆ ಊರಿಗೂ ಸಹ “ಉಗುರು” 
ಎಂಬ ಹೆಸರು ಬಂದುದು ಎಲೆಬಳ್ಳಿ ತೋಟದ ವ್ಯವಸಾಯದ ಕುಶಲಕಲೆಗಾರಿಕೆಯ 
ಪ್ರತೀಕವಾಗಿದೆ. 


ಪದಗಳ ಸಂಗ್ರಹ 


ಎಲೆಬಳ್ಳಿ ತೋಟದ ಹಿಂದಿನ ವ್ಯವಸಾಯ ಕ್ರಮದ ಬಗೆಗೆ ನಾವು ಪ್ರಾಚೀ 
ಸಾಹಿತ್ಯ ಶಾಸನಗಳನ್ನೇ ಅವಲಂಬಿಸಬೇಕು... ಆದರೆ ಈಗ ಪ್ರಚಲಿತವಿರುವ ಈ 
ಷಯವೂ ಸಹ ನಮ್ಮ ಭಾಷಿಕಅಧ್ಯಯಕಕ್ಕೆ ಒಂದು ಕ್ಷೇತ್ರವಾಗಿದೆ. ಇಲ್ಲಿ ಬ: 
ಯಾಗುವ ಶಬ್ದ ಗಳನ್ನು ಒಂದೆಡೆಗೆ ಸಾಧ್ಯವಿದ್ದ ಷ್ಟನ್ನೂ ಸಂಗ್ರಹಿಸಿದೆ. ಕಲಬುರ್ಗಿ 
ಜಿಲ್ಲೆ ಯ ಕಲಬುರ್ಗಿ ಹಾಗೂ ಅಫಜಲಪುರ ತಾಲೂಕುಗಳಲ್ಲಿ ಸಂಗ್ರಹಿಸಿದ ಪದಗಳೇ 
ಇಲ್ಲ ಮುಖ್ಯವಾಗಿದ್ದ ರೂ* ಬೇರೊಂದು ಪ್ರದೇಶದ ಕೆಲವು ಪದಗಳೂ ಇಲ್ಲಿ ಸೇರಿವೆ. 
ಅವನ್ನಿಲ್ಲ ಈ ಕೆಳಗಿನ ಸಂಕ್ಷೇಪಗಳ ವಿವರಣೆಯಿಂದ ತಿಳಿಯಬಹುದು. 


ತಿ. ಶ್ರೀ ಚಿರಂಜೀವಿ ಕಂಠೆಪ್ಪ ಟೆಂಗಳಿ, (ಕಪನೂರು, ಕಲಬುರ್ಗಿ ತಾಲೂಕ) ಶ್ರೀ ಶಾಂತಪ್ಪ 
ಪಾಟೀಲ ನಿಂಬಾಳ ಅವರು ನೀಡಿರುವ ಮೂಹಿತಿಗ ಗಿ ಕೃತಜ್ಞ ತೆಳು 


ಎಲೆಬಳ್ಳಿ ತೋಟದ ವೃತ್ತಿಪೆದಗಳು ೯೩ 


ಸಂಸ್ಲೇಪಗಳ ನಿನರೆ ; 
ಕ.ಕ. ಕಲಬುರ್ಗಿ ಕನ್ನಡ (ಕಪನೂರು) ದ.ಕೆ.ಕ. ದಕ್ಷಿಣ ಕನ್ನಡ ಜಿಲ್ಲೆ ಕನ್ನಡ 
ಕ.ಅಫ್‌.ಕೆ. ಕಲಬುರ್ಗಿ ಅಫಜಲಪುರ ಕನ್ನಡ (ನಿಂಬಾಳ) 
ಧಾ.ಗ.ಕ. ಧಾರವಾಡ ಗದಗ ಕನ್ನಡ (ಗದಗ) ಕಾ.ಕ. ಕಾರವಾರ ಕನ್ನಡ 
ಕು.ವ್ಯಾ.ಭಾ. ಕುಮಾರವ್ಯಾಸ ಭಾರತ. ರಾ.ಶೇ.ವಿ. ರಾಜಶೇಖರ ವಿಳಾಸ 


ಉ. ಉಚ್ಚಾ ರಭೇದ. ಪ್ರ. ಪ್ರಭೇದಗಳು. ಪರ್ಯಾ <ಪರ್ಯಾಯವಾಚಿ. 


ಮ. ಮರಾಠಿ. ಇಂ —ಇಂಗ್ಲಿ ಷಹ 


ವಿಷಯ ವಿಭಜನೆ: 


ಇಲ್ಲಿನ ಪದೆಗಳೆ ವಿಷಯ ವಿಭಜನೆ ಈ ಕೆಳೆಗಿನೆಂತಿದೆ. 
1) ತೋಟದ ಸಿದ್ದತೆ ಮತ್ತು ಆಕಾರ ಕುರಿತ ಪದಗಳು. 
2) . ಸಂರಕ್ಷಣೆಯ ಬೇಲಿಗೆ ಸಂಬಂಧಪಟ್ಟ ಪದಗಳು. 
3) ಉಪಕರಣದ ಹೆಸರುಗಳು. 
4) ಎಲೆಯ ಪ್ರಕಾರಗಳು. 
5) ಎಲೆಗಳ ಎಕೆ. 
6) ಕೆಲವು ಮುಖ್ಯ ಕ್ರಿಯಾಪದಗಳು. 
7) ಬೆಳವಣಿಗೆಯ ಹಂತಗಳು. 
8) ಎಲೆಬಳ್ಳಿಗೆ. ಅಂಟುವ ರೋಗಗಳು. 
9) ಎಲೆಗಾರ ವೃತ್ತಿ. ಜೀವನ.ನಂಬುಗೆ ಮತ್ತು ಸಂಪ್ರದಾಯಕ್ಕೆ ಸಂಬಂಧ 


ತೆ ಪಟ್ಟ ಶಬ್ದ ಗಳು. 


ಅನುಬಂಧಗಳು : 


1) ಎಲೆಬಳ್ಳಿ ತೋಟದ ಎರಡು ಮಾದರಿ ಆಕೃತಿಗಳು. (ರೇಖಾ ಚಿತ್ರದಲ್ಲಿ) 
9) ಕರ್ನಲ್‌ ಮೆಕೆಂರಿು ಸಂಗ್ರಹದಿಂದಾಯ್ದ ವೀಳೆದೆಲೆ ತೋಟದ ವಿವರ. 


೯೪ 


ಕರ್ನಾಟಕ ಭಾರತಿ 


1) ತೋಟದ ಸಿದ್ಧತೆ ಮತ್ತು ಅದರ ಆಕಾರ: 


ಇರ್ಪ (ಮ) 
ಎಕರೆ 
ಚೀರಿ (ಮ) 


ಟಾಂಗ (ಮ) 
ಪಾಗಲ ಈ 


ಮಂಟಿ ಶೆಡುಗಾವಲಿ: 


ಮಡಿ 
ಮುಂಬ 


ಪಾಡ (ಮ) 


ಮೂರು ಹಾಡುಗಳೆ ನೆಲ (ಕ.ಅಫ್‌.ಕ.) - 21 ಮಡಿಗಳು. 
«Acre (ಇಂ) ಒಂದು ಎಕರೆ - 41 ಗುಂಟೆಗಳ ನೆಲ. 


ಚೌಕಿನಿಂದ ಮಾಡಿದ ನಾಲ್ಕು ಮಡಿಗಳ ನೆಲ (ಕ.ಅಫ್‌.ಕ.) 
ಪೆರ್ಯಾ : ವಾರಿ (ಧಾ. ಗ. ಕ.) 


ಅಡ್ಡ ಮಡಿ (ಕ. ಅಫ್‌. ಕ.) 
> ಪಾಂಗು-ಆಕಾರ. ಪಾಗು>. ಪಾಗಲ. ತೋಟದ ಆಕಾರ. 
ಈಗ ಎಲೆ, ಬಳ್ಳಿ ತೋಟದ ಅರ್ಧ ಭಾಗ. ಇದರ ಎರಡೂ 


ಬದಿಗೆ ನುಗ್ಗೆ, ಚೊಗಚಿ ಗಿಡಗಳಿದ್ದು ತೋಟದ ನಡುವೆ 
ಕಾಲುಹಾದಿ ಇದ್ದಂತೆ ಇರುತ್ತದೆ. 


ಈ ಕಾಲುವೆಯಲ್ಲಿ ಒಂದು ವರ್ಷದ ಎಲೆ ಬಳ್ಳಿಯ ಬೆಳೆ 
ಯನ್ನು ಮಾಡುವರು. 
ಚೌಕು ಇಲ್ಲವೆ ಉದ್ದನೆಯ ಆಕಾರದ ಮಡಿ. 


ಎಲೆಬಳ್ಳಿಗೆ ನೆಲವನ್ನು ಸಿದ್ಧ ಪಡಿಸುವ ಒಂದು ಮಾದರಿ. 
ಇದು 'ಮುಂಬಿ'ನ ಪದ್ಧತಿ (ಕ. ಅಫ್‌. ಕ.) 


ಇದು ಎಲೆ ಬಳ್ಳಿ ಯ ನೆಲವನ್ನು ಸಿದ್ದ ಪಡಿಸುವ ಇನ್ನೊಂದು 
ಮಾದರಿ. ಇದಕ್ಕೆ “ಹಾಡಿ'ನ ಪದ್ಧ ತಿಯೆನ್ನು ವರು. ಸಾಮಾ 
ನ್ಯವಾಗಿ ಏಳು ಮಡಿಗೆ ನೆಲಕ್ಕೆ ಒಂದು ಹಾಡು ಎನ್ನು ವರು, 
ಮೂರು ಹಾಡುಗಳಿದ್ದರೆ ಒಂದು ಇರ್ಪ. (ಕ. ಅಫ್‌. ಕ. ) 


11) ಸಂರಕ್ಷಣೆಯ ಜೀಲಿ ಮತ್ತು ಅದರ ಉಪಯುಕ್ತ ಗಿಡಗಳು ; 


ಎಲೆಬಳ್ಳಿ ತುಂಬಿ ಕೋಮಲವಾದ ಬೆಳೆ : ಇದನ್ನು ಹೆಚ್ಚು ಬಿಸಿಲು, ಗಾಳಿ 
ಸೋಂಕದಂತೆ ಸುತ್ತ ಲೂ ವಿಶಿಷ್ಟ ವಾದ ಕೆಲವು ಗಿಡಗಳನ್ನು ಬೆಳಸಿ ನೆರಳಿನಿಂದ ಸಂರಕ್ಷಿಸು 
ಎರು. ಈ ಬೇಲಿಗಿರುವ ಹೆಸರುಗಳು ಇಂತಿವೆ : 


ನೆರಕಿ 


"ನೆರವು' ಆಶ್ರಯ ಎಂಬರ್ಥದಿಂದ ನೆರ + ಕಿ(ಭಾ. ನಾ.) 
ಎಲೆಬಳ್ಳಿಗೆ ಗಾಳಿ ಹತ್ತಬಾರದೆಂದು ಸುತ್ತಲೂ ಸಜ್ಜೆಯ 
ಕಣಿಕೆ, ತೊಗರಿ ಕಟ್ಟಿಗೆಗಳಿಂದ ನಿರ್ಮಿಸಿದ ಬೇಲಿ. ಉ. 
ನೆರ್ಕಿ ಪರ್ಕಾ : ಕೇರ, ಒಂದಾಟಿ (ಕ. ಅಫ್‌. ಕ), 
(ಕ. ಅ, ಕ.) 


ಛಾ ಗ್‌ 


ಎಲೆಬಳಿ ಫಿ ತೋಟದ 
ನುಗಿ 
M 


ಪಾಂಗರಿ 


ಬೆಲಗ 


ಚೊಗಚಿ 


ಬಾಳಿ 


ತೊಡಗ 


ಔಗಳು ೯% 


ಎಲೆಬಳ್ಳಿ ತೋಟದಲ್ಲಿನ ಒಂದು ಗಿಡೆ. 


ಒಂದು ವಿಧದ ಗಿಡ. ಇದಕ್ಕೆ ಎಲೆಬಳ್ಳಿ ಯ ಆಶ್ರಯ 
ವಿರುತ್ತದೆ. ಇದರಿಂದ ಕೇರ ಕಟ್ಟಲು ಬರುತ್ತದೆ. 


ತೋಟದೆ ಒಂದು ಪ್ರೆಕಾರದ ಗಿಡ. ಇದಕ್ಕೆ ಎಲೆಬಳ್ಳಿ 
ಏರುತ್ತಾ ಹೋಗುತ್ತದೆ. ಈ ಗಿಡ ನೀಟಾಗಿ ಬೆಳೆಯು 
ವದರಿಂದ ಇ ಇವನ್ನು ಕಡಿದು ಈಸು ಮುಂತಾದ ಉಪಕರಣ 


ಗಳನ್ನು ತ್ರ ತಯಾರು. 


ಇದೊಂದು ಗಿಡ. ಎಲೆಬಳ್ಳಿ ಈ ಗಿಡದ ಸುತ್ತ ಹೆಬ್ಬುತ್ತ 
ಹೋಗುವದು. ಈ ಗಿಡಕ್ಕೆ ಹೊವಾಗುತ್ತವೆ. ಇವನ್ನು 
ಕಾಯಿಪಲೈಗೆ ಉಪಯೋಗಿಸುವರು. 

ಇದು ವಿಲಾಯತಿ ಬಾಳಿ. ಎಲೆಬಳ್ಳಿ ತೋಟಕ್ಕೆ ಸುತ್ತಲೂ 


ಬೆಳೆಸುವರು. ೀಧಡಸಾಲ್‌ ಎಂದೂ ಇದಕ್ಕೆ ಹೆಸರು 
(ಕ. ಅಫ್‌. ಕ 


ದೊಡ ದ ತ್ತ ಆ ಕ್‌ ಕೆಳಕ್ಕೆ ಇಳುಹಿ 


ಒಂದು ತಗ್ಗಿನಲ್ಲಿ ಸಿಂಬಿಯಾಕಾರದಲ್ಲಿ ನೆಲದಲ್ಲಿ ಹಾಕುವ 

ದಕ್ಕೆ ಕೊಡಗವೆಂಬ ಹೆಸರು (ಧಾ. ಗ. ಕ.) ಪರ್ಯಾ ಕ 
(ಕ. ಕ) 

ತೋಟದ ಬೇಲಿ ಬಾಗಿದಾಗ ೬ ಅದನ್ನು ಎರಡು ಕೋಲಿನಿಂದ 

ಬಿಗಿದು ಕಟ್ಟುವದಕ್ಕೆ ಬೆಲಗು ಎ ನ್ನು ರು 


ಎಲೆಬಳ್ಳಿ ಯನ್ನು ಬಾಳೆಯ ರೆಂಬೆಯಲ್ಲಿ ಬಿಗಿದು ಕಟ್ಟುವೆ: 
ದಕ್ಕೆ ಮಡ್ಡ ಕ್ಕೆ ಹೆಸರು (ಧಾ. ಗ. ಕ.) ಪರ್ಯಾ 
ಹೊರಿ (ಕ. ಕ.) 

ನೀರಿನಲ್ಲಿ ಬೆಳೆಯುವ ದೇಟು. ಇದನ್ನು ಎಲೆಬಳ್ಳಿ ಯನ್ನು 
ಕಟ್ಟಲು ನಾರಿನಂತೆ ಉಪಯೋಗಿಸುವರು. 

ಎಲೆಏಳ್ಳಿ ಆಶ್ರ ಯಕ್ಕೆ ಉಪಯೋಗಿಸುವ ಯಾವುದೇ 
ಗಿಡಕ್ಕೆ ಮಡ್‌ ಎಂದು ಹೆಸರು (ಧಾ.ಗ.ಕೆ.). ಮುಡಿಗೆ. 
ತಲೆ, ಎತ್ತರವಾದ ಗಿಡಕ್ಕೆ ಎಲೆ ಬಳ್ಳಿ ಫಾ ಸುತ್ತಿ ಕಟ್ಟು 
ವದರಿಂದ ಈ ಪ್ರಯೋಗವಿರಬೇಕು 


೯೬ 


ಕರ್ನಾಟಕ ಭಾರತಿ 


11) ಉಪಕರಣಗಳು : 


ಉಗುರು 


ಏಣಿ 


ಮೋಡಿಗೆ 


ನಾರಗತ್ತಿ 


ಅಟ್ಟಿಕೋಲ 


ಡೊಳ್ಳೆಡಿಗಿ 
ಜೇಕಿನ ಸೂಡು 


ಚರಿ 


ನಟಿ 


`ಆಉಕಿರ್‌ (ತ) ಗೋರು (ತೆ) ಉಗರು (ಕ). ಎಲೆಯನ್ನು 


ಕೊಯ್ಯಲು ಹೆಬ್ಬೆರಳಿಗೆ ಕಬ್ಬಿಣದಿಂದ ಮಾಡಿದ ಹರಿತವಾದ 
ಉಗುರನ್ನು ಹಾಕಿಕೊಳ್ಳುವರು. ಇದಕ್ಕೆ *ಉಗುರು' ಎಂದು 
ಹೆಸರು. ಎಲೆ ತೋಟದಲ್ಲಿ ಎಲೆ ಕೊಯ್ಯುವ ವ್ಯವಸಾಯ 
ಮಾಡುವ ಜನಕ್ಕೆ ಪ್ರಾಚೀನ ಶಾಸನಗಳಲ್ಲಿ “ಉಗರು 
ಮೂನೂರರ್ವರು' ಎಂದು ಹೆಸರಿಸಲಾಗಿದೆ. ಇವರು 
ತಮ್ಮ ಹೆಬ್ಬರಳಿನ ಉಗುರನ್ನೆ € ಬೆಳಸಿ ಅದರಿಂದ ಎಲೆ 
ಗಳನ್ನು ಹರಿಯುತ್ತಿದ್ದರು. 


ಆ ಶ್ರೀಣಿ (ಸಂ.) ಏರಲು ಮಾಡಿದ ಬಿದಿರಿನ ಹಲ್ಲುಗಳ 
ಉಪಕರಣ. ಪರ್ಯಾ : (1) ಸಿಡಿ (1) ನಿಚ್ಚಣಿಕೆ, ಉ. 
ನಿಚ್ಚುಣಿಕೆ, ನಿಚ್ಚಣ್ಕಿ (ಕ. ಕ.) ಇದನ್ನು ಹತ್ತಿ ಎಲೆ ಬಳ್ಳಿ 
ಯನ್ನು ಗಿಡಕ್ಕೆ ಏರಿಸುವರು. 

ಎಲೆಗಳನ್ನು ಕೊಯ್ದ ಬಳಿಕ ಅದನ್ನು ಬಾಳೆಯ ರೆಂಬೆ 
ಯಿಂದ ದುಂಡಾಗಿ ಸುತ್ತಿ ಮಾಡಿದ ಒಂದು ಬುಟ್ಟಿಯಲ್ಲಿ 
ಹಾಕುವರು. ಆ ಬುಟ್ಟಿಗೆ ಮೋಡಿಗೆ ಎಂದು ಹೆಸರು. 
(ಧಾ. ಗ. ಕ) ಪರ್ಯಾ : ಖಡೆ (ಕಕ) 

ಬೆಳ್ಳಿ ಕಟ್ಟುವದಕ್ಕೆ ಬೇಕಾಗುವ ಸಣ್ಣ ಕತ್ತಿ. ಇದರಲ್ಲಿ 
ದೊಡ್ಡದು ಗಿಡಗಳ ಮೇಲಿನ ಮೇವು ಕತ್ತರಿಸಲು ಉಪ 
ಯೋಗವಾಗುವದು. (5. ಕ.) 


ಎಲೆಡಾಗನ್ನು ಕಟ್ಟಲು ಬೇಕಾಗುವ ಕಟ್ಟಿಗೆಯ ಗೋಲಾ 
ಕೃತಿಯ ಕೋಲು. 


ಎಲೆಗಳನ್ನು ತುಂಬುವ ಬುಟ್ಟಿ. (ಕ.ಕ.) 


ಬಳ್ಳಿ ಯನ್ನು ಗಿಡಕ್ಕೆ ಕಟ್ಟ ಲು ಬೇಕಾಗುವ ಜೇಕಿನ ಎಲೆಗಳ 
ಕಟ್ಟು. 

ರುರಿ (ಕೆ.ಕ.) ಇದು ಹುಣಸಿ ಗಿಡದ ದೇಟು. (ಕ. ಕ.) 
ಇದರಿಂದ ಕೇರನ್ನು ಬಿಗಿದು ಕಟ್ಟುವರು. 


"ಸಿಡು' ಧಾತುವಿನಿಂದ ಪ್ರಯುಕ್ತವಾದ ಪದ. ಎಲೆ ಬಳ್ಳಿಗೆ 
ಆನಿಕೆಯಾಗಿ ಬೆಳೆಸಿದ ಒಂದು ಗಿಡ ಮುರಿದಲ್ಲಿ ಅದೇ ಜಾಗ 


ಎಲೆಬಳ್ಳಿ ತೋಟದ ವೃತ್ತಿಪದಗಳು | ಈ 


ಟಿ 


ದಲ್ಲಿ ಮತ್ತೊಂದು ಗಿಡವನ್ನು ನಡೆಸಿ ಬೆಳೆಸುವರು. ಅದಕ್ಕೆ 
ನಟಿ ಎನ್ನುವರು (ದಾ.ಗ.ಕ.) ಪರ್ಯಾ : ಕಟಿಗಿ (ಕ.ಕ.). 


ಸಿವುಡು (ಕ.ಶ್ರಮಂ.) ಎಲೆಬಳ್ಳಿ ಒಂದು ಗಿಡದೆತ್ತರ ಬೆಳೆದು 
ಅದಕ್ಕೂ ಹೆಚ್ಚು ಬೆಳೆಯಹತ್ತಿದಾಗ ಅದನ್ನು ಇಳುಹಿ 
ಅದರ ಕೆಳಕ್ಕೆ ಒಂದು ತೆಗ್ಗಿ ನಲ್ಲಿ ಕೆಲವು ಭಾಗ ಹುಗಿದು 
ಮತ್ತೆ ಮೊದಲಿನಂತೆ ಕಟ್ಟುವರು. ಎಲೆ ಬಳ್ಳಿಯನ್ನು 
ಸಿಂಬಿಯಾಕಾರಮಾಡಿ ಹುಗಿಯುವದರಿಂದ "ಸಿಂಬಿಕಟ್ಟು' 
ಪದವು ಬಳಿಕೆಯಲ್ಲಿದೆ. ಪರ್ಯಾ: ಕೊಡಗ. (ಧಾ.ಗ.ಕ.) 


IV) ಎಲೆಗಳೆ ಪ್ರಕಾರಗಳು : 


ಅಂಬಾಡಿ 


ತಾಪ 
ಕನಿಯುಖ 


(ಕರಿಬಳ್ಳಿ) 


ಕೈಮಾರಿ 


ದೇಸೀ 


ಕುಂಬಳ ಬಳಿ 1 


ನಾಗಬಳಿ 


ಎಲೆಯ ಒಂದು ಪ್ರಬೇಧ. ಉ. ಅಂಬೋಡಿ ಇದರ 
ಎಲೆ ಕೋಮಲ. ಇದನ್ನು ಹೆಚ್ಚಾ ಗಿ ಊಟವಾದ ಮೇಲೆ 
ಮೆಲ್ಲುವರು. ಮಸಾಲೆ ಪಾನಿಗಾಗಿ ಇದನ್ನು ಹೆಚ್ಚಾಗಿ 
ಉಪಯೋಗಿಸುವರು. 


ಇದರ ಎಲೆ ಮಧ್ಯಮವಾಗಿ ದೊಡ್ಡ ದು, ಬಿರುಸು, ಇದನ್ನು 
ಹೆಚ್ಚಾ ಗಿ ತಂಬಾಕು ತಿನ್ನುವವರು ಉಪಯೋಗಿಸುತ್ತಾರೆ. 


ಎಲೆಬಳ್ಳಿ ಯಲ್ಲಿ ಮಗ್ಗ ಲು ಒಡೆದು ಹುಟ್ಟಿಕೊಂಡ ಎಲೆ 
ಗಳಿಗೆ ಈ ಹೆಸರು. ತೋಟಿಗರು ಮಾರಾಟಕ್ಕೆ ತರುವ 
ಮುಖ್ಯ ಎಲೆಗಳೆಂದರೆ ಇವೇ. 


ಎಲ್ಲ ಕಡೆಗೂ ದೊರಕುವ ಸಾಮಾನ್ಯ ಎಲೆ. 


ಕುಂಬಳಬಳ್ಳಿ ಯಾಕಾರದಲ್ಲಿ ದೊಡ್ಡ ದಾಗಿ ಬೆಳೆಯುವ ಎಲೆ. 
ಮೈಸೂರು ಭಾಗದಲ್ಲಿ ಇದನ್ನು ಬೆಳೆಯುವರು. ಇದರ 
ಬಣ್ಣ ಹಚ್ಚೆ ಹಸಿರಾಗಿರುತ್ತದೆ. 


ನಾಗರಹಾವಿನ ಹೆಡೆಯಾಕೃತಿಯಲ್ಲಿ ಬೆಳೆಯುವ ಎಲೆಗಳಿಗೆ 
"ನಾಗಬಳ್ಳಿ ' ಎಲೆ ಎನ್ನುವರು. ಇವು ಕರ್ಪುರ ವಾಸನೆ 
ಯುಳ್ಳೆಂತಹ ಎಲೆಗಳು, ಪ್ರಾಚೀನ ಶಿಲಾಶಾಸನಗಳಲ್ಲಿ 
ಈ ಪ್ರಕಾರದ ಎಲೆಗಳನ್ನು ಉತ್ಪಾದಿಸುವ ಎಲೆ ತೋಟ 
ಗಾರರಿಗೆ; "ಎಲೆಯ ಭೊಜಂಗ', ಎಂದು ಕರೆದಿರುವದು ಗಮ 


ನಾರ್ಹ. “ಭುಜಂಗ' ಎಂದರೆ ಸರ್ಪ, ಸರ್ಪದ ಹೆಡೆ ಎಂಬರ್ಥ 


೯೮ 


ಕಣಗಿಲು ಬಳ್ಳಿ ಕ 


ಕಲಕತ್ತಾ ಎಲೆ : 


ಎಲೆಯ ಬಣ್ಣಗಳು 
೪) ಎಲೆಗಳ ಎಣಿಕೆ ; 


ಅಂಡಿಗೆ 


ಕವಳಿಗೆ 


ಕರ್ನಾಟಕ ಭಾರತಿ 


ಗಳಿವೆ, “ಐನೂರು ನಾಲ್ವರು ಭೊಜಂಗರು,' ಎಂಬ ಪದ 
ಇದನ್ನು ಬೆಳೆಯುವ ವ್ಯಕ್ತಿಗಳ ಸಂಖ್ಯೆಗಳನ್ನು ಹೇಳುತ್ತದೆ. 
(Kar. ins. Vol. V. No. 32 p. 128-29) 
("ನಾಗಲತೆ'-ಅನಂತನಾಥ ಪುರಾಣ 3-11) ಪ್ರೆ.: (1) ಕರಿ 
ನಾಗಬಳ್ಳಿ (2) ಬಿಳಿನಾಗಬಳ್ಳಿ (ಕಾ.ಕ.) (3) ಮುಂಡ 
ಬಳ್ಳಿ (ದ.ಕ) (4) ಪಂಚವಳ್ಳಿ (ದ.ಕ.) 


ಕಣಗಿಲು ಎಲೆಯಾಕೃತಿಯವು. ಇವುಗಳ ಬಣ್ಣ ಸಾದಾ 
ಹಸಿರು. ಎಲೆಗಳು ಚಿಕ್ಕವು ಮತ್ತು ಅಗಲ ತುಂಬ ಕಡಿಮೆ. 
ರುಚಿಯೂ ಸಹ ಸಪ್ಪೆ. ಇದರಂತೆಯೇ ಕರ್ನಾಟಕದಲ್ಲಿ 
ನೆಲದ ಗುಣ, ಹವಾಮಾನ, ನೀರು ಪೂರೈಕೆಯ ಮೇಲಿಂದ 
ಒಂದೊಂದು ಭಾಗದಲ್ಲಿ ಬೆಳೆಯುವ ಬಳ್ಳಿಗಳಿಗೆ ಆಯಾ 
ಭಾಗದ ಪ್ರಾದೇಶಿಕ ಹೆಸರುಗಳಿರುವದು ಕಂಡುಬರುತ್ತದೆ, 
ಎಲಿಶಿರೂರು ಎಂಬ ಗ್ರಾಮ ಈ ಬೆಳೆಯಿಂದಲೇ ಪ್ರಸಿದ್ದ 
ಇಗಿದೆ. (ಧಾ.ಗ.ಕ.) 


ಬಂಗಾಲ ಪ್ರದೇಶದಲ್ಲಿ ಬೆಳೆಯುವ ಈ ಎಲೆಗೆ ಈ ಹೆಸರು. 
ಇವು ಅತ್ಯುತ್ತಮವಾದ ಮತ್ತು ಹೆಚ್ಚು ಬೆಲೆಯುಳ್ಳ ಎಲೆಗಳು. 
ಬಂಗಾಲದಲ್ಲಿ ಇದರ ಇಳುವರಿಯೂ (Yield) ಹೆಚ್ಚು : 
ಒಂದು ಎಕರೆ ನೆಲದಲ್ಲಿ 80 ಲಕ್ಷ ಎಲೆಗಳನ್ನು ಉತ್ಪಾದಿ 
ಸುವದಾಗಿ ಲೇಖಕ ಮುಖರ್ಜಿ ಹೇಳುತ್ತಾರೆ. ಇದು 
ಅಚ್ಚ ಹಸಿರು, ಮತ್ತು ದೊಡ್ಡ ದಾದ ಎಲೆ. ಇದರಂತೆ 
ದೊರಕುವ ಮತ್ತಿತರ ಎಲೆಗಳೆಂದರೆ (1) ಮದ್ರಾಸ 
(2) ಬನಾರಸ ಮುಂತಾದವು. ಈ ಎಲೆಗಳನ್ನು ಜರ್ದಾ 
ಪಾನಿಗಾಗಿ ಹೆಚ್ಚಾ ಗಿ ಬಳಸುವರು. 


ಹಸಿರು, ಕಪ್ಪ. ಹಿವ್ಳಾ, ಹಳದಿ, ಮುಂತಾದವು. 


ಭಾರವಾದ ಗಂಟು, ಹನ್ನೆರಡು ಸಾವಿರ ಎಲೆಗಳ ಗಂಟಿಗೆ 
ಒಂದು ಅಂಡಿಗೆ ಎನ್ನು ವರು (ಧಾ.ಗ.ಕ.) 


400 ಎಲೆಗಳಿಂದ ಕೂಡಿದ್ದು ಒಂದು ಕವಳಿಗೆ ಅಥವಾ 
ಕವಳು. 


ಎಲೆಬಳ್ಳಿ ತೋಟದ ವೃತ್ತಿಪದಗಳು ೯೯ 


VD 


eb 


100 ಎಲೆಗಳ ಎಣಿಕೆ (ಕ. ಅಫ್‌. ಕ) ಪರ್ಯಾ ಃ ಚಟ್ಟಿ. 
(ಧಾ. ಗ. ಕ). 
50 ಕವಳು, ಎಂದರೆ 20,000 ಎಲೆಗಳು. 


200 ಎಲೆಗಳಿಗೆ ಒಂದು ಪಚ್ಚಿ (ಧಾ. ಗ. ಕ) ಎಂದು 
ಹೆಸರು. 


200 ಕವಳಿಗೆ ಒಂದು ವಜ್ಜಿ (ಕ. ಕ.) 
ಜ 


ಆ. ಪೇಜು-ಹೇರು. ಎಣಿಕೆಯ 64 ಸಾವಿರ ಎಲೆಗಳಿಗೆ 
ಒಂದು ಹೇರು. ಇದಕ್ಕೆ “ಡಾಗ' ಎಂದೂ ಕೆಲವು ಭಾಗ 
ಗಳಲ್ಲಿ ಕರೆಯುವರು (ಕ. ಕ.) 


ಕೆಲವು ವಿಶಿಷ್ಟ ಕ್ರಿಯಾಸೂಚಕಗಳು : 


ಬೋದ ಮಾಡು: 
ಬಳ್ಳಿ ಹಚ್ಚು 
ಮಂಟಿ ಹಾಕು 


ಉಸಿರು ಬಿಡು 


ಸಿಡಿಬರು 


ದಣಿ ಹಾಕು 


ಬಳಿ ಶ್ಚ ಇಳು 


ಚಿಗುರು 


ನೆಲವನ್ನು ಎಲೆ ಬಳ್ಳಿ ಹಚ್ಚಲು ಉಪಯುಕ್ತವಾಗುವಂತೆ 
ಉದ್ದ ಇಲ್ಲವೆ ಅಡ್ಡಾ ಗಿ ಸಾಲುಗಳನ್ನು ನಿರ್ಮಿಸುವದು. 
ಎಲೆ ಬಳ್ಳಿಯನ್ನು ನಾಟಿ ಮಾಡುವದಕ್ಕೆ “ಹಚ್ಚು ' ಇಲ್ಲವೆ 
“ಹಾಕು'ಎನ್ನುವರು. ಇದು ಅಗಸ್ಟ ತಿಂಗಳಲ್ಲಿ ನಡೆಯುವದು: 
ಬಳ್ಳಿ ಬೆಳೆದಾಗ ಅದನ್ನು ಇಳುಹಿ ಸಿಂಬಿಯಲ್ಲಿ ಸುತ್ತುವದು. 
ಇದು ಫೆಬ್ರುವರಿ ತಿಂಗಳ ಸುಮಾರಿಗೆ ನಡೆಯುವದು. 

ಎಲೆಬಳ್ಳಿಗೆ ಆನಿಕೆಯಾಗಿ ನಿಂತ ಗಿಡವನ್ನು ಮೇಲಿನೆ ಚಂಡಿ 


ಕಡಿಯುವಾಗ ಒಂದು ಟೊಂಗೆಯನ್ನು ಬಿಟ್ಟು ಕಡಿಯುವ 
ದಕ್ಕೆ “ಉಸಿರು ಬಿಡು' ಎನ್ನು ವರು. 


ಬಳ್ಳಿಗೆ ಆಶ್ರಯವಾಗಿರುವ ಗಿಡ ಒಣಗಿದರೆ ಅದಕ್ಕೆ “ಸಿಡಿ 
ಬರು' ಎನ್ನುತ್ತಾರೆ. 


ಎಲೆ ತೋಟದಲ್ಲಿ ಬೆಳೆಸಿರುವ ಒಂದು ಮೂಲೆಯ ಗಿಡ 
ಗಳನ್ನು ಒಂದೆಡೆಗೆ ಕೂಡಿಸಿ ದಾರದಿಂದ ಕಟ್ಟು ವದಕ್ಕೆ “ದಣಿ 
ಹಾಕು' ಎಂದು ಹೆಸರು. 


ಬೆಳೆದ ಬಳಿ ಯನ್ನು ಇಳಿಸುವದು. 


ಬಳ್ಳಿ ಬೆಳೆದು ಮುಂದೆ ಬರುವದು. 


೧೦೨ 


ವಡಿ 


ಬೀಳ್ಕೊಡು (?) : 


ವೀಳೆಯ ತಾ 


ವೀಳೆಯ ಹಾಕು : 


ವೀಳೆಯ ಕೊಡು : 


ಕರ್ನಾಟಕ ಭಾರತಿ 
ಬಳ್ಳಿಯ ಎಲೆಗಳು ಬೇರೆ ಬೇರೆ ಭಾಗಗಳಾಗಿ ಹೊರಬರುವಿಕೆ. 


“ಬೀಳ್ಕೂಡುವಿಕೆ' ಇದು ವೀಳೆಯವನ್ನು ಕೊಡುವದು 
ಎಂಬರ್ಥದಲ್ಲಿರಬೇಕು ಎಂದು ಕೆಲವರ ಅನ್ನಿಸಿಕೆ. ಆದರೆ 
ಮೇಲುನೋಟಕ್ಕೆ ಇಲ್ಲಿ ರೂಪು ಸಾಮ್ಯವಿದ್ದಂತೆ ಕಂಡು 
ಬಂದರೂ ಇವೆರಡೂ ಪದಗಳ ರಚನೆ ಭಿನ್ನ ಭಿನ್ನ. “ವೀಟಿಕೆ” 
ಪದದ ತದ್ಭವ ವೀಳೆಯ (ಶ. ಮ. ದ.) “ಬೀಲ್‌” ಎಂಬ 
ಅಚ್ಚೆ ಗನ್ನಡ ಕ್ರಿಯಾಧಾತುವಿಗೂ “ವೀಳೆಯ'ಕ್ಕೂ ಯಾವ 
ಸಂಬಂಧವೂ ಇಲ್ಲ. ಬೀಟುಕೊಡು 10 ve leave 
to go, to bid good bye ಎಂಬರ್ಥದಲ್ಲಿ 
ಪ್ರಯೋಗವಾಗಿರುವದಕ್ಕೆ ಸಾಕಷ್ಟು ನಿದರ್ಶನಗಳಿವೆ. 
(ಕಿಟೆಲ್‌ ಕೋಶ ಪು. 1197) "ಅಸ್ವ್ರಂಗಳೆಂ ಕುಡೆ ಕೊಣ್ಣು 
ಪರುಶರಾಮನಂ ಬೀಟ್ಕೊಂಡು' (ಪಂಪ ಭಾರತ 2-46 
ವಚನ) ಅದೇ ರೀತಿ “ಬೀಟ್ಕೊಳಿಸು', (ಪಂಪ ರಾಮಾಯಣ 
7-84 ವಚನ) “ಬೀಟಕ್ಸೊಳ್‌' (ಬಸವ ಪುರಾಣ 4-49) 
ಬಹುಶಃ “ಬಿಡು' ಕ್ರಿಯಾಧಾತುವಿನ ಆದೇಶರೂಪ “ಬಿಟ್‌” 
ಎಂದಾಗಿ ಅದುವೇ ಟ್‌ದ ಅಪಭ್ರಂಶದಿಂದಾದ ಅಬ 
ಸಂಯುಕ್ತವಾಗಿ “ಬೀಟ*' ಎಂದಾಗಿರಬೇಕು. “ಬಿಟ್ಟುಕೊಡು” 
ಎಂಬುದರಿಂದ “ಬೀಖಕ್ಕೊಡು.' 


ಕುಮಾರವ್ಯಾಸ ಭಾರತದಲ್ಲಿ ಈ ಪ್ರಯೋಗವಿದೆ. ಇದೊಂದ್ನು 
ಬಗೆಯ ವೀರ ಆಹ್ವಾನ (a challenge ) ವನು 
ಸ್ವೀಕರಿಸುವದು. 

ಅಪ್ಪಣೆ ಕೊಡು, ಆಜ್ಞಾಪಿಸು. ಇದೂ ಸಹ ಕು.ವ್ಯಾ. ಭಾ 
ಪ್ರಯೋಗ. 


ಆಮಂತ್ರಿಸು ಎಂಬರ್ಥದಲ್ಲಿ. ಇದು ಸಾಮಾಜಿಕ ಮತ್ತು 
ಸಾಂಸ್ಕೃತಿಕ ದೃಷ್ಟಿಯಿಂದ ಮಹತ್ವದ ಪದ. 


VI) ಬಳ್ಳಿಯ ಬೆಳನಣಿಗೆಯ ಹಂತಗಳು : 


ಗ 


[ae] 


ವು 


pe 


C 


ಲ 


J 
ಜ್ನ 


ಬಳ್ಳಿಯ ಅತಿ ಸಣ್ಣ ದಾದ ದೇಟು. 
ಎಲೆಬಳ್ಳಿಯಲ್ಲಿ ಮುಂದೆ ಚಿಗುರಿರುವ ಎಲೆಗಳು. 


ಮಿತ್ರ ಶ್ರೀ ವಿಷ್ಣು ಭಟ್‌ ಅವರು ತಿಅಿಸಿದು, 


ಎಲೆಬಳ್ಳಿ ತೋಟದ ವೃತ್ತಿ ಪದಗಳು ೧೦೧ 


ಸಿಂಪಿ ಮೋಡಿ 
ಡಗಳ ಮೋಡಿ 
ಬಿರಸ ಮೋಡಿ : 


ಕೊಂಡಿ 


ಕುಡಿ 


ಸಣ್ಣ ಪ್ರಮಾಣದ ಕ್ಲೆಮಾರಿ ಎಲಿ. 
ಐ J 
ದೊಡ ಪ, ಮಾಣದ ಎಲಿ. 
ಡಡ ಅ 
ಕೊಯ್ಯಲು ಬರುವ ಎಲಿ. 


ಬಳ್ಳಿ ಚಿಗುರುವಾಗ ಅನೇಕ ಕೊಂಡಿಗಳು ಕಾಣಿಸುವವೆ. 
ಇವನ್ನು ಒಡೆದು ಸಿಂಪಿ ಮೋಡಿಗೆ ಬರುತ್ತದೆ. 


ಕೈಮಾರಿ ಗಣಿಕೆಯು ಬೆಳೆಯುವಾಗ ಭೂಮಿಯ ಹೆಚ್ಚು 
ಸತ್ವದಿಂದ ಕೇದಗಿ ಎಲೆಯಂತೆ ಹುಟ್ಟಿದ ಎಲೆಬಳ್ಳಿಯ 
ಕೆಳಗಿನ ಭಾಗ. 


ಎಲೆಬಳಿ A ಚಿಗುರುವ ಭಾಗ 


Vill) ಎಲೆಬಳ್ಳಿಗೆ ಅಂಟಿನ ರೋಗಗಳು : 


ಗಾರು 


1X) ಎಲೆಗಾರ ವೃತ್ತಿ 


ಎಲೆಗಾರ 


ಎಲೆಯಡಕಿ 


ಅತಿ ತಂಪು ಹವೆ (Freezy Cold) ಯಿಂದ ಎಲೆಗಳು 
ಮುದುಡಿ ಹಾಳಾಗುತ್ತವೆ. 


ಎಲೆಗಳ ಮೇಲೆ ಚಿಕ್ಕಿ ಹಾಕುವದು. ಇದರಿಂದ ಎಲೆಗಳ 
ಬೆಲೆ ತಗ್ಗು ವದು. 


ಇದರಿಂದ "ಎಲೆ ಚುಕ್ಕೆ ರೋಗ ಬರುವದು. 


ಇದು ಎಲೆಗಳನ್ನು ಕೆಡಿಸುವ ಸಾಮಾನ್ಯ ಕೀಟ. 
ಜೀವನ, ನಂಬುಗೆ ಮತ್ತು ಸಂಪ್ರದಾಯಗಳು : 


ಎಲೆಯನ್ನು ಮಾರುವವ, ಉ : ಯಲೆಗಾರ, ಯಲಗಾರ 
ಅಡಪವಳಂ, ತಂಬುಲಿಗ (ಶ. ಮ. ದ. ಸೂ 199,200) 
+ ಇತಿ ಎಲೆಗಾರ್ತಿ, ಎಲೆ ಮಾರುವವನ ಹೆಂಡತಿ. 


ಎಲೆ ಅಡಕೆ-ಯಲ್ಯಡಕೆ. (ದ್ವ ೦ದ್ವ ಸಮಾಸ) ಊಟವಾದ 
ಮೇಲೆ ಎಲೆ ಮತ್ತು ಅಡಕೆಯನ್ನು ಸುಣ್ಣ, ಕಾಚು, ಬಡೆ" 
ಸೋಪು, ಲವಂಗ, ಏಲಕ್ಕಿ, ಆದ್ರಕ, ಚಮನ್‌, ಕೊಬ್ಬ ರಿ 
ಚೊರು ಇತ್ಯಾದಿ ಸಹಿತ ಸೇವಿಸುವದು ಪದ್ಧ ತಿ, ಇದು 
ತೆಲುಗಿನ "ಆಡಕ್ಕಾಮಡು' (ಆಡಕ್ಕೆ ಅಮದು) ಎಂಬು 
ದಕ್ಕೂ (9. 1. 1.1/ 60) ಹಿಂದಿಯ "ಪಾನ ಸುಪಾರಿ' 


೧೦೨ 


ಹಡಪ 
(ರಾ.ಶೇ.ವಿ.) 


ಕರ್ನಾಟಕ ಭಾರತಿ 


ಗ್ರಯೋಗಕ್ಕೂ ಸಮಾನಾರ್ಥಕವೆಂದು ಹೇಳಬಹುದು. 
ವಿಜಯನಗರದಲ್ಲಿ "ಪಾನ ಸುಪಾರಿ ಬರಭಾರ' ಇದ್ದ ಸ್ತ್ರ ಛ 
ವನ್ನು ಈಗಲೂ ಲಲ್ಲಿ ಕಾಣುತ್ತೇವೆ. ತಾಂಬೂಲವೆಂದು 
ಇದನ್ನು ಪ್ರಾಚೀನ ಸಾಹಿತ್ಯದಲ್ಲಿ ಕರೆದಿದೆ. “ಮಾದಾರ 
ಚನ್ನಯ್ಯನ ಬಾಯ ತಾಂಬೂಲವ ಮೆಲುವೆ.' 
(ಅಂಖಡೇಶ್ವರ ವಚನ) “ಬಾಯ್ದು ೦ಬಲಿಕ್ಕೆ ಕೈಯಾನು' 
(ಕು. ಪ್ಯಾ. ಭಾ.) ಇದು ಸೇವೆಗೈ ಎಂಬರ್ಥದಲ್ಲಿದೆ. 
'ಖದಿರ ತಾಂಬೂಲಮ್‌' /ಕೈರದಂಬೂಲಮಂ (ಶ. ಮ. 
ದ. ಸೂ 297) ತಂಬುಲಿಗಳು (ಮೋಹನ ತರಂಗಣಿ) 
"ಪರಿಮಳ ತಾಂಬೂಲ' (ಚಂದ್ರ ಪ್ರಭ ಪುರಾಣ). ತಾಂಬೂ 
ಲವನ್ನು ಮೆಲ್ಲುವದು ಕೆಲವರಿಗೆ ಚಟ. ಹಲವರಿಗೆ ಆರೋ 
ಗೃಕ್ಕೆ ಹಿತ. ಇದರಲ್ಲಿ ಔ ಮತ್ತು €ೆ ಜೀವನಸತ್ವಗಳಿರುತ್ತವೆ. 
ಪ್ರಾಚೀನ ಕಾವ್ಯಗಳಲ್ಲಿ ಇದು ಹೆಚ್ಚಾಗಿ ನಲ್ಲ-ನಲ್ಲೆಯರ 
ಪ್ರಣಯದ ಸಂಕೇತವಾಗಿ ವರ್ಣಿತವಾಗಿದೆ. 


ಎಲೆಅಡಕಿ ಹಾಕುವ ಪೆಟ್ಟಿಗೆ. ಪ್ರಾಚೀನ ಕಾವ್ಯ, 
ಶಾಸನಗಳಲ್ಲಿ ಈ ಹಿಂದೆ ಇದಕ್ಕೆ ಅಡಪ ಉ : 
ಹಡಪ ಎಂದಾಗಿ ಸಂಭೋದಿಸಿದೆ. ಅಡಪ, ವಳ (ಶ. ಮ. 
ದ. ಸೂ. 199) ಎಲೆಯಡಿಕೆ ಮಾರುವ ವೃತ್ತಿಯವನು. 
ಉಚ್ಚಾ ರಣೆಯಲ್ಲಿ ಪದಾದಿಯಲ್ಲಿ “ಹ'ಕಾರ ಸೇರಿ ಇದು 
"ಹಡಪ' ಎಂದಾಗಿದೆ. ಕೆಲವು ಶರಣರ ವೃತ್ತಿ ಇದಾಗಿತ್ತು. 
ಹಡಪದಪ್ಪಣ್ಣ, ಹಡಪದ ರೇಚಣ್ಣ. ಇಲ್ಲಿ 'ಹಡಪ'ವೆಂದರೆ 
(The person who carries the pouch 
containing betel and betelnuts for 
the Master or King) ಎಂಬರ್ಥ ಕಿಟೆಲ್‌ ಕೋಶ 
ದಲ್ಲಿದೆ. (ಪು. 1700) ಹಡಪದ ಅಪ್ಪಣ್ಣನು ಬಸವಣ್ಣ 
ನವರಿಗೆ ಊಟವಾದ ಮೇಲೆ ವೀಳಯವನ್ನು ಕೊಡುವ 
ಕಾಯಕದಲ್ಲಿದ್ದನು. ಅದೇ ರೀತಿ ಹಡಪದ ರೇಚಯ್ಯ 
ಚೆನ್ನ ಬಸವಣ್ಣನಿಗೆ ತಾಂಬೂಲು ಕೊಡುವ ಕಾಯಕದ 
ಶರಣನಾಗಿದ್ದ, ( ಶಿ. ಕ. ರ, ಕೋ. ). ಆದರೆ 
ಈಗ "ಹಡಪದ' ಎಂಬುದಕ್ಕೆ ಕ್ಷೌರಿಕನ ಪೆಟ್ಟಿಗೆ ಎಂಬರ್ಥ 


೫ 


ಬಂದಿದೆ... ಈ ಶರಣರ ಹೆಸರಿನಲ್ಲಿ ಕೆಲವೊಂದು “ನಾಪಿತರ 


೨ 


ಎಲೆಬಳ್ಳಿ ತೋಟದ ವೈತ್ತಿ ಪದಗಳು ೧೮೩ 


ವೀಳಿದೆಲಿ 


ಸಂಘ,” ಸಮಾಜಗೆಳೊ ಹುಟ್ಟಿಕೊಂಡಿವೆ. ಆದರೆ ಈ 
ಶರಣರು ಮೂಲತಃ ನಾಪಿತ ಸಮಾಜದವರಲ್ಲವೆಂಬುದು 
ಇಲ್ಲಿ ಗಮನಾರ್ಹ. 


(ವೀಳೆಯ ದ, ವಿಲೆ) ಉ: ವೀಳೇಯದೆಲಿಎ ವೀಳೆಯ. 
ವೀಳ್ಕವೆಂದರೆ ತಾಂಬೂಲ, ಎಲೆ ಎಂದೇ ಅರ್ಥ. ಆಹ್ವಾನ 
ಸನ್ಮಾನ, ಶುಭಕಾರ್ಯ ಹಾಗೂ ದೇವತಾ ಕಾರ್ಯಗಳಲ್ಲಿ 
ವೀಳೆಯನ್ನು ಕೋಡುವೆದು ಸಂಪ್ರದಾಯವಾಗಿ ಬಂದಿದೆ. 
ಸಾಂಕೈ ತಿಕವಾಗಿ ಇದು ಬಳಕೆಗೊಳ್ಳು ವ ಹಲವು ಸಂದರ್ಭ 
ಗಳನ್ನ ಲ್ಲಿ ಉಲ್ಲೇಖಸಬಹುದು. 


ದ: ರಣ ವೀಳೆ: ಯುದ ಕ್ಕೆ ಹೊರೆಡುವ ಮನೆ 
) ಭಿ ಎಕ a 
ಸ್ವೀಕರಿಸುದದು, 


(i) ವಿಭೂತಿ ನೀಳ್ಕೆ : ಭೋಜನ ಮುಂತಾದ ಸಮಾ 
ರಂಭಗಳಲ್ಲಿ ಆಮಂತ್ರಿಸುವದಕ್ಕಾಗಿ ಕೊಡುವ ವೀಳ್ಯ. 


(ii) ಉಡುಗೊರೆ ನೀಳ್ಕೆ : ಓಲಗ ಮುಗಿದ ಮೇಲೆ 
ವೀಳ್ಳೆಯ ಉಡುಗೊರೆಯನ್ನು ಹಿಂದಿನ ರಾಜ-ಮಹಾ 
ರಾಜರು ಕೊಡುತ್ತಿ ದ್ದ ರು. (ಕಂಠೀರವನರಸರಾಜವಿಜಯ-. 
ಗೋವಿಂದ ವೆ ದ್ಯ. ಈ 


(iv) ಸಮಾಜ ನೀಳ : ಊಟ ಮುಗಿದ ಮೇಲೆ 
ಬಂದ ಎಲ್ಲ ಅತಿಥಿ ಜನಗಳಿಗೆ ಕೊಡುವ ವೀಳ್ಯ. ಇದನ್ನು 
“ಕರ್ಪೂರದ ಸಮಾಜ ವೀಳ್ಯ”ವೆಂದು ಗೋವಿಂದ ವೈ ದ್ಯ 
ಕವಿ ಉಲ್ಲೇಖಿಸಿದ್ದಾನೆ. (ಕಂ. ನ. ವಿ.) ವೀಳಿಲೆಯನು 
ಮುತ್ತೈ ದೆಯವರಿಗೆ ಉಡಿ ತುಂಬುವಾಗ ಅವರಿಗೆ ಕೊಡುವ 
ದುಂಟು. ಕನ್ಯಾ ನಿಶ್ಚಯವಾದ ಕಾಲದಲ್ಲಿ ಎಲೆ, ಸಕ್ಕರೆಯನ್ನು 
ಹಂಚುವ ವಿಧಾನವೂ ಇದೆ. ಯಾವುದೇ ಶುಭ ಕಾರ್ಯ, 
ದೇವತಾಕಾರ್ಯಗಳಲ್ಲಿ ಐದು. ವೀಳೆಯಗಳನ್ನಿ ಡುವದು 
ಸಂಪ್ರದಾಯವಾಗಿದೆ. ಮದುವೆಯ ಕಾಲದಲ್ಲಿ ಬೀಗರು 
ಪರಸ್ಪರ ವೀಳೈಲೆಯನ್ನು ವಿನಿಮಯ ಮಾಡಿಕೊಳ್ಳುವದು 
ರೂಢಿಯಾಗಿ ಬಂದಿದೆ. 


ಕಳಶದ ಎಲಿ 


ಬೂಳೆ 


ಕರ್ನಾಟಕ ಭಾರತಿ 


ದೇವರಿಗೆ ಸುತ್ತಲೂ ಎಲೆಯಿಂದ ಅಲಂಕರಿಸುವದು ಎಲಿ 
ಪೂಜೆ. ಇದಕ್ಕೆ “ಎಲಿಪೂಜೆ ಗಟ್ಟಿ ಸುವದು' ಎನ್ನುವರು. 


ಎಲೆಬಳ್ಳಿ ತೋಟದಲ್ಲಿ ಕಳಸದಾಕೃತಿಯಲ್ಲಿ ಬೆಳೆಯುವ 
ಒಂದು ಎಲೆಯ ಪ್ರಕಾರ. ಈ ಬಳ್ಳಿ ಯ ಎಲೆಗಳನ್ನು ಅವರು 
ಕಡಿಯುವದಿಲ್ಲ. ಅದಕ್ಕೆ ಪೂಜೆ ಸಲ್ಲಿಸುವ ನಿಯಮವಿದೆ: 


ವಿವಾಹ, ಜಾತ್ರೆ ಮುಂತಾದ ಮೆರವಣಿಗೆಯ ಸಂದರ್ಭಗಳಲ್ಲಿ 
ಕಳಸಗಿತ್ತಿಯರು ಕಳಸದಲ್ಲಿಡುವ ಎಲೆಗಳಿಗೆ ಈ ಹೆಸರು. 
ಪ್ರಾಚೀನ ಕಾವ್ಯಗಳಲ್ಲಿ ಕಳಸಗಿತ್ತಿಯರು ಓಲಗದಲ್ಲಿ ಮತ್ತು 
ದೇವಾಲಯಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದ ವರ್ಣನೆ ಬಂದಿದೆ. 


ಆ.ಸಂಚಿ [ಸಚ (Free Variation)] ಎಲೆ 
ಅಡಿಕೆಯನ್ನಿಡುವ ಚೀಲ. ಇದರಲ್ಲಿ ಎಲೆ, ಅಡಕೆ, ಸುಣ್ಣ 
ಮತ್ತು ತಂಬಾಕವನ್ನು ಬೇರೆಬೇರೆಯಾಗಿಡುವ ವ್ಯವಸ್ಥೆ 
ಇರುತ್ತದೆ. ಸುರುಳಿಸುತ್ತಿ ಇದನ್ನು . ಗಂಡಸರು ಆಂಗಿಯ 
ಜೇಬಿನಲ್ಲಿ ಹಾಕಿಕೊಳ್ಳುವರು. ಹೆಂಗಸರು ಸರಕಿಯ ಕಸಿ 
ಕಟ್ಟಿ ದಈ ಚೀಲವನ್ನು ನಡುವಿಗೆ ಸಿಕ್ಕಿಸಿಕೊಳ್ಳುವರು. “ಹದಿ 
ಬದೆಯ ಧರ್ಮ” ಎಂಬ ನೀತಿ ಗ್ರಂಥವನ್ನು ಬರೆದ 
ಹೊನ್ನ ಮ್ಮ ತನ್ನನ್ನು “ಸಂಚಿಯ ಹೊನ್ನ ಮ್ಮ' ಎಂದು ಹೆಮ್ಮೆ 
ಯಿಂದ ಹೇಳಿಕೊಂಡಿದ್ದಾ ಳೆ ಆಕೆ ಮೈ ಸೂರಿನ ಚಿಕ್ಕದೇವ 
ರಾಯ ಒಡೆಯರ ಆಸ್ಥಾ ನದಲ್ಲಿ (ಕ್ರಿ. ಶ. 1672 ) 
'ಸಂಚಿಯ' ಊಳಿಗದಲ್ಲಿದ್ದು ಉತ್ತಮ ಕವಯಿತ್ರಿಯಾಗಿ 
ದ್ಹಳು. ಈಗ ಆದು ಪೆಟ್ಟಿ ಗೆಯಾಗಿರದೆ ಚೀಲದ ರೂಪ 
ದಲ್ಲಿ ಹೆಚ್ಚು ಪ್ರಚಾರದಲ್ಲಿದೆ. 


“ವೀಳೆಯ' ಪದ ಧ್ವನಿವೃತ್ಕಾಸದಿಂದ “ಬೂಳ್ಕ' ವೆಂದಾಗಿದೆ. 
ದಕ್ಷಿಣಕನ್ನ ಡ ಜಿಲ್ಲೆ ಯಲ್ಲಿ ಭೂತಗಳ ಉತ್ಸವದಲ್ಲಿ ಎರಡು 
ಎಲೆಗಳನ್ನು ಮಡಚಿ ಅದಕ್ಕೆ ನಡುವೆ ಗಂಧ ಹಚ್ಚಿ ಕೊಡುವ 
ಪ್ರಸಾದಕ್ಕೆ "ಬೂಳ್ಕ' ಎನ್ನು ವರು, 


Sa EN ಹಟ 


ಎಲೆಬಳ್ಳಿ ತೋಟದ ವೈತ್ತಿಪದಗಳು 


೧೦೫ 


ಅನುಬಂಧ-೧ 


ಎಲೆ ಬಳ್ಳಿ ತೋಟಹ' ಎರಡು ಮದರಿ ಆಕೃತಿಗಳು 


ISAM 


111111! 
ರಂ 


1] 


ಗರ್ಗ 


ಮುಂಬ ಪುಡಿ- 


\ | 


UNRULY 


nl 


Ao 
508] 


16881181511) 


ಹೆರಶಿ 


HULU LULL ts 


ನೆರಿ 


ಇ 


3 


ಯಿಂಬ ಮೆಡಿ 


ಬ/ಮಡಿ  ಮುಂಬ/ಮಡಿ 
₹॥] $8111118181183888811 81111181. 
ಕ ಟೆ WN: 
TEE = 
ಚ| tok 
ಮೆ ಹ್‌ $ 
EE ಮುಂಲ್ಯ? ಮಡಿ 
RRS 2 
7 SS = 
3 
ಮನ್‌ | 
ನೆ 2ರ 
Kal ಲಿ | 
ಮಾವರ ಕ್ಲ -ಪೆರಕಿ 
111111111111111111111111111( 7 
ಯುಂಬ/ಯದಿ 


ಪ್ರದಿ: ೨ 


೧೦೬ ಕರ್ನಾಟಕ ಭಾರತಿ 
ಅನುಬಂಧ-೨ 
 ನೀಳ್ಲಿದೆಲೆ ಪೈರಿನ ವಿನರ 


Colonel Mackenzie ಅವರು ಕ್ರಿ.ಶ.1821 ರ ಅವಧಿಯಲ್ಲಿ 
ಸಂಗ್ರಹಿಸಿದ "Local Records’ ವಿಭಾಗದಲ್ಲಿ ಬರುವ ನೂರಾರು ವಿಷಯಗಳಲ್ಲಿ 
ವೀಳೆಯ ಎಲೆ ತೋಟಗಾರಿಕೆಯ ವಿಷಯವೂ ಸೇರಿದೆ. ನಾನು ಸಂಗ್ರಹಿಸಿದ ಮಾಹಿತಿ 
ಒಂದು ಪ್ರದೇಶದ್ದು. ಬೇರೊಂದು ಪ್ರದೇಶದಲ್ಲಿನ ಭಾಷೆ ಈ ವೃತ್ತಿಗೆ ಸಂಬಂಧಿಸಿದಂತೆ 
ಬೇರೆ ಸ್ವರೂಪವನ್ನು ಪಡೆದಿರುತ್ತದೆ. ಮೆಕೆಂರಿು ಸಂಪುಟ (WoL NEN Pp 
81-82 M. No. 357 ಆ. ೦. M. L.) ದಲ್ಲಿ ಕೊಟ್ಟಿರುವ ವೀಳೆಯ ಎಲೆ 
ತೋಟದ ಒಂದು ಪ್ರದೇಶದ ವಿವರ ಇಂತಿದೆ.*. ಇಲ್ಲಿನ ಪಾಠ ಮೂಲವನ್ನೇ ಅನು 
ಸರಿಸಿದೆ. 


“ವೀಳ್ಲೆದೆಲೆ ಪೈರು ವಳ್ಲೆ ವುತ್ತಮ ಭೂಮಿ ಸಾಗುಮಾಡಿ, ಸುತ್ತಲೂ ಬೇಲಿ 
ಕಟ್ಟಿ, ನೀರು "ಯಿದ್ದ "ಸ್ಥಳನ ೋಡಿ ಭಾವಿ ತಗೆದು, ಡೋಣಿ ಕಟ್ಟಿ ವೀಳ್ಲಿದೆಲೆ ಬಳ್ಳಿ 
ಶ್ರಾ ಖಾ ಮಾಸದಲ್ಲಿ ಕೊಡಗು ಮೆ(ಕೃಟ್ಟಿ ಗೊಬ್ಬರ ಹಾಕಿ ನೆಳಲಿನ ಬಗ್ಗೆ ಮಾವಿನ 
ಸೊಪ್ಪ ಲ ತಂದು ನಿಲ್ಲಿಸಿ ನೆಟೀ ಹರುವ ಪ ಪರಿಯಂತ್ರ ದಿನಕ್ಕೆ ಮೂರು ದಫಾ ನೀರು 
ಹಾಕಿ ಅಜಿ ಯೀಚೆ ಬದಿಗೆ ಹಾರಿನಾಣದ ಬೀಜಹಾಕಿ ಯಿದು ಸೆರಿಯಾಗಿ ವಂದು ಆಳೆ 
ವುದ್ದ ಆಗಬೇಕಾದರೆ ವಂದು ವರ್ಷ ಬೇಕಾಗುತ್ತದೆ. ಆ ಪರಿಯಂತ್ರ ಯಲೆಬಳ್ಳಿ 
ಮ್ಯಾಲಕ್ಕೆ ಹತ್ತಬೇಕಾದರೆ ಆಳ ಉದ್ದನೆ ಕಟ್ಟಿಗೆ ನಿಲ್ಲಿಸಿ ಯೇ ಬಳ್ಳಿಯನ್ನು ಕಳಗೆ ಬೀಳದ 
ಹಾಂಗೆ ಬಳ್ಲಿ ನಾರಿನಲ್ಲಿ ಗೇಣಿಗೆ ವಂದು ಕಟ್ಟಿನ ಪ್ರಕಾರ ಆ ಕಟ್ಟಿಗೆ ಕಟ್ಟುತ್ತ ಹೋಗ 
ಬೇಕು. ಆ ಕಟ್ಟಿಗೆ ಉದ್ದ ಬಲ್ಲಿ ಬೆಳೆದ ಬಳಿಕ ಆ ಕಟ್ಟುಗೆಳೆಲ್ಲ ಬಿಜಿ (ಚ್ಲಿ) ಆ 
ಹರಿವಾಣದ ಮರಕ್ಕೆ ಬಲ್ಲಿ ಹತ್ತಬೇಕಾದರೆ ವಂದು ವರುಷ ಬೇಕಾಗುತ್ತದೆ. ಆ ಮೇಲೆ 
ಚೈತ್ರ-ವೈಶಾಖದಲ್ಲಿ ಆ ಡೋಣಿಗಳ ಯಾವತ್ತು ವಡದು ನಿಘಾ ಮಾಡಿ ನೆಲ ಸಮನಾಗಿ 
ಚೌಕ ಮಾಡಿ ಬಲ್ಲಿ ಸುತ್ತಲು ನೆಲ ಕೊಚ್ಚಿ ಬಳ್ಲಿ ಬುಡದಲ್ಲು ನೀರು ನಿಲ್ಲುವ ಹಾಂಗೆ 
ಕೊಡಗು ಕಟ್ಟಿ ಗೊಬರ ಹಾಕಿ ಮೇಲೆ ಸಾಮೇ ಹುಲ್ಲು ಮುಚ್ಚಿ ನೀರು ಬಿಡು ಬಗೆ 
ಕಾಲಿವೆ ಮಾಡಿ ಯೆಂಟು ದಿನಕ್ಕೆ ವಂದಾವರ್ತಿ ಗೊಡೆ ಹಾಕಿ ನೀರು ಹಾಯಿಸಬೇಕು. 
ತಿಂಗಳಿಗೆ ಮೂರಾವರ್ತಿ ಕಳೆ ತೆಗವುತ್ತ ವರುಷಕ್ಕೆ ಮೂರು ವ್ಯಾಳೆಗೆ ಗೊಬರ ಹಾಕುತ್ತ 
ಬಳಿ ಬೆಳದ ಮೇರ ಕಟ್ಟಿಕೊಳ್ಳುತ್ತ, ಕೆಳಗಿನ ಕಟ್ಟು ಕೊಳತು ಕೆಟ್ಟುಹೋದರೆ ಪುನಹ 
ಹೊಸ ಕಟ್ಟು ಹಾಕುತ್ತ ಹೋಗಬೇಕು. ಮಳಗಾಲದಲ್ಲಿ ಚವುಳು ನೀರು ಹರಿದು 


೬ ಈ ವಿಷಯದ ಅವಲೋಕನೆಗೆ ಅವಕಾಶವಿತ್ತ ಮದ್ರಾಸ ಗೌವ್ಹ ರ್ನಮೆಂಟ ಪಾ ಪ್ರಾಚ್ಯ ಹಕ್ತಪ್ರತಿ 


ಹಕ್ತಪ್ರ 
ಗ್ರಂಥಭಂಡಾರದ ಕ್ಯೂರೇಟರ್‌ ಹಾಗೂ ಅಲ್ಲಿನ ಪಂಡಿತ ಶ್ರೀಧರ ಮೂರ್ತಿಗಳಿಗೆ ನನ್ನ ಕೃತಜ್ಞತೆಗಳು. 


ಕ್‌ ಚ್‌ ್ಕ್ಯಾ್‌್‌್‌ a ds ce dca < 


ಎಲೆಬಳ್ಳಿ ತೋಟದ ವೃತ್ತಿಪದಗಳು ೧೦೭ 


ಹೋಗುವ ಬಗೈ ಯೆರಡು ಸಾಲಿಗೆವಂದು ಕಪ್ಪು ಕೆಂಡಿ (?) ನೀರು ಹೊರಗೆ ಹೋಗು 
ವಂತೆ ಮಾಡಬೇಕು, ಮಂಡಘಾಳಿ ಬಡಿಯದಂತೆ ತೋಟದ ಬೇಲಿಗೆ ಘಾಳಿ 
ಮಗ್ಗುಲಿಗೆ ನೆರಕಿ ಕಟ್ಟಬೇಕು. ಆ ಮೇಲೆ ಆಶ್ವಿಜ-ಕಾರ್ತಿಕದಲ್ಲಿ ಬಾಳೀ ಗುದ್ದ ಕಡದು 
ನೆಳಲು ಆಗುವ ಬಗ್ಯೆ ಬಾಳಿಸಸಿ ಸುತ್ತಲೂ ವಳಬೇಲಿ ವಳಗೆ ಹಾಕಬೇಕು. ಆ ಮೇಲೆ 
ಬಳ್ಲಿ ಹಾಕಿದ ಹದಿನೆಂಟು ತಿಂಗಳಿಗೆ ಯೆಲೆ ಕೊಯುವ ಮಟ್ಟಿಗೆ ಬರುತ್ತದೆ. ಯಿದೇ 
ವರುಷಕ್ಕೆ ಯೆರಡು ಮೂರು ವ್ಯಾಳ್ಯ ಕೊಯಿಬೇಕು. ಆ ಮೇಲೆ ಬಳ್ಲಿ ಉದ್ದವಾಗಿ 
ಮೇಲಕ್ಕೆ ಹೋಗುವದರಿಂದ ಬಳ್ಲಿ ಯಿಳಿಸಿ ಯೀಚೆ ಬಳ್ಳಿ ಆಚೆ ಮರಕ್ಕೆ ನೆಲದಲ್ಲಿ 
ಕೊಯ್ದು ಹಚ್ಚಬೇಕು. ಆಚೆ ಬಳ್ಲಿ ಯಿದೇ ಪ್ರಕಾರ ಯಿಳಿಸಿ ಈಚೆ ಮರಕ್ಕೆ 
ಹಚ್ಚೆ ಬೇಕು”. 


೫೯೫೫೫ 


ಸಮೂಹ ಸಾಕ್ಷರತಾಕಾರ್ಯ ಕ್ರಮನಿಧಾನ 


ಅ ಜಯವಂತ ಕುಳ್ಳಿ 
ಅ ನಿ. ಆಯ್‌. ಸುಬ್ರಮಣ್ಯಂ 


1961ರ ಜನಗಣತಿಯ ಪ್ರಕಾರ ಒಂದು ದಿನವೂ ಶಾಲೆಗೆ ಹೋಗದ ಅನಕ್ಷರಸ್ಥ ರ 
ಸಂಖ್ಯೆ ಭಾರತದಲ್ಲಿ 40 ಕೋಟಿ. ಇದು ದೇಶದ ಒಟ್ಟು ಜನಸಂಖ್ಯೆಯ ಪ್ರತಿಶತ 65. 
ಇದು 16-18 ವರ್ಷಗಳ ಮೇಲಿನ ಅನಕ್ಷರಸ್ಥ ರಿಗೆ ಆನ್ವಯಿಸುವ ಸಂಖ್ಯ. ಇಂಥ 
ವ್ಯಕ್ತಿಗಳಿಗೆ ಕಾನೂನು ಮತ್ತಿತರ ಕಾರ್ಯಗಳಿಗೆ ತಮ್ಮ ಹೆಬ್ಬಟ್ಟಿನ ಮುದ್ರೆಯೇ ಏಕೈಕ 
ಸಂಪರ್ಕ ಸಾಧನ. ವಸ್ತುಸ್ಥಿತಿಯ ಅರಿವು ಇಲ್ಲದೆ ಇರುವುದರಿಂದ ದಲ್ಲಾಳಿಗಳು, 
ಆಫೀಸರರು, ರಾಜಕಾರಣಿಗಳು ಮುಂತಾಗಿ ಎಲ್ಲರೂ ಅವರಿಗೆ ಮೋಸ ಮಾಡುವ 
ಸಂಭವ ಹೆಚ್ಚು. ಅವರ ಸುಧಾರಣೆಗಾಗಿ ಸರಕಾರ ಕೈಕೊಳ್ಳುವ ಕಾರ್ಯಕ್ರಮಗಳೂ 
ಅವರಿಗೆ ಅರ್ಥವಾಗುವುದು ಕಡಿಮೆ; ಕಾರಣ, ಯಾವುದೇ ರಚನಾತ್ಮಕ ಕಾರ್ಯಕ್ರಮ 
ವನ್ನೂ ಅವರು ವಿರೋಧ ಭಾವನೆಯಿಂದ ಕಾಣುವುದರಿಂದ, ಸರಕಾರದ ಬಗೆಗೆ 
ವಿರೋಧ ಭಾವನೆ ಬೆಳೆಯುತ್ತಾ ಹೋಗುವ ಸಾಧ್ಯತೆ ಹೆಚ್ಚು 


ಅನಕ್ಷರಸ್ಥರಿದ್ದರೂ ಅನೇಕರಲ್ಲಿ ಸಂಘಟನಾ ಹಾಗೂ ನಿರ್ಮಾಣ ವಿಚಾರಕ್ಕೆ 
ಸಂಬಂಧಿಸಿದ ಉಚ್ಚ ಸ್ತರದ ಸಾಮರ್ಥವಿರುವುದು ಸುಳ್ಳಲ್ಲ. ಆದರೆ ಅನಕ್ಷರಸ್ಥ ರಿರು 
ವುದರಿಂದ, ಸಮಾಜ ಹಾಗೂ ಸರಕಾರದ ಸೇವೆಗಾಗಿ ಆ ಸಾಮರ್ಥ ವಿಕಸಿತವಾಗುವು 
ದಿಲ್ಲ. ಹೀಗಾಗಿ ರಾಷ್ಟ್ರಕ್ಕೆ ಅವರ ಕೊಡುಗೆ ಏನೂ ಇಲ್ಲದಾಗುತ್ತದೆ. ಅನಕ್ಷರಸ್ಥರಲ್ಲಿ 
ಹೆಚ್ಚಿ ನವರು ಮಹಿಳೆಯರು. ಇವರು ತಮ್ಮ ಮೂಢಭಾವನೆಗಳನ್ನು , ನಿತ್ಯ ತಮ್ಮ 
ಸುತ್ತಮುತ್ತ ನಡೆಯುತ್ತಿರುವ ಬದಲಾವಣೆಗಳಿಗೆ ವಿರೋಧವಾಗಿರುವುದನ್ನು ತಮ್ಮ 
ಮಕ್ಕಳಲ್ಲಿಯೂ ಬಿತ್ತಿ, ಅವನ್ನು ಮುಂದುವರಿಸುತ್ತಾರೆ. “ಅನಕ್ಷರಸ್ಥ ಕುಟುಂಬ 
ಅನಕ್ಷರಸ್ಥ ಪೀಳಿಗೆಯನ್ನೇ ನಿರ್ಮಿಸುತ್ತದೆ' ಎಂಬ ಹೇಳಿಕೆಯೇ ಇದೆ. ಸಾಮಾನ್ಯ 
ಜನರನ್ನು ಸುಶಿಕ್ಷಿತರನ್ನಾಗಿ ಮಾಡುವುದರ ಬಗೆಗೆ ಬೇಕಾದಷ್ಟು ಹೇಳಲಾಗಿದೆ. ಸಮಾಜ 
ವಾದವನ್ನು ಸ್ವೀಕರಿಸಿ, ಜನತೆಯ ಅಭ್ಯುದಯವನ್ನೆ € ತನ್ನ ಗುರಿಯಾಗಿಸಿಕೊಂಡ 
ಸರಕಾರ, ತನ್ನ ಪ್ರಜೆಗಳೆಲ್ಲಿ ಪ್ರತಿಶತ 65ರಷ್ಟು ಜನತೆಯನ್ನು ಅನಕ್ಷರಸ್ಥ ರನ್ನಾಗಿ 
ಉಳಿಯಗೊಟ್ಟಿದೆ; ಆರ್ಥಿಕ ಅಭಿವೃದ್ಧಿ ಯಾಗಿದ್ದ ರೂ ಅಕ್ಷರಜ್ಞಾ ನವಿಲ್ಲದುದರಿಂದೆ 
ಅವರಿಗೆ ಅದರ ಫಲ ದೊರೆಯದೇ ಹೋಗಿದೆ. 


ಸಮೂಹ ಸಾಕ್ಷರತಾ ಕಾರ್ಯಕ್ರಮವಿಧಾನ ೧೦೯ 


ಅನಕ್ಷರಸ್ಥರ ನಿಢಗಳು : 


ಒಂದು ದಿನವೂ ಶಾಲೆಗೆ ಹೋಗದ ಅನಕ್ಷರಸ್ಥ ರದು ಮೊದಲ ವಿಧ. ಎರಡನೆಯ 
ವಿಧದ ಅನಕ್ಷರಸ್ಥ ರೆಂದರೆ, ಒಂದೆರಡು ವರ್ಷ ಶಾಲೆಗೆ ಹೋಗಿ ಆಮೇಲೆ ಅಕ್ಷರಜ ಜ್ಞಾ ಇನ 
ವನ್ನು ಸ ಸಂಪೂರ್ಣ ಮರೆತವರು. ಒಂದನೆಯ ವಿಧದ ಜನರಿಗಿಂತ ಇವರೇನು ಬಹಳ 
ಭಿನ್ನರಲ್ಲ. ಅದರೆ ಬರಹ, ಓದು ಮುಂತಾದವುಗಳನ್ನು ಕಲಿಯುವಲ್ಲಿ ಅವರಿಗೆ ಮೊದಲಿ 
ನವರಿಗಿಂತ ಹೆಚಿ ನ ಅನುಕೂಲವಿರುತ್ತದೆ. ಆಲ್ಬಶಿಕ್ಷಣ ಹೊಂದಿದ ಜನರ ಜ್ಞಾನ 
ಮಟ್ಟವನ್ನು ಎತ್ತರಿಸ ಲು ವಿಶ್ವವಿದ್ಯಾಲಯ ಮತ್ತಿತರ ಸಂಸ್ಥೆಗಃ ಳು ವ್ಯಾಸಂಗವಿಸ ಸ್ತರಣ 
ಮುಂತಾದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ. ಆದರೆ ಇವು ಕೆಳಗಿನ ಮಟ್ಟ 
ವನ್ನು ತಲುಪಲು ಸಾಧ್ಯವಾಗಿಲ್ಲ. ಇದಕ್ಕೆ ಕಾರಣ ಅವರಿಗೆ ಅಕ್ಷರಜ್ಞಾ ನವಿಲ್ಲದಿರುವುದು. 
ವಯಸ್ಕಶಿಕ್ಷಣದ ಘೋಷಣೆ —“ಒಬ್ಬನು ಒಬ್ಬನಿಗೆ ಕಲಿಸುವುದು', ವಯಸ್ಕಶಿಕ್ಷಣಕ್ಕೆ 
ಯಾವುದೇ ಪ್ರಯೋಜನವನ್ನು ಉಂಟುಮಾಡಿಲ್ಲ. ಅನೇಕ ರಾಜ್ಯಗಳಲ್ಲಿ ವಯಸ್ಕಶಿಕ್ಷಣ 
ಕಾರ್ಯಕ್ರಮಗಳು ಯಾವುದೇ ಪ್ರಗತಿ ಸಾಧಿಸಿಲ್ಲ; ಇನ್ನೂ ಕೆಲವು ರಾಜ್ಯಗಳಲ್ಲಿ ಅಲ್ಪ ಸ್ವಲ್ಪ 
ಪ್ರಗತಿ ಕಂಡುಬಂದರೂ, ಸಂಯೋಜನೆ ಹಾಗೂ ಆರ್ಥಿಕ ಕಾರಣಗಳ ಮೂಲಕ ಕುಂಠಿತ 
ವಾಗಿವೆ. ರಾಜ್ಯಸರಕಾರಗಳು ತಮ್ಮ ಎಲ್ಲ ಗ್ರಾಮಗಳನ್ನು ಸಂಪೂರ್ಣ ವಿದ್ಯುತ್ತೀಕರಣ 
ಮಾಡಿವೆಯೆಂದು ಸಾರಿವೆ; ಆದರೆ ಒಂದು ರಾಜ್ಯವೂ ಸಂಪೂರ್ಣ ವಯಸ್ಕಶಿಕ್ಷಣ 
ಇರ್ಯಕ್ರಮ ಮುಗಿದಿದೆಯೆಂದು ಸಾರಿಲ್ಲ. ಇದೀಗ ಕೇಂದ್ರ ಶಿಕ್ಷಣಮಂತ್ರಿಗಳು ಇದು 
ರಾಷ್ಟ್ರೀಯ ಸಮಸ್ಯೆ ಯೆಂಬುದನ್ನು ಮನಗಂಡು, ರಾಷ್ಟ್ರದ ಎಲ್ಲ ಹಳ್ಳಿಗಳಲ್ಲಿ ನಿರ್ದಿಷ್ಟ 
ಅವಧಿಯಲ್ಲಿ ಎ ಎಲ್ಲರನ್ನೂ ಸಾಕ್ಷರರನ್ನಾಗಿ ಮಾಡುವ ಕಾರ್ಯಕ್ರಮಗಃ ನ್ನು ಗಂಭೀರವಾಗಿ 
ಹವಿ ಕೆ ೂಂಡಿರುವುದು ಸಂತೋಷದ ವಿಷಯ. 


ಸಾಕ್ಷರತೆಯ ಗುರಿ; 


ಮೊದಲನೆಯ ವಿಧದ ಅನಕ್ಷರಸ್ಥ ರನ್ನು ಸಾಕ್ಷರರನ್ನಾ ಗಿ ಮಾಡುವದು ಸಹಜ 
ವಾಗಿಯೇ ಕನಿಷ್ಠ ಗುರಿ. ಆ ಗುರಿಯೆಂದರೆ ಸಾಧಾರಣ ಬರಹ ಸಾಮರ್ಥ್ಯ, ಆ ಜನ 
ತಮ್ಮ ಮಾತೃಭಾಷೆಯಲ್ಲಿ ವರ್ತಮಾನ ಪತ್ರವನ್ನು ಅಥವಾ ಸರಕಾರಿ ಆಜ್ಞೆಗಳನ್ನು 
ಓದುವುದು, ತಮ್ಮ ದೈನಂದಿನ ಜೀವನಕ್ಕೆ ಅವಶ್ಯಕವಾದ ಅಂಕಗಣಿತ ಹಾಗೂ ವಿಜ್ಞಾ ನ 
ಗಳನ್ನು ಅರಿಯುವುದು. ಇದರಿಂದ ಅವರ ಅಜ್ಞಾನದ ದುರುಪಯೋಗ ಪಡಿಸಿಕೊಳ್ಳುವ 


ನ * ಶ್‌ 


| ಜನರಿಂದ ಎಚ್ಚೆ ರಿಕೆ ಹೊಂದುವ ಸಾಮರ್ಥ್ಯ ಅವರಿಗೆ ಬರಬೇಕು. ಯುನೆಸ್ಕೊ ಪ್ರಕಾರ 
he pe) ದ್ರ 
py ಕಾರ್ಯಾತ್ಮಕ ಸಾಕ್ಷರತೆಯ ಮಟ್ಟಿ 5 ವರ್ಷದ ಪ್ರಾಥಮಿಕ ಶಿಕ್ಷಣದಷ್ಟಿರಬೇಕು. ಈ ಗುರಿ 


ಯನ್ನು ಸಾಧಿಸುವ ಒಂದು ರೀತಿಯೆಂದರೆ, ಇಂಥವರನ್ನು 5 ವರ್ಷ ಪ್ರಾಥಮಿಕ ಶಾಲೆಗೆ 


ಕಳಿಸುವುದು. ಇದು ಆರ್ಥಿಕವಾಗಿಯೂ, ವ್ಯಾವಹಾರಿ ರಿಕವಾಗಿಯೂ ಅಸಾಧ್ಯವಿಷಯ 
ಇನ್ನೊಂದು ರೀತಿಯೆಂದರೆ, 5 ವರ್ಷಗಳವರೆಗೆ ಪ್ರಾಥಮಿಕ ಕ 


ಏರಿಕ. ಜೆಸಿ J 
ಶಾಲಿಯ್ಯ ಕಲಿಸುವ ಪಾಠ 


೧೧೦ ಕರ್ನಾಟಕ ಭಾರತಿ 


ಗಳನ್ನು ಸಂಕ್ಷೇಪಿಸಿ. 3-4 ತಿಂಗಳಲ್ಲಿ ಕಲಿಸಲು ಸಾಧ್ಯವಾಗುವಷ್ಟಕೆ ಇಳಿಸುವುದು. 
ಕೆಲವು ಪ್ರೌಢರು ತಮ್ಮ ಇಳಿವಯಸ್ಸು ಹಾಗೂ ಅಸರ್ಮಪಕ ಆಹಾರದ ಮೂಲಕ 
ಕಲಿಯುವಲ್ಲಿ ನಿಧಾನವಾಗರುತ್ತಾರೆ. ಇಂಥ ಪ್ರಸಂಗಗಳಲ್ಲಿ ಓದು ಹಾಗು ಬರಹದ 
ಮಟ್ಟವನ್ನು ಕೆಳಗಿಳಿಸುವುದು ವಿಹಿತ. ಉದಾಹರಣೆಗೆ ಅವರು ತಮ್ಮ ಮಾತೃಭಾಷೆ 
ಯಲ್ಲಿ ವೃತ್ತಪತ್ರವನ್ನು. ಕಥೆಯನ್ನು ಓದುವ ಮಟ್ಟಕ್ಕೆ ಬಂದರಾಯಿತು. ಇದಕ್ಕಿಂತ 
ಹೆಚ್ಚಿ ನ ಗುರಿಯೆಂದರೆ, ಅಂಕಗಣಿತ-ವಿಜ್ಞಾ ನ ಇತ್ಯಾದಿ ದೈನಂದಿನ ಅವಶ್ಯಕತೆಗಳಿಗಾಗಿ 
ಸಾಕಾಗುವಷ್ಟು ಜ್ಞಾನ ಪಡೆಯುವಂತೆ ಮಾಡುವುದು, ಮೊದಲನೆಯ ಗುರಿಯನ್ನು 
ಪ್ರತಿದಿನ ಮುಂಜಾನೆ ಅಥವಾ ಸಂಜೆ ಒಂದು-ಒಂದುವರೆ ತಾಸಿನಂತೆ ವಾರಕ್ಕೆ ನಾಲ್ಕು 
ದಿವಸ ಕಲಿಸಿದರೆ 3-4 ತಿಂಗಳಲ್ಲಿ ಮುಟ್ಟಬಹುದು. ಇಂಥವರಲ್ಲಿ ಭರವಸೆ ಮೂಡಿಸುವ 
ವಕ್ತಿಗಳಿದ್ದು, ಅವರು ಶಿಕ್ಷಣ ಮುಂದುವರಿಸುವ ಆಶೆ ಹೊಂದಿದ್ದರೆ, ಅಂಥವರಿಗೆ 
ಇನ್ನಷ್ಟು ಮೇಲಿನ ಮಟ್ಟದ ಸಾಮೂಹಿಕ ಸಾಕ್ಷರತಾ ಕಾರ್ಯಕ್ರಮವನ್ನು ಅಳವಡಸ 
ಬಹೆದು; ಇಲ್ಲವೆ ಮುಕ್ತ ವಿಶ್ವ ವಿದ್ಯಾಲಯ ಪದ್ದ ತಿಯಂತೆ, ಮುಕ್ತ ಮಾಧ್ಯಮಿಕ ಅಥವಾ 
ಉಚ್ಚ ಮಾಧ್ಯಮಿಕ ಶಕ್ಷಣ. ಪದ್ಧ ತಿಯನ್ನು ಪ್ರಾ ರಂಭಿಸಬಹುದು. ಇಂಥ ಶಾಲೆಗಳು 
ಸಂಜೆ ಕಲಿಸುವ ಸೌಲಭ್ಯ ದೊಂದಿಗಿರಬೇಕು. ಈ ಕಾರ್ಯಕ್ರಮಗಳು ದೇಶದ ಅಭ್ಯುದಯಕ್ಕೆ 
ನೇರವಾಗಿ ಸಂಬಂಧಿಸಿ ಸುವುದಶೀ6 3 ತೀವ್ರ ಕಾರ್ಯಕ್ರಮ ಕೈಕೊಳ್ಳು ವುದು ಅವಶ್ಯವಿದೆ. 
ಅವಧಿ ಬಹೆಳೆವಾದರೆ ಕಲಿಯುವವರು, ಕಲಿಸುವವರು ಕೂಡಿಯೇ ಆಸ್ಥೆ ಕಳೆದುಕೊಳ್ಳುವ 
ಸಂಭವವಿದೆ. ಮನುಷ್ಯ, ಸಾಮಗ್ರಿ ಮುಂತಾದ ಎಲ್ಲವನ್ನೂ ಬಳಸಿ, ಅತಿ ಕಡಿಮೆ 
ಅವಧಿಯಲ್ಲಿ ಅಂದರೆ ಒಂದು ವರ್ಷದೊಳಗೆ ಇಂಥ ಗುರಿಯನ್ನು ಮುಟ್ಟಬೇಕಾದುದು 
ಅತ್ಯಾವಶ್ಯಕ. 


ಕಲಿಸುವ ವಸ್ತು 

ಪ್ರಾಥಮಿಕ ಹಂತದಲ್ಲಿ ಹಾಗೂ ಸಾಮೂಹಿಕ ಸಾಕ್ಷರತೆಗಾಗಿ ಮಾತ್ರ ಒಂ 
ಮಾಧ್ಯಮವಾಗಿರಬೇಕೆಂಬುದು ನಮ್ಮ ದೇಶದ ಘಟನೆಯಲ್ಲಯೇ ಒಪ್ಪಿತವಾಗಿ, ಸ್ಪಷ್ಟ 

ಉಲ್ಲೇಖಿತವಾಗಿದೆ. ನಮ್ಮ ಘಟನೆ ಮನ್ನಿಸಿದ 15 ಭಾಷೆಗಳಲ್ಲಿ ಸಂಸ್ಕೃತ 
ಹಾಗೂ ಆಂಗ್ಲ ಭಾಷೆಗಳು ಬಹುಜನರ ಮಾತೃ ಭಾಷೆಗಳಲ್ಲ. 1971 ರ ಜನಗಣಿತಿ 
ಪ್ರಕಾರ 15000 ಕ್ಕೂ ಹೆಚ್ಚು ಜನ ಮಾತನಾಡುವ 1051 ಭಾಷೆಗಳಿವೆಯೆಂದು 
ತಿಳಿದುಬಂದಿವೆ. ಇನ್ನೂ 601 ಭಾಷಾಪ್ರಭೇದಗಳೋ ಭಾಷೆಗಳೋ ಉಪಭಾಷಗಳೋ 
ಎಂಬುದು ನಿರ್ಧಾರವಾಗದೇ ಉಳಿದಿದೆ. ಮೇಲಿನ ಭಾಷೆಗಳಲ್ಲಿ ಪ್ರತಿ ಪ್ರಮುಖ 
ಭಾಷೆಯೂ ಉಪಭಾಷೆಗಳನ್ನು ಹೊಂದಿದೆ. ಇವುಗಳನ್ನು ಅದೇ ಭಾಷೆಯ ಇನ್ನೊ ೦ದು 
ಉಪಭಾಷೆಯನ್ನು ಬಳಸುವ ಜನರು ಸ್ವಲ್ಪ ತೊಂದರೆ ತೆಗೆದುಕೊಂಡರೆ ತಿಳಿದುಕೊಳ್ಳ 
ಬಹುದು. ಹರಿಜನ ಮತ್ತು ಇತರ ಒಂದುಳಿದ ಜನ ಶಾಲೆಯಲ್ಲಿ ಪ್ರಮಾಣಭೂತ 
ಉಪಭಾಷೆಯಲ್ಲಿ ಅಭ್ಯಾಸ ಮಾಡುವಾಗ ಬಹಳ ತೊಂದರೆಯಾಗುತ್ತದೆ. ಕೆಲವೊಮ್ಮೆ 


ಬ 


ಸಮೂಹೆ ಸಾಕ್ಷರತಾ ಕಾರ್ಯಕ್ರಮವಿಧಾನ ೧೧೧ 


ಒಂದು ಹೊಸ ಭಾಷೆಯನ್ನೆ € ಕಲಿಯುವಷ್ಟು ತೊಂದರೆ ಅವರಿಗಾಗುತ್ತೆದೆ. ಇವರನು ಎ 
ಮೇಲಿಂದ ಮೇಲೆ ತಿದ್ದಿದರೆ ಅವರು ಶಾಲೆಯನ್ನೇ ಬಿಟ್ಟುಬಿಡುತ್ತಾರೆ. ಹರಿಜನ 
ಹಾಗೂ ಇತರ ಹಿಂದುಳಿದವರು ಶಾಲೆ ಬಿಡುವುದಕ್ಕೆ ಆರ್ಥಿಕ ಹಾಗೂ ಸಾಮಾಜಿಕ ಕಾರಣ 
ಗಳಲ್ಲದೆ ಪ್ರಮಾಣಭೂತ ಉಪಭಾಷೆಯ ವೈಚಿತ್ರ $ವೂ ಕಾರಣ. ಈ ದೇಶದಲ್ಲಿ 
ಲಕ್ಷಾವಧಿ ಅನಕ್ಷರಸ್ಥ ರ ಮಾತೃ ಭಾಷೆಗಳನ್ನು ಕಲಿಸುವುದರ ಜೊತೆಗೆ ಈ ಉಪಭಾಷೆಯ 
ಸಮಸ್ಯೆಯನ್ನೂ ಕೈಗೆತ್ತಿಕೊಳ್ಳಬೇಕು. 

ಇಲ್ಲಿ ಇನ್ನೊಂದು ಗಂಭೀರ ಸಮಸ್ಯೆಯೆಂದರೆ, ಅನೇಕ ಮಾತೃಭಾಷೆಗಳಿಗೆ ಬರಹ 
ವ್ಯವಸ್ಥೆ ಇಲ್ಲ. ಇಂಥ ಭಾಷೆಗಳಿಗೆ ಬರಹವನ್ನು ಕಲ್ಪಿಸುವದು, ಇಲ್ಲವೆ ಇಂಥ ಭಾಷೆ 
ಗಳಿಗೆ ಪ್ರಸ್ತುತ ಅಕ್ಷರ ಪದ್ದ ತಿಯನ್ನು ಉಪಯೋಗಿಸುವುದರ ಬಗೆಗೆ ನಿರ್ಧಾರ 
ಕೈಕೊಳ್ಳುವುದು ಅವಶ್ಯ. ಆದಿವಾಸಿ ಜನರಿಗೆ ಕಲಿಸುವಾಗ ಬಳಸಿದ ಅಕ್ಷರಪದ್ದ ತಿಯ 
ಸೀಮಿತ ಅನುಭದದ ಮೇಲೆ ಹೇಳುವುದಾದರೆ, ಆಯಾ ರಾಜ್ಯದ ಪ್ರಾದೇಶಿಕ ಅಕ್ಷರ 
ಪದ್ಧ ತಿಯನ್ನು ಬಳಸಬೇಕು. ಇದರಿಂದ ಅವರ ಐಕ್ಕ ಸರಾಗವಾಗಿ ಆದಷ್ಟು, ಇಡೀ 
ದೇಶದ ತುಂಬ ರೋಮನ್‌ ಅಥವಾ ದೇವನಾಗರಿ ಪದ್ಧತಿಯನ್ನು ಬಳಸಿದರೆ ಆಗುವದಿಲ್ಲ. 
ಉದಾಹರಣೆಗೆ, ದ್ರಾವೀಡ ಭಾಷೆಯನ್ನು ಮಾತನಾಡುವ, ಬಿಹಾರದಲ್ಲಿ ವಾಸಿಸುವ, 
ಮಾಲ್ತೊ ಜನರಿಗೆ ಅಕ್ಷರದ ಆವಶ್ಯಕತೆಯುಂಟಾದರೆ, ದೇವನಾಗರಿ ಅಕ್ಷರ ಪದ್ಧತಿಯನ್ನು 
ಬಳಸುವುದು ವಿಹಿತ... ಯಾಕಂದರೆ ಆ ಪ್ರದೇಶದ ಅಕ್ಷರ ಪದ್ಧತಿ ದೇವನಾಗರಿ, 
ಕರ್ನಾಟಕದ ಜೇನುಕುರುಬರಿಗೆ ಕನ್ನಡ ಅಕ್ಷರಗಳ ಮೂಲಕವೂ, ನೀಲಗಿರಿಯ ತೋಡರಿಗೆ 
ತಮಿಳ ಅಕ್ಷರಗಳ ಮೂಲಕವೂ, ಅವಶ್ಯಕ ಬದಲಾವಣೆಗಳೊಂದಿಗೆ, ಕಲಿಸಬಹುದು. 


ಉಪಭಾಷೆಗಳ ವಿಷಯದಲ್ಲಿ ಹೇಳಬೇಕೆಂದರೆ, ಆವಶ್ಯಕ ' ಬದಲಾವಣೆಗಳೊಂದಿಗೆ 
ಆಯಾ ಪ್ರಾದೇಶಿಕ ಭಾಷೆಗಳ ಅಕ್ಷರಮಾಲೆಯನ್ನು ಬಳಸಬಹುದು. ಇದರಿಂದ ಭಾಷೆ 
ಯನ್ನು ಹೊಸದಾಗಿ ಕಲಿಯುವ ಪ್ರೌಢರು ರಾಜ್ಯದ ರಚನಾತ್ಮಕ ಕಾರ್ಯಗಳಲ್ಲಿ ಭಾಗ 
ವಹಿಸಲು ಸಾಧ್ಯವಾಗುತ್ತದೆ. ಯಾಕೆಂದರೆ, ಅಕ್ಷರಸಾದೃಶ್ಯದ ಮೂಲಕ, ಅವರು 
ರಾಜ್ಯದ ಭಾಷೆಯಲ್ಲಿ ವಿಷಯವನ್ನು ಓದಲು ಅನುಕೂಲವಾಗಿರುತ್ತದೆ. 

ದ್ರ ಸನ್ನಿ ವೇಶದಲ್ಲಿ ಭಾಷಾಶಾಸ್ತ್ರಜ್ಞ ರು ಅಕ್ಷರವ್ಯವಸ್ಥೆ ಹೊಂದಿರದ ಭಾಷೆ ಹಾಗೂ 
ಉಪಭಾಷೆಗಳಿಗೆ ಅಕ್ಷರವ್ಯವಸ್ಥೆ ಕಲ್ಪಿಸಬಲ್ಲರು, ಹಾಗೂ ಕಲಿಸುವ ಸರಳ ಸಾಮಗ್ರಿ 
ಯನ್ನು ಸಿದ್ಧಪಡಿಸಬಲ್ಲರು. ಅವರು ಸಿದ್ಧ ಪಡಿಸಿದ ಸಾಮಗ್ರಿಯನ್ನು ಈ ಉದ್ದೇಶಕ್ಕಾಗಿ 
ಲಾಭದಾಯಕವಾಗಿ ಬಳೆಸಿಕೊಳ್ಳೆ ಬಹುದ. 


ಪಠ್ಯ ಸಾಮಗ್ರಿ : 


ಲಕ್ಷಾವಧಿ ಜನರಿಗೆ ಈ ರೀತಿ ಸಾಕ್ಷರತಾ ಜ್ಞಾನಕೊಡುವ ಪ್ರಯತ್ನ ನಡೆದಾಗ 
ಒಂದು ಪ್ರಮಾಣವನ್ನು ನಿರ್ಮಿಸುವಾಗ ತೀವ್ರಗತಿಯ ಇಂಥ ಕಾರ್ಯಕ್ರಮವನ್ನು ಬಹು 


೧೧೨ ಕರ್ನಾಟಕ ಭಾರತಿ 


ಖಚಿತವಾಗಿ ವ್ಯಾಖ್ಯಾನಿಸಬೇಕು. ಯಾಕೆಂದರೆ, ತನ್ನ ಲಕ್ಷಾವಧಿ ಜನರನ್ನು ಸಾಕ್ಷರರನ್ನಾಗಿ 
ಮಾಡುವ ರಾಷ್ಟ್ರದ ಕಾರ್ಯ ಅವರಿಗೆ ನಿಜವಾದ ಫಲಕೊಡಬೇಕು. ಮಾತೃಭಾಷೆಯಲ್ಲಿ 
ಶಿಕ್ಷಣ ಕೊಡಬೇಕಾಗಿರುವುದರಿಂದ ಆ ಭಾಷೆಯನ್ನು ಮಾತನಾಡುವ ಪ್ರದೇಶದ, ಅದನ್ನು 
ಚೆನ್ನಾಗಿ ಅರಿತ ಶಿಕ್ಷಕರೇ ಇರಬೇಕೆಂಬುದನ್ನು ಬೇರೆ ಹೇಳಬೇಕಾಗಿಲ್ಲ. ಒಂದು ಭಾಷೆಗೆ 
ಅಧವಾ ಉಪಭಾಷೆಗೆ ಒಂದು ಅಕ್ಷರವ್ಯವಸ್ಥೆ ಯನ್ನು ಕಲ್ಪಿ ಸುವ ಶಿಕ್ಷಕ ಆದನ್ನು ಚೆನ್ನಾಗಿ 
ಅರಿತು, ಬಳೆಸಬಲ್ಲವನಾಗಿರಬೇಕು. ಇಂಥ ಕಾರ ಕ್ರಮವನ್ನು ಪ್ರಾರಂಭಿಸುವುದಕ್ಕೆ ೦ತ 
ಮುಂಚೆ ಪ್ರಾಸ್ತಾವಿಕ ಕಾರ್ಯ ಹಾಗೂ ತರಬೇತಿ ಅವಶ್ಯ. ಪ್ರಾರಂಭದಲ್ಲಿ, ಶಿಕ್ಷಣದ 
ವಸ್ತು ಹೊಸದಾಗಿ ಕಲ್ಪಿಸಿದ ಅಥವಾ ಈಗಾಗಲೇ ಇದ್ದ ಅಕ್ಷರವ್ಯವಸ್ಥೆ ಯನ್ನು ಕಲಿ 
ಸುವುದು ಹಾಗೂ ಅದರ ಮುಖಾಂತರ ಓದು ಕಲಿಸುವುದು. ಉದಾಹರಣೆಗೆ, ತಮ್ಮ 
ಹಾಗೂ ತಮ್ಮ ಬಂಧುಗಳ ಹೆಸರು ಬರೆಯವುದು; ಅದೇ ರೀತಿ ಅಂಥ ಹೆಸರುಗಳನ್ನು 
ಓದುವುದು ಇತ್ಲಾದಿ 


ಪ್ರಾಥಮಿಕ ಶಾಲೆಗಳ ಮೊದಲನೆಯ ವರ್ಗದ ಪುಸ್ತಕಗಳಲ್ಲಿಯ ಸಣ್ಣ ಪಾಠಗಳನ್ನು 
ಅಕ್ಷರ ಕಲಿಸುವಾಗ ಉಪಯೋಗಿಸಿಕೊಳ್ಳಬಹುದು. ಇದಾದ ಮೇಲೆ, ಎರಡನೆಯ 
ಘಟ್ಟವೆಂದರೆ ಎರಡನೆಯ ತಿಂಗಳು 50-100 ಶಬ್ದ ಗಳುಳ್ಳ ಮೊದಲಿನದರಿಗಿಂತ ಸ ಲ್ಪ 
ದೊಡ್ಡ 5-10 ಪಾಠಗಳನ್ನು ಕಲಿಸಬೇಕು. ಇದರಲ್ಲಿ ಹಳ್ಳಿಗಳಲ್ಲಿ ಪ್ರಚಲಿತವಿರುವ 
ಸಾಮಾನ್ಯ ಕಥೆಗಳು ಮತ್ತು ಅವರಿಗೆ ಪರಿಚಿತವಾಗಿರುವ ದೇವರು ಹಾಗೂ ಸ್ಥಾ ನಿಕ 
ವೀರರ ಬಗೆಗಿನ ಆಖ್ಯಾಯಿಕೆಗಳಿರಬೇಕು. ಪಂಚತಂತ್ರ ಕಥೆಗಳು, ಹಾಸ್ಯ ಸನ್ನಿವೇಶ 
ಗಳು, ಪತ್ರಬರೆಯುವುದು ಮುಂತಾದವುಗಳು ಇಲ್ಲಿ ಬರಬೇಕು. ಒಟ್ಟು ಪಾಠಗಳು 10ಕ್ಕೆ 
ಮೀರಬಾರದು. ವ್ಯಾಕರಣವು ಕಾರ್ಯಾತ್ಮಕ ರೀತಿಯದಿದ್ದು , ಪಾರಿಭಾಷಿಕತೆಯನ್ನು 
ಸಾಧ್ಯವಿದ್ದಷ್ಟೂ ಕಡಿಮೆ ಮಾಡಿ, ಕಲಿಯುವವರ ಭಾಷೆಯಲ್ಲಿ ಬಳಕೆಯಲ್ಲರುವ 
ಪ್ರಯೋಗಗಳನ್ನೇ ಉದಾಹರಣೆಯಾಗಿ ಬಳಸಿಕೊಳ್ಳೆ ಬೇಕು. ಇದರ ಸಂಗಡವೇ ಸಂಕಲನ, 
ಗುಣಾಕಾರಗಳ 10 ಗಣಿತ ಅಭ್ಯಾಸಗಳನ್ನು ಪ್ರಾರಂಭಿಸಬೇಕು. ಅದೇ ರೀತಿ, ಕಲಿಯು 
ವವನ ಪರಿಸರ, ಅವನ ಕುಟುಂಬ, ಮೀನುಗಾರಿಕೆ, ಒಕ್ಕಲುತನ, ನೇಕಾರಿಕೆ ಮುಂತಾದ 
ತಂತ್ರಗಳನ್ನು ಕುರಿತ ಸಣ್ಣ ಸಣ್ಣ ಪಾಠಗಳನ್ನು ಪ್ರಾರಂಭಿಸಬೇಕು. ಮೂರನೆಯ 
ಘಟ್ಟದಲ್ಲಿ, ರಾಜ್ಯ ಹಾಗೂ ಕೇಂದ್ರ ಸರಕಾರಗಳ ಪ್ರಗತಿಪರ ಚಟುವಟಿ ಕಿಗಳನ್ನು ಕುರಿತ 
ಪಾಠಗಳು, ಅವರ ಸಾಂಸ್ಕೃತಿಕ, ಸಾಮಾಜಿಕ ಹಾಗೂ ಧಾರ್ಮಿಕ ಜೀವನವನ್ನು ಕುರಿತ 
ಪಾಠಗಳನ್ನು ಪ್ರಾರಂಭಿಸಬೇಕು. ದಿನನಿತ್ಯದ ಜೀವನಕ್ಕೆ ಆವಶ್ಯಕವಾದ ಗಣಿತದ 
ಸಮಸ್ಯೆಗಳನ್ನು | ಆರೋಗ್ಯಕ್ಕೆ ಸಂಬಂಧಿಸಿದ ಸಣ್ಣ ಪಾಠಗಳು, ರೋಗಕಾರಣಗಳು, 
ಅವುಗಳ ಪರಿಹಾರವನ್ನು ಕುರಿತ ಸಣ್ಣ ಸಣ್ಣ ಪಾಠಗಳು, ಗೊಬ ರ, ಬೆಳೆಗಳ ಹಾಗೂ 
ಪ್ರಾಣಿಗಳ ರೋಗಗಳನ್ನು ತಡೆಗಟ್ಟುವುದು ಮುಂತಾದವುಗಳ ನ್ನು "ಕುರಿತ ಪಾಠಗಳನ್ನು 
ಪ್ರಾರಂಭಿಸಬೇಕು. ಪ್ರತಿವಾರ ಆ ವಾರದ ಅಭ್ಯಾಸದ ಪಚಾರಿ ಪರೀಕ್ಷೆ ಹಾಗೂ 


ಸಮೂಹ ಸಾಕ್ಷರತಾ ಕಾರ್ಯಕ್ರಮವಿಧಾನ ೧೧೩ 


ಮಾಲ್ಕಮಾಪನವಿರಬೇಕು. ಹೊರಗಿನಿಂದ ಒಬ್ಬ ಪರೀಕ್ಷಕ ತಿಂಗಳಿಗೊಮ್ಮೆ ಪರೀಕ್ಷೆ 
ತೆಗೆದುಕೊಳ್ಳ ಬೇಕು. ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳ ಸಹಕಾರದಿಂದ ಅಂತಿಮ ಪರೀಕ್ಷೆ 
ಬಾಹ್ಯ ಪರೀಕ್ಷಕನಿಂದ ನಡೆಯಬೇಕು. ಇಂಥ ಪ್ರೌಢವಯಸ್ಸಿನ ವಿದ್ಯಾರ್ಥಿಗಳಿಗೆ 
ದೈನಂದಿನ ಭತ್ತೆ, ಸರ್ಟಿಫಿಕೇಟ್ಟ ಬಹುಮಾನ ಇತ್ಯಾದಿ ಉತ್ತೇಜನಗಳಿರಬೇಕು. 


ಕಾರ್ಯಾಚರಣೆ: 


ಪ್ರೌಢ ಸಾಕ್ಷರತಾ ಯೋಜನೆಯ ಅತ್ಯಾವಶ್ಯಕ ಸಂಗತಿಗಳೆಂದರೆ, ಕಲಿಸಲು ಪಠ್ಯ 
ಸಾಮಗ್ರಿ ತಯಾರಿಸುವುದು ಹಾಗೂ ಶಿಕ್ಷಕರನ್ನು ತರಬೇತಿಗೊಳಿಸುವುದು. ಇಂಥ 
ಸಾಮಗ್ರಿಯನ್ನು ಸಿದ್ದಪಡಿಸುವ ಮೊದಲು ಒಂದು ಗುಂಪನ್ನು ಆಯಾ ಪ್ರದೇಶಕ್ಕೆ 
ಕಳುಹಿಸಿ, ಅಲ್ಲಿಯ ರೂಪಗಳನ್ನು ಟೇಪ ರಿಕಾರ್ಡಿನಲ್ಲಿ ರಿಕಾರ್ಡ ಮಾಡಿಕೊಂಡು ಅಥವಾ 
ಅಂತರ್ರಾಷ್ಟ್ರೀಯ ಲಿಪಿಯ ಆಧಾರದ ಮೇಲೆ ಪಾಠಗಳನ್ನು ತಯಾರಿಸಬೇಕು. ಇಂಥ 
ಪರಿವೀಕ್ಷಣೆ ಒಂದು ವಾರ ನಡೆದರೂ ಎಲ್ಲ ಸ್ಸ ಳಗಳಿಗೆ ಹೋಗಬೇಕಾದುದರಿಂದ ಅದು 
ಅತಿ ವೆಚ್ಚ ದಾಯಕವಾಗುತ್ತದೆ. ಅದಕ್ಕಾಗಿ ನಮ್ಮ ಸೂಚನೆಯೆಂದರೆ, ಕಲಿಸುವುದನ್ನು 
ಬರವಣಿಗೆಯಿಂದ ಪ್ರಾರಂಭಿಸಬೇಕು. ಆದರೆ ಬರಹ ವ್ಯವಸ್ಥೆ ಯಿಲ್ಲದ ಭಾಷೆ, ಉಪಭಾಷೆ 
ಗಳ ವಿಷಯದಲ್ಲಿ ಇಂಥ ಕ್ಷೇತ್ರಕಾರ್ಯ ಅನಿವಾರ್ಯವಾಗುತ್ತದೆ. ಶಿಕ್ಷಕ ಕಲಿಸುತ್ತಿರು 
ವಾಗಲೇ ತನ್ನ ಬಿಡುವಿನ ಅವಧಿಯಲ್ಲಿ ಭಾಷೆ-ಉಪಭಾಷೆಯ ರೂಪಗಳನ್ನು 
ಗಮನಿಸಿ, ಸ್ವತಂತ್ರ ಕ್ಷೇತ್ರಕಾರ್ಯ ಸಾಧ್ಯವಿಲ್ಲದಲ್ಲಿ, ಇಂಥ ರೂಪಗಳನ್ನು ತನ್ನ ಪಾಠ 
ಗಳಲ್ಲಿ ಸೇರಿಸಿಕೊಳ್ಳ ಬೇಕು. ಸಾಕ್ಷರತಾ ಯೋಜನೆಯನ್ನು ಪ್ರಾರಂಭಿಸುವ ಮೊದಲಿನ 
ಹಂತವೆಂದರೆ ಈ ರೀತಿ ಪಾಠ ಸಾಮಗ್ರಿಯನ್ನು ಸಿದ್ಧ ಪಡಿಸುವುದು. ಗಣಿತ ಹಾಗೂ 
ವಿಜ್ಞಾ ನಗಳಿಗೆ ಸಂಬಂಧಿಸಿದ ಕೆಲವು ಪಾಠಗಳಲ್ಲಿ ಆ ಹಳ್ಳಿಗಳಲ್ಲಿ ಸಿಗುವ ವಿವರಗಳನ್ನು 
ಸೇರಿಸಿ, ತಾನು ಪಾಠಗಳನ್ನು ಹೇಳುವಾಗ ಬಳಸಿಕೊಳ್ಳಬೇಕು. ಇಂಥ ಪಾಠಗಳ 
ಅನೇಕ ಪ್ರತಿಗಳನ್ನು ಮಾಡುವ ಸೌಲಭ್ಯವಿರಬೇಕ್ಕು ಹಾಗೂ ಈ ಪಾಠಗಳನ್ನು ಕಲಿಸಿದ 
ಅನುಭವದಿಂದ ಒಳ್ಳೆಯವೆಂದು ಸಿದ್ದ ವಾದ ಮೇಲೆ ಅವನ್ನು ಮುದ್ರಿಸಬೇಕು. ದೇಶದ 
ತುಂಬೆಲ್ಲ ಬಳಕೆಯಾಗುವ ಅಕ್ಷರಪಟಗಳನ್ನು ಯಾವುದೇ ಭಾಷೆಯ ಅಕ್ಷರಗಳಿಲ್ಲದೆ 
ಮುದ್ರಿಸಿ, ಈ ವಿದ್ಯಾರ್ಥಿಗಳಿಗೆ ಹಂಚಬೇಕು. 

ಇಂಥ ಶಿಕ್ಷಣ ಪ್ರಾರಂಭವಾಗುವುದಕ್ಕಿಂತ ಮೊದಲು ಕಲಿಸುವ ರೀತಿ, ಪರೀಕ್ಷಾ 
ವಿಧಾನ, ಆ ಜನರ ಸಾಮಾಜಿಕ, ಧಾರ್ಮಿಕ ಪರಿಸರಗಳಲ್ಲಿ ಬೆರೆಯುವ ವಿಧಾನ 
ಮುಂತಾದವುಗಳಲ್ಲಿ ಶಿಕ್ಷಕನಿಗೆ ಒಂದೆರಡು ವಾರ ತರಬೇತಿ ನೀಡಬೇಕು. . ಇಂಥ ಶಿಕ್ಷಕನು 
ಕಲಿಸುವ ಒಂದು ಕೋರ್ಸು ಮುಗಿಸಿದ ಕೂಡಲೇ, ಅವನ ಪಾಠಗಳ ಮೌಲ್ಯಮಾಪನ, 
ವಿದ್ಯಾರ್ಥಿಯ ಅನುಭವಗಳು ಹಾಗೂ ಅವನ ಅನುಭವಗಳು ಇವುಗಳನ್ನು ಮಾಲ್ಕೀಕರಣ 
ಮಾಡಲು ಒಂದು ರಿಫ್ರೆಶರ ಕೋರ್ಸು ಇರಬೇಕು. ಇದರ ಅವಧಿ ಒಂದುವಾರ ಸಾಕು. 


= 


ಮೂರು ತಿಂಗಳ ಕೋರ್ಸಿಗಾಗಿ ಮೂರು ವಾರಗಳ ಈ ರೀತಿಯ ತರಬೇತಿ ಅವಶೃಕ. 


೧೨೪ ಕರ್ನಾಟಕ ಭಾರತಿ 


ಪ್ರತಿ ಶಿಕ್ಷಕ 10-15 ವಿದ್ಕಾರ್ಥಿಗಳನ್ನೊ ಳಗೊಂಡ ಎರಡು ವರ್ಗಗಳನ್ನು ತೆಗೆದು 
ಕೊಳ್ಳಬೇಕು, ವರ್ಗಗಳಲ್ಲಿ ಒಂದು ಮುಂಜಾನೆ, ಮತ್ತೊಂದು ಸಂಜೆ ನಡೆಯಬೇಕು. 
ವಿದ್ಯಾರ್ಥಿಗಳಿಗೆ ಪಾಟಿ. ಪೆನ್ಸಿಲು, ಶಿಕ್ಷಕರಿಗೆ ಕರಿಹಲಗೆ ಖಡು-ಪೆಟ್ರೋಮ್ಯಾಕ್ಸ ಮತ್ತು 
ಇತರ ಬೋಧನಾಸಾಮಗ್ಳಿ ಮುಂತಾದವುಗಳನ್ನು ಒದಗಿಸಬೇಕು. ಮಹಿಳೆಯರಿಗೆ 
ಕಲಿಸಲು ಮಹಿಳಾಶಿಕ್ಷಕರೇ ಇರುವುದು ಒಳಿತು. ಶಿಕ್ಷಕನು ತಾನು ಕಲಿಸುವ ಗ್ರಾಮದಲ್ಲಿ ಲಿಯೇ 


ಇರುವುದು ಅಪೇಕ್ಷಣೀಯ. ಇದರಿಂದ ಗ್ರಾಮದ ಚಟುವಟಿಕೆಗಳಲ್ಲಿ ಆವ ಭಾಗ 
ವಹಿಸಿ, ಅವರೊಡನೆ ಬೆರೆಯಲು ಅನುಕೂಲವಾಗುತ್ತದೆ. 


ಶಿಕ್ಷಕರ ತರಜೇತಿ : 


ಭಾಷಾಶಾಸ್ತ್ರಜ್ಞರು, ಸಾಮಾಜಿಕ ಮಾನವಶಾಸ್ತ್ರಜ್ಞರು ಹಾಗೂ ಶಿಕ್ಷಕರು 
ಮೂರು ವಾರಗಳ ತರಬೇತಿಯಲ್ಲಿ ಭಾಗವಹಿಸಬೇಕು. ತರಬೇತಿ ಹೊಂದುವ ಶಿಕ್ಷಕರಿಗೆ 
ಈ ಅವಧಿಯಲ್ಲಿ ಸಮಾನ ವಿಷಯ ಸಾಮಗ್ರಿಗಳನ್ನೊದಗಿಸಬೇಕು. ರಿಫ್ರೆಶರ ಕೋರ್ಸಿನ 
ನಿರ್ದೇಶಕ ತತ್ವಗಳನ್ನು ಸಿದ್ದ ಪಡಿಸುವ ಅವಶ್ಯಕತೆಯೂ ಇಲ್ಲಿದೆ. ರಿಫ್ರೆಶರ ಕೋರ್ಸಿ 


ನಲ್ಲಿ ಈ ಶಿಕ್ಷಕರಿಗೆ ಕಸಾ ಬೇಕಾಗುವ ಸಾಮಗ್ರಿ ಯನ್ನು ತಯಾರಿಸುವ ವಿಶಾಲ 
ತಳಹದಿಯ ತತ್ವ ಗಳನ್ನು ತಯಾರಿಸಬೇಕು. 


ಆಡಳಿತ ಃ 


ಆಡಳಿತಸಂಯೋಜನೆ ಹಾಗೂ ನಿಯಂತ್ರಣ ನೇರವಾಗಿರಬಾರದು. ತರಬೇತಿ 
ಹೊಂದಿದ ಶಿಕ್ಷಕನಿಗೆ ಅವಶ್ಯಕ ಹಣವನ್ನು ಖರ್ಚುಮಾಡುವ ಅಧಿಕಾರವಿರಬೇಕು. 
ತನ್ನ ಕ್ಲಾಸು ನಡೆಸಲು ಅವಶ್ಯವಾ ದ ಹಣಕಾಸಿನ ಬಗೆಗೆ ಮೇಲಿನವರ ಮಂಜುರಾತಿ 
ಯನ್ನು "ಕಾಯುತ್ತ ಕೂಡ್ರುವುದು ಸರಿಯಲ್ಲ. ಪ್ರತಿ ಇಪ್ಪತ್ತು ಶಿಕ್ಷಕರಿಗೊಬ್ಬರಂತೆ 
ಸಹಾಯಕ ಸಂಯೋಜಕನಿರಬೇಕು; ಅವನು ತಿಂಗಳಿಗೊಮ್ಮೆ ವರ್ಗಗಳನ್ನು ಸಂದರ್ಶಿಸಿ, 
ಶಿಕ್ಷಕನ ಸಹಕಾರದಿಂದ ವರ್ಗಗಳಲ್ಲಿ ಭಾಗವಹಿಸಬೇಕು; ಅಲ್ಲದೆ ಆ ವರ್ಗದ ಬಾಹ್ಯ 
ಪರೀಕ್ಷಕನಾಗಿ ಅದರ ಮೌಲ್ಯಮಾಪನ ಮಾಡಬೇಕು. ಇಪ್ಪತ್ತು ಸಹಾಯಕ ಸಂಯೋಜ 
ಕರಿಗೆ ಒಬ್ಬ ಉಪ.-_ಸಂಯೋಜಕನಿರಬೇಕು. ಪ್ರತಿ ಕ್ಯಾಂಪಿನ ಕೆಲಸದ ಬಗೆಗೆ ಹಾಗೂ 
ಪಾಠಸಾಮಗ್ರಿಯ ರಚನೆಯ ಪ್ರಗತಿಯ ಬಗೆಗೆ ಅವನು ಸಹಾಯಕ ಸಂಯೋಜಕರಿಂದ 
ರಿಪೋರ್ಟ ಪಡೆಯಬೇಕು. ಆರ್ಥಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ವಿವರಗಳ 
ಸಂಗ್ರಹಣ ಕಾರ್ಯದ ಮೇಲ್ವಿಚಾರಣೆಯೂ ಅವನ ಕೆಲಸ. ಸಾಕ್ಷರತಾ ಕಾರ್ಯಕ್ರಮಗಳಿಗೆ 
ಸಹಾಯ- ಸಹಕಾರ ಪಡೆಯಲು ಅವನು ಪಂಚಾಯತ ಹಾಗೂ ಜಿಲ್ಲಾ ಅಧಿಕಾರಿಗಳೊಡನೆ 
ಸಂಪರ್ಕ ಹೊಂದಬೇಕು. ಸಾಮಾನ್ಯವಾಗಿ, ಪ್ರತಿ ಜಿಲ್ಲೆಗೆ ಒಬ್ಬ ಉಪ-ಸಂಯೋಜಕ 
ಹಾಗೂ ನಾಲ್ವತ್ತು ಸಹಾಯಕ ಸಂಯೋಜಕರಿರಬೇಕು. ಜಿಲ್ಲೆಯಲ್ಲಿ 800 ಶಿಕ್ಷಕರು 
3 ತಿಂಗಳಲ್ಲಿ 8000-12000 ಜನರಿಗೆ, ಅವರು ಎರಡು ಕ್ಲಾಸು ತೆಗೆದುಕೊಂಡರೆ 
16000-24000 ಜನರಿಗೆ ಶಿಕ್ಷಣ ಕೊಡಬಹುದು. ಪ್ರತಿರಾಜ್ಯದಲ್ಲಿ ಒಬ್ಬ ಸಂಯೋ 


ಸಮೂಹ ಸಾಕ್ಷರತಾ ಕಾರ್ಯಕ್ರಮವಿಧಾನ ೧೧೫ 


ಜಕ ಅಧಿಕಾರಿಯೂ ಅವನಿಗೆ ಸಹಾಯ ಮಾಡಲು ಇಬ್ಬರು ಸಹ-ಸಂಯೋಜಕರೂ 
ಇರಬೇಕು. ಇವರು ಕಾರ್ಯಕ್ರಮ ನಿರ್ವಹಣೆಯಲ್ಲಿ ಸಹಾಯಕರು. ಸಿಬ್ಬಂದಿ-ಸಾಮಗ್ರಿ 
ಒದಗಿಸುವುದು, ಶಿಕ್ಷಕರ ಈ ತರಬೇತಿಗೆ ಅವಶ್ಯಕ ಹಣಕಾಸು ದೊರಕಿಸುವುದು, ಹಾಗೂ 
ನಿಯಮಿತವಾಗಿ ಕಾರ್ಯಕ್ರಮ ನಡೆಯುವಂತೆ ನೋಡಿಕೊಳ್ಳುವುದು ಇವರ ಹೊಣೆ. 
ಸಾಕ್ಷರತಾಪ್ರಸಾರದಲ್ಲಿ ಹೆಸರು ಪಡೆದವರೂ, ಹಾಗೂ ಅದಕ್ಕಾಗಿ ಸಮರ್ಪಣ ಭಾವ 
ದಿಂದ ದುಡಿದವರೂ ಆದ ವಿದ್ವಾಂಸರನ್ನು ಪ್ರತಿರಾಜ್ಯದಲ್ಲಿ ಸಂಯೋಜಕಾರಿಗಳಾಗಿ 
ನಿಯಮಿಸಬೇಕು. ಯಾಕೆಂದರೆ, ಇಡೀ ರಾಜ್ಯದ ಸಾಕ್ಷರತಾಯೋಜನೆಯ ಯಶಸ್ಸಿಗೆ 
ಅವರೇ ಮೂಲಾಧಾರ. ಅವರು ವಯಸ್ಕಶಿಕ್ಷಣಸಮಿತಿಯಲ್ಲಿರಬಹುದು, ಅಥವಾ 
ಸರಕಾರ ಇಲ್ಲವೆ ವಿಶ್ವವಿದ್ಯಾಲಯ ಶಿಕ್ಷಣವಿಭಾಗದ ವ್ಯಕ್ತಿಗಳಾಗಿರಬಹುದು. ಆದರೆ 
ಅವರು ಸಾಕ್ಷರತಾ ಕಾರ್ಯಕ್ಕಾಗಿ ದುಡಿದು ಹೆಸರು ಪಡೆದಿರಬೇಕು. ಸಹ-ಸಂಯೋಜಕ 
ರನ್ನು ಸರಕಾರದ ವಿಭಾಗಗಳಿಂದ ಪಡೆಯಬಹುದು. ಇವರು ಹಣಕಾಸು ಹಾಗೂ 
ದೈನಂದಿನ ಆಡಳಿತ ನಡೆಸಿಕೊಂಡು ಹೋಗಬೇಕು. ಉಪೆ-ಸಂಯೋಜಕರನ್ನು ವಿಶ್ವ 
ವಿದ್ಯಾಲಯಗಳಿಂದ ತೆಗೆದುಕೊಳ್ಳಬಹುದು. ಸಹಾಯಕ ಸಂಯೋಜಕರನ್ನು ಶಾಲೆಗಳಿಂದ 
ತೆಗೆದುಕೊಳ್ಳಬಹುದು. ಶಿಕ್ಷಣ ಕೊಡುವ ಶಿಕ್ಷಕರನ್ನು ಪ್ರಾಥಮಿಕ ಶಾಲೆಗಳಿಂದ ಇಲ್ಲವೆ 
ನೌಕರಿ ಇಲ್ಲದ ಪದವೀಧರರನ್ನು ತೆಗೆದುಕೊಳ್ಳಬಹುದು. ಇಲ್ಲವೆ ಸೂಟಿ ದಿನಗಳಲ್ಲಿ 
ಕಾಲೇಜ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳಬಹುದು. ರಾಷ್ಟ್ರಮಟ್ಟ ದಲ್ಲಿ ಕೇಂದ್ರ ಸಂಯೋ 
ಜಕ ಅಧಿಕಾರಿಯಿರಬೇಕು. ಧೋರಣೆ ರೂಪಿಸುವುದು, ಹಣಕಾಸು ಒದಗಿಸುವುದು, 
ಮತ್ತು ರಾಜ್ಯ ಹಾಗೂ ಸ್ವಾಯತ್ತ ಸಂಸ್ಥೆ ಗಳ ಮೂಲಕ ಕಾರ್ಯಕ್ರಮವನ್ನು ಜಾರಿಗೆ 


ತರುವುದು ಅವನ ಕೆಲಸ. ಅವನು ಸಂಯೋಜನೆ ಹಾಗೂ ಕಾರ್ಯದ ವಿಶಿಷ್ಟ ಸಾಮರ್ಥ, 
ಹೊಂದಿದ್ದು, ಪ್ರಸಿದ್ಧ ಶೈಕ್ಷಣಿಕ ಆಡಳಿತಗಾರನಾಗಿರಬೇಕು. 


(ಕೇಂದ್ರ ಸರಕಾರ ಈಗಾಗಲೇ ಹಣಕಾಸನ್ನು ಎಲ್ಲ ರಾಜ್ಯಗಳಿಗೂ ಅನುದಾನ 
ಮಾಡಿದ್ದು, ಆ ವಿಷಯವನ್ನು ಈಗ ವಿವೇಚಿಸುವ ಅವಶ್ಯಕತೆ ಉಳಿದಿಲ್ಲ. ಕಾರಣ, ಆ 
ವಿಷಯವನ್ನು ಇಲ್ಲಿ ವಿವೇಚಿಸಿಲ್ಲ.) 


ಈ ಯೋಜನೆಯ ಅನ್ಯಲಾಭಗಳು : 


ತೀವ್ರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು, ಸಮರ್ಪಣಭಾವದಿಂದ ಅದನ್ನು 


ಕೃತಿಗಿಳಿಸಿದರೆ, ಸಾಕ್ಷರತಾ ಪ್ರಸಾರ ಮಾಡುವುದರ ಜೊತೆಗೆ ಪ್ರತಿಗ್ರಾಮದಲ್ಲಿ ಸಂಬಂಧ 
ಪಟ್ಟ ಶಿಕ್ಷಕರು ಭಾಷೆ, ಸಂಸ್ಕೃತಿ, ಸಮಾಜ, ಆರ್ಥಿಕ ಅಭಿವೃದ್ಧಿ, ಕೃಷಿ ಹಾಗೂ ವೃತ್ತಿ 
ಚಟುವಟಿಕೆಗಳ "ವಿವರಗಳನ್ನು ಸಂಗ್ರಹಿಸಬಹುದು. ಅವರಿಗೆ ಒದಗಿಸಿದ ಯೋಗ್ಯ 
ಪ್ರಶ್ನಾವಳಿಗಳನ್ನು ತುಂಬಿ ಕಳಿಸುವುದರ ಮೂಲಕ ಅವರು ಆರ್ಥಿಕ, ಸಾಮಾಜಿಕ 
ಹಾಗೂ ಜನಸಂಖ್ಯೆಯ ಗಣತಿ ಮಾಡಿದಂತಾಗುತ್ತದೆ. ಇಂಥ ವಿವರಗಳನ್ನು ಸಂಗ್ರಹಿಸಲು 
ಹೆಚ್ಚಿನ ವೆಚ್ಚವೇನೂ ಬರುವುದಿಲ್ಲ. ಅದರ ವಿವರಗಳು ಮಾತ್ರ ವಿದ್ವತ್‌ ಪ್ರಪಂಚ 
ಹಾಗೂ ಸರಕಾರ ಎರಡಕ್ಕೂ ಅಮೂಲ್ಯ ಸಾಮಗ್ರಿಗಳಾಗುತ್ತವೆ. 


೧೧೬ ಕರ್ನಾಟಕ ಭಾರತಿ 
ಪ್ರಚಾರ ಅವಶ್ಯ :' 


ಸಾಂಪ್ರದಾಯಕ ಬುದ್ಧಿಯ ಹಳ್ಳಿಗನು ಆತನಿಗೆ ಲಾಭದಾಯಕ ಕಾರ್ಯಕ್ರಮ 
ಗಳಿದ್ದರೂ ಸಂಶಯ ದೃಷ್ಟಿಯಿಂದಲೇ ನೋಡುತ್ತಾನೆ. ಅದಕ್ಕಾಗಿ ಸಾಕ್ಷರತಾ 
ಯೋಜನೆಯನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ಅನಕ್ಷರಸ್ಥರಿಗಾಗುವ ತೊಂದರೆ, 
ಸುಶಿಕ್ಷಿತರಿಗೆ ಒದಗುವ ಅಭ್ಬಿದ್ದಿ ಯ ಅನುಕೂಲತೆಗಳು, ಸುಶಿಕ್ಷಿತ ಹಳ್ಳಿಗನಿಗೆ ಆಗುವ 
ಆರ್ಥಿಕ ಅನುಕೂಲತೆ, ಅಶಿಕ್ಷಿತ ಹಳ್ಳಿಗನಿಗೆ ಮಾಡುವ ಮೋಸ, ಮಕ್ಕಳಿಗೆ ಶಿಕ್ಷಣ 
ಕೊಡುವುದರ ಮಹತ್ವ, ಶಿಕ್ಷಣದಿಂದ ಕುಟುಂಬ ಜೀವನದಲ್ಲಿ ಆಗುವ ಮಾರ್ಪಾಡು 
ಬಂತಾದವುಗಳನ್ನು ಸಮೂಹ ಮಾಧ್ಯಮಗಳ ಮೂಲಕವೂ, ಚಿತ್ರಪಟಗಳ ಮೂಲಕವೂ 
ಹಳ್ಳಿಗರಿಗೆ ಬಿಂಬಿಸಬೇಕು. ಈ ರೀತಿ ಸಾಕ್ಷರತಾ ಯೋಜನೆಯನ್ನು ಪ್ರಾರಂಭಿಸುವುದ 
ಕ್ಕಿಂತ ಮುಂಚೆ ಅನುಕೂಲ ವಾತಾವರಣವನ್ನು ನಿರ್ಮಿಸಬೇಕು. ಹಣಕಾಸಿನ ಪ್ರೋತ್ಸಾ 
ಹಕ್ಕಿಂತ ಅವರ ಮನಃಪ್ರವೃತ್ತಿಯ ಬದಲಾವಣೆ ಅವರನ್ನು ಇಂಥ ಶಿಕ್ಷಣಕ್ಕೆ ಬೇಗ 


ಪ್ರೇರೇಪಿಸುತ್ತ ದೆ. 


ವೈಶಿಷ್ಟ್ಯಪೂರ್ಣ ಗ್ರಾಮೀಣ ಕ್ಯಾಂಪನ್ನು ಕೆಳಗಿನಂತೆ : ಸಂಘಟಿಸಬಹುದು : 
ಮೊದಲನೆಯ ಘಟ್ಟಿ- 2-3 ದಿನಗಳ ವರೆಗೆ ಸಾಕ್ಷರತಾ ಪ್ರಚಾರ ಚಿತ್ರಪಟ 
ಗಳನ್ನೂ ಗ್ರಾಮ ಮುಖಂಡರೊಡನೆ ಪ್ರಚಾರವನ್ನೂ ಸಾಗಿಸಬೇಕು. ಇದರ ಕಾರಣ 
ವಾಗಿ ಹಳ್ಳಿಗರೇ ಶಿಕ್ಷಕರನ್ನು ಕಲಿಸಲಿಕ್ಕೆಂದು ಕರೆಯಬಹುದು. ಎರಡನೆಯ ಘಟ್ಟಿ. 
ಶಿಕ್ಷಕ ಹಳ್ಳಿಗೆ ಹೋಗಿ ಒಂದೆರಡು ದಿನ ಇದ್ದು, ಸ್ಥಾ ನವನ್ನು ನಿರ್ದಿಷ್ಟಪಡಿಸಿ, ಗ್ರಾಮಸ್ಥ 
ರೊಡನೆ ಸ್ಸ ಹ ಬೆಳೆಸಿ, ಅಲ್ಲಿಯ ಭಾಷೆ ಅಥವಾ ಉಪಭಾಷೆಯ ಟಿಪ್ಪಣೆ ಮಾಡಿಕೊಂಡು 
ಗ್ರಾಮದ ಮುಖಂಡನ ಮೂಲಕ ವರ್ಗವನ್ನು ಉದ್ದಾ, ಟಿಸಬೇಕು. ಆ ಹೆಳ್ಳಿಯ ಜನರ 
ಹೆಸರುಗಳನ್ನು ಬರೆಯುವ ಪರಿಮಿತ ಪ್ರಾರಂಭಿಕ ಗುರಿಯೊಡನೆ ತನ್ನ ವರ್ಗವನ್ನು 
ಪ್ರಾರಂಭಿಸಬೇಕು. ಇದರಿಂದ, ಬರೆಯವಲ್ಲಿ ಅವರ ಆಸ್ಥೆ ಬೆಳೆಯುತ್ತದೆ. ಸಾಂದರ್ಭಿಕ 
ವಾಗಿ, ವರ್ಗದಲ್ಲಿ ಓದು-ಬರಹ ಕಲಿತರೆ ಆಗುವ ಲಾಭಗಳನ್ನು ಕುರಿತ ಕತೆಗಳನ್ನೂ 
ಅದರಿಂದ ಅವರ ಮಕ್ಕಳಿಗಾಗುವ ಅನುಕೂಲಗಳನ್ನೂ ಹೇಳುತ್ತಿರಬೇಕು. ಮೂರನೆಯ 
ಘಟ್ಟಿ ಒಂದೆರಡು ದಿವಸಗಳಲ್ಲಿ ಸಾಮಾನ್ಯ ಅಕ್ಷರವ್ಯವಸ್ಥೆಯನ್ನು ಪ್ರಾರಂಭಿಸಬೇಕು. 
ಹಾಗೂ ಈಗಾಗಲೇ ತನಗೆ ಒದಗಿಸಿದ ಸಾಮಗ್ರಿಯ ಆಧಾರದ ಮೇಲೆ ಶಿಕ್ಷಕನು ಪಾಠ 
ಗಳನ್ನು ಪ್ರಾರಂಭಿಸಿ, ಅದರ ಪ್ರತಿಕ್ರಿಯೆಯನ್ನು ಗಮನಿಸಬೇಕು. ನಾಲ್ಕನೆಯ ಘಟ್ಟಿ : 
ಸಹಾಯಕ ಸಂಯೋಜಕ ಹಾಗೂ ಇತರರೊಡನೆ ಮಾಲ್ಯಮಾಪನ ವರ್ಗವನ್ನು 
ಸಂಘಟಿಸುವಲ್ಲಿ, ಕಲಿಸುವುದನ್ನು ಮುಂದುವರಿಸುವಲ್ಲಿ ಹಾಗೂ ಮೌಲ್ಯಮಾಪನ ಮಾಡು 
ವಲ್ಲಿ ಗ್ರಾಮಸ್ಥರ ಸಹಕಾರ ಪಡೆಯುವಲ್ಲಿ ಅವನಿಗೆ ದೊರೆತ ಯಶಸ್ಸಿನ ಮೇಲೆ ಇಡೀ 
ಯೋಜನೆಯ ಯಶಸ್ಸು ಅಡಗಿದೆ. 


ಸಸ 


ತೆಟನಿ ಹಾಡು 


ಅ ಶಂಕರಗೌಡ ಜಿರಾದಾರ 


ಪೂರ್ವದ ಗೆರಿ ಪೂರ ಇತರಿಗೆ ತಪ್ಪದು 

ನರಮನುಷರಿಗಿದು ಪಾಡೇನು 

ಪರಮಾತ್ಮಗ ಇದಿ ಬಂದು ಕಾಡಿಲ್ಲೇನು 

ಹರಿಶ್ಚ ೦ದ್ರ ಕಾಯ್ದ ಸುಡುಗಾಡವನು 

ಮೂರುಲೋಕ ಬರೆಯುವಂತ ಶೆಟವಿಗಿ ತನ್ನ 

ಮಗಳಾಯುಷ್ಯ ತಿಳಿಲಿಲವೇನು$$ 1 ಬರದ ಲಿಖಿತವನು$$ (Ne 


ಹರಿಹರ ಬ್ರಹ್ಮಗದಾರಿಗೆ ಬಿಟ್ಟಿಲ್ಲ 

ಇದಿ ಬಂದು ಕಾಡಿತು ತಿಳಿಗೊಡದೆ 

ಕಿನ್ನುರಿ ಕಿಂಪುರುಷರ ಪ್ರಾಲಬ್ದ 

ಅಷ್ಟದಿಕ್ಟಾ ಲಕರಿಗಾರ ಸೂರ್ಯಚಂದರ 

ಬ್ರಹ್ಮ ತನ್ನ ಮಗನ ಆಯುಷ್ಯ ಬರದಾನೆ 

ಲಗ್ನ ಸಂಭ್ರಮದೋಳು ಸಾವುದಾ$$ | ತಿಳಿದ ಮುಂದಿಂದಾ$$ W ೨ 


ಹನ್ನೆರಡ ವರಸ ತಪ ಮಾಡಿ ಸಾಂಭಗ 

ಶೆಟವಿ ಹೊ ಮಗಳೆ ಬೇಡಿದಾಳ 

ಪಲ್ಲಂಗಧರನೆ ಕೊಡಬೇಕ ಇಂದ 

ಚಿಲ್ಮಾಯಿ ಚಲ್ವಿಕಿರೂಪ ಹೆಚ್ಚಿಂದಾ | 

ಕೊಡತೇನಂತ ಸಾಂಭ ವರವ ಕೊಟ್ಟಾನ 

ತಿರಗಿ ಬಂದಾಳೋ ಬಹಳ ಖುಸಿಯದಿಂದ$$ |! ಸಂತೋಷದಿಂದ W & ll 


೧೧೮ ಕರ್ನಾಟಕ ಭಾರತಿ 


ಸಾಂಭನ ಕೃಪದಿಂದ ದಾರಿಗೆ ತಿಳಿಯದೆ 

ಬಂಕಿ ಕಾಡ್ಯಾವ ಪರಿಪರಿದಿಂದ 

ಆಕಿ ಬಸರವಾದಳು ಅಲ್ಲಿಂದ 

ನೌಮಾಸ ತುಂಬಿ ಹಡದಾಳ ಇಂದ 

ಹುಟ್ಟಿದೈದ ದಿವಸಕ ಆಯುಷ್ಯ ಬರದಾಳ 

ಎಷ್ಟಂತ ಕಲ್ಪಣ ತಗತಗದಾ$$ |! ಆಕಿ ಪೂರ್ವದಾ$$ WY 


ಆಯುಷ್ಯ ಬರದಾಳ ನಿರ್ಮಲಮಾಡಿ 

ದೈವ ಬಲು ಖೋಡಿ ಶೆಟವಿಗಿ ತಿಳಿಲಿಲ್ಲ 

ತನ್ನ ಮಗಳದು ಬರದಾಳಲ್ಲಾ $$ 

ಬೆಳವುತಾಳ ದಿನದಿನಕ ಶಿವನ ಕವತೂಕ 

ಕೇಳಿರಿ ಸುಳ್ಳಲ್ಲಾ $s ಪರವುದ್ದಾ ದಳು ಸಖಿಮಿಲ್ಲ 

ಹುಡುಗರಗೂಡ ಬಣದೊಣಕಿ ಹಿಡಿದು 

ಆಡುತ್ತ ನಡದಿತ್ತ ಅದು ಹಗಲೆಲ್ಲಾ 

ರೂಪದಲ್ಲಿ ಇದ್ದಳು ಮಿಗಿಲಾ$$ ॥೫॥ 


ಆಕಿ ಆಟನೋಡಿ ತಾಯಿಗೆ ಸರಿಯಿಲ್ಲ 

ಅಳತಾಳ ಮಗಳ ಮಾರಿಯ ನೋಡಿ 

ಹಗಲಿರಳು ಮಾಡುವೆ ಸಂತಾಪವನು 

ಚಿಂತಿಯೊಳಗೆ ಸಣ್ಣ ಈ ದೇಹವನು 

ಮೂರುಲೋಕ ಬರೆಯುವಾತ ಶೆಟವಿಗಿ ತನ್ನ 

ಮಗಳಾಯುಷ್ಯ ತಿಳಿಲಿಲ್ಲವೇನು$$ | ಬರದ ಲಿಖಿತವನು$$ ॥೬॥ಡ 


॥ ಒಂದು ಚೌಕ ॥ 


ಹೊರಗಿಂದ ಬರವುತ ಅಳಲುತ ಬಳಲುತ 

ನೋಡಿ ನೋಡಿ ಕಣ್ಣೀರ ಸುರಿಸುತ 

ಮಗಳ ಏನ ಪಡದ ಬಂದಿ ನೀ ಇಲ್ಲಿ 

ತಾಯಿ ಅಳುದು ಕೇಳಿ ಮಗಳೆ ಕೇಳೆತಾಳೆ 

ಹೇಳಿಕೊಡವ ಇದರ ನೆಲಿಕುಲ್ಲೀ |! ಯಾಕ ಅಳವುತಲೀ$ ॥೭॥ 


ಕಾಟು ಅಸು ಆಯು So 
16 ೆ ಚುರ ಕ ಹ ಟ್‌ 


ಶೆಟವಿ ಹಾಡು ೧೧೯ 


ಮಗಳ ಹೇಳತೀನಿ ಕೇಳ ನಿಂದ 

ನಿನ್ನ ದೈವದಂದು ಕೇಳ ಮನಸಿಟ್ಟು 

ಸಮಗಾರ್ನ್ಗ ಹೋಗುದು ಮನಿಬಿಟ್ಟು 

ನಿನ್ನ ಹೊಟ್ಟಿಲಿ ಹುಟ್ಟಿದಂಥ ಮಗನ 

ಭೋಗಿಸಬೇಕು ಹೇಳತೀನಿ ಸ್ಪಷ್ಟ 

ಬಸರಾಗಿ ಹಡದು ಫಟಿ ಕ್ರಮುಟ್ಟ$$ 1೮॥ 


ಹನ್ನೆ ರಡ ವರುಸ ಮದಗಜಗಮಣಿ 

ಪ್ರಾಯಕ ಬಂದಳು ಚಣದಲಿ 

ಮಗಳ ಮಾರಿ ನೋಡಿ ತಾಯಿ ಅಳುತಲಿ 

ಎದಿ ಭುಗಿಲಭುಗಿಲಂಬುದು ಕಾಣುತಲಿ 

ಕೊಟ್ಟ ಸಾಂಭ ನನ್ನ ಗುರಿ ಮಾಡಿದನು 

ಎಷ್ಟಂತ ಇಕಿ ದೈವವನು ಯಾರಿಗ್ಗೆ ೇಳಲಿ$$ | ನೆಟ್ಟಗ ಬರಿಯುದಕಃ6 ॥1೯॥ 


ಎಟ್ಟ ಯಜ್ಞ ಮಾಡಿದರು 

ಕೆಟ್ಟದಾದಿತ ಇಕಿ ಫಣಿಯಲ್ಲಿಃ$ ಮಗಳ 

ಹುಟ್ಟುತ ಸಾಯಲಿಲ್ಲ ಹ್ಯಾಂಗ ಮಾಡಲ್ಲಿ 

ಈ ಆದೃಷ್ಟಾ ಏನಾದಿತ ಜಗದಲ್ಲಿ 

ದತ್ತಗೇಡಿ ದೈವ ಖೊಟ್ಟಿನಾದಿತೋ 

ತಪ್ಪ ತಾಸ ಇಲ್ಲೊ € ಫಣಿಯಲ್ಲೀ | ಪೃಥ್ವಿಯ ಮ್ಯಾಲೆ ॥೧೦॥ 


ದಾರೇನು ಮಾಡ್ಕಾರ ನಿನ್ನ ದೈವಕ 

ಬ್ರಹ್ಮನು ಬರೆಯುದಕ ಅಧಿಕಾರ 

ಅಂವ ಹೇಳಿದಂಗ ಬರದೆನು ಹಣಿಬಾರ 

ನಿನ್ನ ಹಿಂದಿನ ಕರ್ಮವ್ವ ಮಜಪೂರ 

ಮಾಡಿದಟ್ಟ ಉಣವುದ ಬೇಡಿದಟ್ಟ ಬರುವುದು 

ಖೋಡಿ ನಿನ್ನ ದೈವ ಸುಮಾರ | ಬಿಡಿಸವರ್ಕಾರ€$ I ೧೧ ॥ 


ತಾಯಿ ಆಡ್ಳುದು ಕೇಳಿ ತಾನೆ ನಡದಾಳ 

ಕಾನನ ಗುಂಟ ನಡುವಳೆ 

ಮಾನವ ಮೊದಲು ಇಲ್ಲದಲ್ಲಿ ಯಾರು 

ಸ್ವಾಮಿ ಮುನದ ಅಂತಾಳ ನನಗ ಭಗವಾನಾ 

ನಾಯಿ ನರಿಗೋಳು ಹುಲಿಕರಡಿಗಳು 

ಮೈಮ್ಯಾಲ ಬರತಾವ ಅಂವಸರ$$ | ಇಲ್ಲ ಆಸರಾ$$ I ೧೨ ॥ 


೧೨೦ ಕರ್ನಾಟಕ ಭಾರತಿ 


ಘೋರ ಅರ್ಕಾಣಬಿಟ್ಟು ಘೋರಾಡ್ತ ನಡದಾಳ 

ಊರ ಕಂಡಳು ಒಂದು ದೊಡ್ಡ ಶಹರ 

ಅಲ್ಲಿ ಹರವುದು ಮಲಗಂಗ ಸಾಗರ 

ನಾರಿ ನದಿದಂಡಿಮ್ಯಾಲ ನಿಂತಕೇರಃ$ 

ಸ್ನಾನ ಮಾಡಲಿಕೆ ಸಮಗಾರ ಬಂದಿದ 

ನೋಡಿದಾನ ನಿಂತು ಕಣ್ಣಾರಾ$6 | ಮನಸ ಹೊಯ್ತು ಪೂರಾ ॥ ೧೩ ॥ 


ಮಲಕ ತಗದು ಹಾಕತಾನ ಚೌಕ 

ಮಾಡತಾನ ಜಳಕ ಮನಸ ಆಕಿಮ್ಯಾಲ$$ 

ನೀ ಯಾವೂರಕಿ ಅಂತಾನ ಬಾಲಿ 

ನೀ ಕೇಳಬ್ಯಾಡಪ್ಪ ನನ್ನ ಕೆಣಕಿ 

ಒಂದೂರಕ್ಕಿ ಬಂದಿನಿ ನಾ ಇಲ್ಲಿ 

ತಾಯಿ ತಂದಿ ನಮಗ ಇಲ್ಲದಲ್ಲಿ 

ಮದವಿ ಮಾಡಿ ಕೊಟ್ಟಿಲ್ಲ ಹಡದವರು 

ಸತ್ತಹೋಗ್ಯಾರ ಕೇಳರಿ ನೆಲಿಕುಲೀ$ | ನದಿ ಬೀಳಲಿಕ್ಕ ಬಂದೀನಿಲ್ಲಿ€ ॥ ೧೪ ॥ 


ಯಾತ್ರಕಿ ನಾರಿ ನೀನು ಕುಲವೇನ ಚಲವೇನ 

ಕೇಳ್ತೀನಿ ಹೇಳಬೇಕ ಜಾತಿ 

ಆಕಿ ಅಂತಾಳ ಶಿವಶಾರ್ದಕಿ ನಾನು 

ಭ್ರಾಂತಿ ಬಡದ ನಿಂತ ಸಮಗಾರವನು 

ಮೂರು ಲೋಕ ಬರೆಯುವಂತ ಶಟವಿಗಿ ತನ್ನ 

ಮಗಳಾಯುಷ್ಯ ತಿಳಿಲಿಲ್ಲವೇನುಃ$ 1 ಬರದ ಲಿಖಿತವನು$; ! ೧೫ ॥ 


[ಎರಡು ಚೌಕ] 


ಕುಲದಲ್ಲಿ ಯಾರು ತಗೆಂಗಿಲ್ಲ 

ನಾ ಲಗ್ನ ಆಗಲ್ಲೆ ಹಂಗೆ ಇದ್ದೇನಲ್ಲ 

ನಮ್ಮನಿಗಿ ಬಾರ ನೀ ಇನ್ನಮ್ಮಾಲಾ 

ಮುತ್ತು ರತ್ನಗಳು ಮತ್ತ ಮಾಣಿಕಗಳು 

ವಸ್ತಾ ಬಂಗಾರೊಡಿ ಮೈಮ್ಯಾಲೇನು ಕಡಿಮಿಲ್ಲ 

ಸ್ವಸ್ತಾ ಗಿರು ನಡಿ ನನಮನಿಯಲ್ಲೀ; 1 ಭಯವಿಲ್ಲಲ್ಲೀ$ ॥ ॥ ೧೬॥ 


ತೆಟವಿ ಹಾಡು ೧೨೧ 


ಮನ್ನು ಸಿ ಆಕಿನ್ನ ಕರಕೊಂಡು ನಡದಾನ 

ತೆನ್ನ ಮನಿಗಿ ಹೊಗಿದ್ದಾನಲ್ಲಿ 

ಸೊನ್ನಿ ಮಾಡಿ ಮನ್ಯಾಗ ಹೇಳಿದನಲ್ಲಾ$$ 

ತನ್ನ ಜಾತಿ ಆಕಿಗಿ ತಿಳಿಗೊಡಲಿಲ್ಲ 

ಹ್ವಾದ ಚಣದಲಿ ಲಗ್ನವಾದನು 

ತೀವ್ರದಿ ಆದನು ಖುಸಿಯಾಲಾ$ 1 ಅದು ತಪ್ಪಲಿಲ್ಲಾ ॥ I ೧೭ 1 


ವರಸ ಆರ ತಿಂಗಳ ಇರವ ಹೊತ್ತಿಗಿ 

ಬಸರಾಗಿ ಗಂಡಮಗನ ಹಡದಾಳಲ್ಲ 

ಆನಂದದಿಂದ ಇದ್ದಾಳು ಭಯವಿಲ್ಲ 

ಆಕಿಗೊಂದು ಮನಿಕೊಟ್ಟು$ 

'ಬ್ಯಾರೊಂದು ಮನಿಯಾಗ 

ಹೋಗಿ ಮಚ್ಚಿ ಹೊಲಿಯುವನಲ್ಲೂ 1 ದಿನೆಗಳೆಯುವನಲ್ಲ 1 ॥ ೧೮ ॥ 


ಐದು ವರುಸದವನು ಮಗನಾದೆ 

ತಂದಿ ಹಿಂದ ಹ್ವಾದ ಒಂದೆ ಹಿಂಬಾಲಾ 

ಅಪ್ಪ ಹೊಲವುದ ನೋಡಿದನಲ್ಲಾ$$ 

ತಾನು ತಕ್ಕೊಂಡಾನು ಒಂದು ಜೋಡಾ 

ಬಗಲಾಗ ಹಿಡಕೊಂಡು ಮನಿಗಿ ಬಂದಾನಲ್ಲಾ $$ 

ತಮ್ಮ ತಾಯಿಗಿ ತೋರ್ಸಾನಲ್ಲಾ 

ಇವು ಯಾವಲ್ಲಿ ತಂದೆಪ್ಪ ನೀನೆ 

ಹೇಳ ನನ್ನ ಮಗನೆ ಕೇಳತಾಳಲ್ಲಾ 

ಅಪ್ಪ ಹೊಲುವತಿದ್ದ ತಂದೀನಲ್ಲಾ$$ ॥ OF ॥ 


ಸಣ್ಣ ನಾದುನಿಗಿ ಕರದು ರಮ್ಮಿಸಿ ಕೇಳತಾಳೆ 

ಯಾನ ಕುಭದವರು ಇದ್ದೀರಿ ನೀವು 

ನಾವು ಸಮಗಾರರಂತ ತಿಳಿ ಯಿನ್ನಮ್ಯಾಲಾ$$ 

ನಮ್ಮ ಅಣ್ಣ ತಮ್ರ ಹೊಲಿಯುವು$ ಪಾದರಾಕ್ಷಿಯನು 

ಮೂರು ಲೋಕ ಬರೆಯುವಂಥ ಶೆಟವಿಗಿ ತನ್ನ 

ಮಗಳಾಯುಷ್ಯ ತಿಳಿಲಿಲ್ಲವೇನು; | ಬರದ ಲಿಖಿತವನು$ ॥ ೨೦ ॥ 
[ಮೂರು ಚೌಕ] 


೧೨೨ ಕರ್ನಾಟಕ ಭಾರತಿ 


ಒಣಕಿ ತಗೊಂಡು ಕೂಸಿನ ತಲಿಯ 

ಒಡಿಯಬೇಕೆಂಬುದು ಭೇತಾ 

ಕೊಲ್ಲಿ ನಾಡಮ್ಕಾಲ ಹೋಗಬೇಕೆಂಬ ಮಸಲಾತಿ । 

ತಲಿ ಒಡದು ಮೈಯೆಲ್ಲಾ ಆಗಿತ್ತೊ ರಕ್ತಾ 

ಅಆಟೋತಿಗಿ ಆಕಿ ಗಂಡ ಬಂದಾನ 

ನಂದ ಕೂಸಿನ ಕೊಂದಿದ ವ್ಯರ್ಥ |! ಇದು ಯೇನಂತ$$ ॥ ॥ ೨೧ ॥ 


ಮೋಸಮಾಡಿ ನನ್ನ ಲಗ್ಗವಾಗಿದಿ 

ಜಾತಿ ಹೇಳೆಲ್ಲೆ ಮಾಡಿದಿ ಘಾತಾ 

ಈ ಕೂಸಿನಾಸಿ ನನಗೇನಂತ 

ವಂಶ ಉರಿಯಲಿಕ್ಕೆ ಮಾಡಿದಿ ಮಸ್ತ 

ನಿನ್ನ ಮನಿಯಾಗ ಮುನ್ನ ನಿರುವಣಿಲ್ಲ 

ತಾನೆ ನಡದಾಳ ಹಣಿ ಹಣಿ ಬಡಕೋತ್ತಾ | ಸ್ರಾ ಪಕೊಡವೂೂತ$$ 1 ೨೨ ॥ 


ಯಾರು ಹೇಳಿದರ ಕೇಳಲಿಲ್ಲ ನಾರಿ 

ಹೊಂಟಾಳ ಹಣಿ ಹಣಿ ಬಡಕೋತ 

ತಾಯಿ ಬರದದ ತಪ್ಪಲಿಲ್ಲ ಈ ಲಿಖಿತ 

ದೇಶಬಿಟ್ಟು ಪರದೇಶಕ್ಕೆ ಹ್ವಾ ದಳು 

ಖಾಸನಗರ ಕಂಡಾಳು ತುರ್ತಾ$$ |! ಆದಳು ಶಾಂತ ॥ ॥ ೨೩ ॥ 


ನಗರ ಹೊಕ್ಕು ನೋಡ್ಕಾಳ ದೊಡ್ಡ ಶಹರ 

ಪಗಡಿ ಬಾಜಾರ ಕಾಣುದು ಹಾರುತ್ತಿ 

ಅಲ್ಲಿ ಇರಬೇಕೆಂಬು ಸ್ರತೀ 

ನಡುಪ್ಯಾಟ್ಕಾಗ ಮನಿ ಹಿಡಿದಾಳು 

ಗಾಯನ ಮಾಡುವಳು ನಿತ್ಯದಿನಂಪ್ರತಿ 

ಉತ್ತಿ ಮನಸಗೊಂಡಾಳ ಗುಣವತ್ತಿ ॥ ೨೪ ॥ 


ತಾಯಿ ಹ್ವಾದಮ್ಕಾಲ ತಂದಿ ಮಗನಿಗಿ 

ಬುಂದೆ ಬೇಸನ ತಿನಿಸಿದನಲ್ಲಾ 

ಆನಂದದಿ ಕುಡಿಸಿದ ಸಕ್ಕರಿ ಹಾಲಾ 

ಈ ಕಂದ ಆದನು ಪ್ರಭಲಾ 

ಲಾಲಿಸಿ ಸಮಗಾರ ಬಾಲಕಗ ಹೇಳೆತಾನ 

ಹೊಲಿಲಾಕ ಕಲಿಬೇಕ್ರಿ ಇನ್ನ ಮ್ಯಾಲ | ನಮ್ಮ ಕಸಬೆಲ್ಲಾ Ss Il ॥ ೨೫ ॥ 


ಪೆಟವಿ ಹಾಡು ೧೨೩ 


ಹೇಸಿ ಕೆಲಸ ನಾನು ಮಾಡುದಿಲ್ಲ ತಂದಿ 
ಸಾಲಿಗ್ಹಾ ಕಬೇಕ ತಿಳಿ ಕುಶಲಾ 
ಸಾಲಿ ಕಲಿತರ ನಮಗೇನು ಕಡಿಮಿಲ್ಲಾ 
ಶಾಣೆನೆಂಬವರು ನನಗ ಜನರೆಲ್ಲಾ 
ಹರುಷವಾಗಿ ತಂದಿ ಸಾಲಿಗಿ ಹಾಕಿದಾನಾ 
ಹುಡುಗರೊಳಗ ಆದನು ಮಿಗಿಲಾ$ ! 
ವಿದ್ಯಾದ ಕಮಲಾ ॥ ॥ ೨೬॥ 


ಹನ್ನೆರಡ ವರಸ ಸಾಲಿ ಕಲತಾನೆ 

ಆರೆ ಕನ್ನಡ ಬಹಳ ಬರದಾನಲ್ಲs$ 

ವೀರಿದ ವಿದ್ಯ ಕಲಿತರೇನು ಉಳಿಲಿಲ್ಲ 

ತಮ್ಮ ತಂದಿಗ್ಹೇಳತಾನ ಬಿದ್ದ ಪಾದದಮ್ಮಾಲ 

ಮುತ್ತ ಮಾಣಿಕಗಳ ವ್ಯಾಪಾರಕ ಹೋಗತೀನ 

ಎತ್ತ ನೂರಾರು ನನಗ ಬೇಕಲ್ಲಾ€6 1 ಹೋಗುವೆನಲ್ಲಾ ॥ ॥ ೨೭ ॥ 


ತಂದಿ ತಂದಕೊಟ್ಟಾನ ತುರ್ತಾ 

ಬೇಕಾದಂತ ಎತ್ತಾ ಮಗನಿಗೆ ಒಪ್ಪಿಸಿದನು 

ಬೇಕಾದಷ್ಟ ದುರವ್ಯ ಕೊಡತಾನು 

ನನ್ನ ಹೊಟ್ಟಿಲಿ ಇದ್ದಿ ಒಬ್ಬವನೆ 

ಹೇಳ ನನ ಮಗನೆ ಬರುವದೆಂದು ನೀನು 

ನನ ಜೀವದಾಗಿಲ್ಲ ಸಮಾಧಾನ 

ಎಂಟದಿನಕ ಬರುವೆನು ನಾನು 

ತೆಂದಿಗ್ಗೆ €ಳಿದಾನ್ನುs | ದಾರಿ ಹಿಡಿದಾನುತ ॥ u ೨೮ ॥ 


ಮುಂದಕೆ ಪ್ರಯಾಣ ಮಾಡಿದಾನು 
ತಿಂಗಳ ದಾರಿಯ ಹ್ವಾದನು ಯಾಪಾರಕ 
ಅದೇ ನಗರಕ ಇಳಿದಾನು ತಾನು 
ಖರೀದಿ ಮಾಡಿದ ಮುತ್ತು ಮಾಣಿಕ ವಜ್ರವನು 
ಬೆಲೆಯಿಲ್ಲದೆ ಮುತ್ತು ಮಾಣಿಕ ತುಂಬಿದನು 
- ಅಲ್ಲಿ ನಾಲ್ಲರು ಹುಡುಗರು ಕೂಡಿದರು ॥ ೨೮ 1 


೧೨೪ ಕರ್ನಾಟಕ ಭಾರತಿ 


ಗುಜರಿ ಹೊಕ್ಕ ನಾರಿ ಪಗಡಿ ಬಾಜಾರಕ 

ಹೋಗಿ ಗಾಯನ ಮಾಡುದ ಕೇಳಿದರು 

ಅಕಿಗ್ಯಾರಂದಾರು ಭಾಗ್ಯವಂತ ಅವನು 

ಇಲ್ಲಿ ಇಲ್ಲ ಆಕಿ ಯಾರಿಗಿ ಕೆಟ್ಟಿಲ್ಲ 

ಸ್ವಸ್ತವಾಗಿ ಇದ್ದಾಳು ತಾನು 

ಗಾಯನ ಮಾಡುವಳ ನಿತ್ಯದಿಂದ;$ | ಪ್ರತಿದಿನವನು$$ ॥ ೩೦ ॥ 


ಭ್ರಾಂತಿಬಡದು ಹ್ವಾದನು ಆಕಿ ಮನಿಗಿ 

ಹೆಣ್ಣಿ ನ ಸುಂದರ ತನಗನ್ನು ದಂಗಾಲಾದಾನು 

ಕಾಂತಿ ನಿನ್ನ ಬೆಲಿ ಏನ ಹೇಳಂದಾನು 

ಆಕಿ ಅಂತಾಳ ಇಂಥ ಕೆಲಸ ಇಲ್ರಿ ನಾನು 

ಪುಲ್ಲಲೋಚನಿ ಒಲ್ಲೆ ನುಬ್ಯಾಡಾ 

ನಿನ್ನಮ್ಯಾಲ ನನ್ನ ಪ್ರೀತಿಯನು | ಮನತಾಪವನು$$ ॥ ೩೦ ॥ 


ಮನಟಣ್ಕೋಡ್ಸಿ ಮಾಡ್ಕಾಳ ನೀರನೀರ 

ಬಾರೋ ಮನೋಹರಾ 

ಮಂಚಕ ಕರದಾಳೋ ಗಜಗಮಣ 

ಮುತ್ತ ಕೊಡತಾಳೋ ಒತ್ತಿ ಒತ್ತಿ 

ತೆಕ್ಕಿ ಮುಕ್ಕಿ ಬಿದ್ದಾರ ಖಬರಿಲ್ಲ$$ 

ಭೋಗ ಯಾಪಾರಲ್ಲೀಃ6 | ನಡದಿತ ಸುಖದಲ್ಲಿ ॥ ೩೨॥ 


ಶಾಂತ ಮನದೋಳು ತೆಲಿಮ್ಯಾಗಿನ 
ಕಚ್ಚ ನೋಡ್ಕಾಳು ಅಕಿ ಅಂತಾಳು 
ನೀವು ಯಾವೂರವರು ಹೇಳ್ರಿ ಅಂದಾಳು 
ನಾ ಸಮಗಾರ್ನ ಮಗನಂದ ಕೇಳ 
ನಮ್ಮ ತಾಯಿ ಹೊಟ್ಟಿಕ್ಕಿ 
ಸಮಗಾರ್ನ ಮದವಿಯಾಗಿ ನನ್ನ ಹಡದಾಳೋ46 
ಐದು ವರಸದವನ ಬಿಟ್ಟಾಳೋ$$ ॥ ೩೩ ॥ 


ಶೆಟವಿ ಹಾಡು ೧೨೫ 


ಅಟೋತಿಗೆ ಬೆಳಗಾದಿತು ಬೇಗನೆ 

ಹಿಡದಾನ ತಮ್ಮೂರ ದಾರಿಯನು 

ಇಕಿ ಗಾಬ್ರಾಗಿ ಕುಂತಾಳ ಇಲ್ಲ ಚೈನಾ 

(ಶ್ರೀಹರಿ ಮುನದಾನ ಭಗವಾನಾ 

ಮೂರು ಲೋಕ ಬರೆಯುವಂತ ಶೆಟವಿಗಿ ತನ್ನ$ 

ಮಗಳಾಯುಷ್ಯ ತಿಳಿಲಿಲ್ಲವೇನು;$ | ಬರದ ಲಿಖಿತವನು€€ | ॥ ೩೪ ॥ 


[ನಾಲ್ಕು ಚೌಕ] 


ಅದೇ ಗರ್ಭಿಣವಾಗಿ ಬಸರಾದಳೋ 

ವಸುಧಿಯೊಳಗೆ ಶಿಶುವ ಕೇಳ್ರಿ ಜನಾ 

ದಿನ ದಿನಕ ಬೆಳೆವುದೋ ಸಾಗರ 

ನೌಮಾಸ ತುಂಬಿ ಹಡದಾಳ ಕಂದ 

ಹುಟ್ಟಿ ದೈದ ದಿವಸಕ ಬಣ್ಣ ದ ತೊಟ್ಟಿಲ ಕಟ್ಟಿ 

ಮಾಡ್ಯಾರ ನಿತ್ಯನೇಮವನು; | ಹೆಸರಿಡುವರು€6 ॥ I ೩೫ ॥ 


ಮಗನ ಮಗಾ ಬಾರ ಮೇಲಮಗಾ ಬಾರ 
ಕರ್ಮದ ಮಗನೆ ಬಾರೋ ನೀನು 
ಹೀಂಗ ಹಾಡ್ಕಾಡಿ ಇಡತಾರ ಜೋಗುಳವನು 
ಇದು ನಾಡೋಳಾದಿತು ವಿಪರೀತನು 
ಮಾಡಬಾರದ ಮಾಡೀನಂತ 
ಭೋಗದೊಳಗ ಇದ್ದಿತೆಂತ ಕರ್ಮವನು | 
ನನ್ನ ದೈವವನು$$ ॥ ॥ ಓ೩೬॥ 


ಜೋಪಾನ ಮಾಡುತನಿದ್ದಾ ಳು 
ಕರ್ಮ ಹೆಚ್ಚಾ ಯ್ತು$$ 
ಧರ್ಮ ಹೋಗಿ ಅಡವಿ ಸೇರೈತಿ 
ಎಲ್ಲ ಕೆಟ್ಟನಿಂತಾದ ಸರುವನಾಡ 
ಪಾಪದ ಮಡು ಕೇಳ್ರಿ ಜನದೋಳು 
ನಾವೇನು ನಿಮಗ ಹೇಳುವದೈತಿ 
ತಾಯಿ ತಂದಿಗಿ ಮಗ ನೋಡುವದಿಲ್ಲ 
ಮಡದಿ ಮ್ಯಾಲ ಖ್ಯಾಲ ಹಿಂಗ ನಡದೈತಿ$$ | 
ಅದರಿಂದ ಮಳಿಬೆಳಿ ಕಡಿಮೈತಿ$$ ॥ ॥ ೩೭ ॥ 


೧೨೬ ಕರ್ನಾಟಕ ಭಾರತಿ 


ಪೂರ್ವದ ಗೆರಿ ಪೂರ ಇತರಿಗೆ ತಪ್ಪದು 

ನರಮನುಷರಿಗದು ಪಾಡೇನು 

ಪರಮಾತ್ಮಗ ಇದಿ ಬಂದು ಕಾಡಿಲ್ಲೇನು 

ಹರಿಚಂದ್ರ ಕಾಯ್ದ ಸುಡುಗಾಡವನು 

ಮೂರು ಲೋಕ ಬರೆಯುವಂತ ಶೆಟವಿಗಿ ತನ್ನ 

ಮಗಳಾಯುಷ್ಯ ತಿಳಿಲಿಲ್ಲವೇಮು | 

ಬರದ ಲಿಖಿತವನುತ ॥ ॥1 ೩೮ ॥ 
[ಐದು ಚಕ] 


\ 


ಹಾಡಿದವರು ; ಶ್ರೀಮತಿ ಗುರಶಾಂತಮ್ಮ ಮಾಳಕೋಟಿಗಿ 
ಮು।ಅಂ : ಸಾಲೋಟಗಿ ತಾ ; ಇಂಡಿ ಜಿ. : ಬಿಜಾಪೂರ 


x 


ಕ್ರಾಂತಿಕಾರಿ ಸಾಹಿತಿ "ಅಜ್ಜೇಯ' 
₹೦೧ 


ಅ ಬ. ಆರ್‌. ಭಟ್‌ 


1978ರ ಜ್ಞಾನಪೀಠ ಪ್ರಶಸ್ತಿಗೆ ಪಾತ್ರರಾದ ಹಿಂದಿ ಸಾಹಿತಿ ಸಚ್ಚಿದಾನಂದ 
ಹೀರಾನಂದ ವಾತ್ಸಾ ಯನರು ಆಧುನಿಕ ಹಿಂದಿ ಸಾಹಿತ್ಯದ ಸರ್ವಾಧಿಕ ವಿವಾದಾಸ್ಪದ 
ವ್ಯಕ್ತಿ ಮತ್ತು ಕ್ರಾಂತಿಕಾರಿ ಕವಿಯೆನಿಸಿಕೊಂಡಿದ್ದಾರೆ. *ಅಜ್ಞೇಯ' ಎಂಬ ಕಾವ್ಯನಾಮ 
ದಿಂದಲೇ ಅವರು ಪ್ರಸಿದ್ಧರಾಗಿದ್ದಾರೆ. ಅವರ ಕ್ರಾಂತಿ ಕೇವಲ ಸಾಹಿತ್ಯ ಪರಂಪರೆ ಬಗೆಗೆ 
ಮಾತ್ರವಲ್ಲ, ಸಾಮಾಜಿಕ ಮತ್ತು ವೈಯಕ್ತಿಕ ದೃಷ್ಟಿಯಿಂದ ಕೂಡ ಕ್ರಾಂತಿ; ಇದೇ 
“ಅಜ್ಲೇಯ'ರ ಕಾವ್ಯ ಪ್ರಕ್ರಿಯೆಯ ಮೂಲ ಚೇತನವಾಗಿದೆ. ಅವರು ಸಮರ್ಥ ಮತ್ತು 
ಸತ್ವಶಾಲಿ ಕವಿಗಳಾಗಿರುವಂತೆ ಅಷ್ಟೇ ಸಮರ್ಥ ಮತ್ತು ಸಫಲ ಗದ್ಯಲೇಖಕರು, ಅವರ 
“ಶೇಖರ: ಏಕ ಜೀವನೀ' ಎಂಬ ಕಾದಂಬರಿ ಪ್ರೇಮಚಂದರ "ಗೋದಾನ' ಕಾದಂಬರಿಯ 
ನಂತರ ಹಿಂದಿಯಲ್ಲಿ ಬಂದ ಶ್ರೇಷ್ಠ ಕಾದಂಬರಿಗಳಲ್ಲಿ ಅಗ್ರಸ್ಥಾನ ಪಡೆದಿದೆ. ಸರ್ವೋಚ್ಚ 
ಕಾವ್ಯಪ್ರತಿಭೆಯನ್ನು ಪಡೆದ ಕವಿ ವಾತ್ಸಾ ;ಯನರು ಶ್ರೇಷ್ಠ ಕಾದಂಬರಿಕಾರರು 
ಹಾಗೂ ಸಮರ್ಥ ಪತ್ರಿಕೋದ್ಯಮಿಗಳೂ ಆಗಿದ್ದಾರೆ. 

ತೌ 

ಅಜ್ಞೇಯರಲ್ಲಿ ಸದಾ ಹುಡುಕುವ ಆಸಕ್ತಿ. ತಮ್ಮ ಸಮಕಾಲೀನ ಪ್ರಯೋಗ- 
ಶೀಲ ಕವಿಗಳನ್ನು ಒಂದೆಡೆ ಸೇರಿಸಿ ಅವರ ಕವಿತೆಗಳನ್ನು "ತಾರಸಪ್ತಕ'ವೆಂಬ ಪುಸ್ತಕ 
ರೂಪದಲ್ಲಿ ಪ್ರಕಟಗೊಳಿಸಿದರು. ಹಿಂದಿ ಕಾವ್ಯ ಪರಂಪರೆಗೆ ಒಂದು ಹೊಸ ತಿರುವು 
ಕೊಡುವದರಲ್ಲಿ ಭಗೀರಥ ಪ್ರಯತ್ನ ಮಾಡಿದ ಶ್ರೇಯಸ್ಸು ಅಜ್ಜೇಯರಿಗೆ ದೊರಕಿದೆ. 
ಇವರ ಪ್ರಯತ್ನದಿಂದ ಅನೇಕ ನವ್ಯ ಕವಿಗಳು ಪ್ರೇರಣೆ ಪಡೆದು ಬೆಳಕಿಗೆ ಬಂದರು. 


೧೨೮ ಕರ್ನಾಟಕ ಭಾರತಿ 
ಹೋರಾಜಟಿದ ಬದುಕು: 


ಅಜ್ಞೇಯರು ತಮ್ಮ ಜೀವನದುದ್ದಕ್ಕೂ ಸತತ ಹೋರಾಡುತ್ತ ಬಂದಿದ್ದಾರೆ. 
ಜನ್ಮತಃ ಕ್ರಾಂತಿಕಾರರಾದ್ದರಿಂದ ಎಲ್ಲವನ್ನೂ. ಎದುರಿಸುತ್ತ ಮುಂದೆ ಬಂದರು. 
ದೇವರಿಯಾ ಜಿಲ್ಲೆಯ “ಕಸಿಯಾ'ವೆಂಬ ಹಳ್ಳಿಯಲ್ಲಿ ಸನ್‌ 1911 ರ ಮಾರ್ಚ 7ರಂದು 
ಅವರ ಜನನ. ತಂದೆ ಪುರಾತತ್ವಶಾಸ್ತ್ರದ ಅಖಂಡ ವಿದ್ವಾಂಸರು. ಪ್ರಾರಂಭಿಕ ಶಿಕ್ಷಣ 
ಮನೆಯಲ್ಲಿ ನಡೆಯಿತು. ಕಾರಣ ಶಾಲೆಯ ಬಗ್ಗೆ ಅವರಿಗೆ ಅರುಚಿಯಿತ್ತು. ಆರಂಭ 
ದಿಂದಲೂ ಅವರಲ್ಲಿ ವಿದ್ರೋಹಪುವೃತ್ತಿ ಮತ್ತು ನಿಯಮಗಳನ್ನು ಪಾಲಿಸದ ಹಟವಿತ್ತು. 
ಬಾಲ್ಕ ಜೀವನದ ಬಹಳಷ್ಟು ಕಾಲ ಲಖನೌದಲ್ಲಿ ಕಳೆದು ನಂತರ ಮದ್ರಾಸ ಮತ್ತು 
ಲಾಹೋರಿನಲ್ಲಿ ಶಿಕ್ಷಣ. 19೨2೨ ರಲ್ಲಿ ಬಿ. ಎಸ್‌. ಸಿ. ಪದವಿ. ತಂದೆಯಿಂದ ಸಂಸ್ಕೃತ 
ಸಾಹಿತ್ಯ ಮತ್ತು ಭಾರತೀಯ ಕಲೆಗಳ ಅಭ್ಯಾಸ ಮಾಡಿದರು. ಸಾಹಿತ್ಯದ ಜೊತೆಗೆ 
ಬಾಂಬು ತಯಾರಿಕೆ ಮತ್ತು ವಿಷಪೂರ್ಣ ರಸಾಯನಗಳ ಅಧ್ಯಯನ ಮಾಡಹತ್ತಿದರು. 
ಮುಂದೆ ಇದೇ ಕಾರಣದಿಂದ ಬಂಧಿಸಲ್ಪಟ್ಟು “ಮುಹಮ್ಮದ ಬಕ್ಸ' ಎಂಬ ಹೆಸರಿನಿಂದ 
ತಪ್ಪಿಸಿಕೊಂಡರು. ಇಂಗ್ಲೀಷ ಸಾಹಿತ್ಯದಲ್ಲಿ ಎಂ. ಎ. ಓದುತ್ತಿದ್ದಾಗ ಸ್ವಾತಂತ್ರ್ಯ 
ಆಂದೋಲನದಲ್ಲಿ ಧುಮುಕಿದರು. ಆಗಿನ ಸರಕಾರ ಇವರನ್ನು ಬಂಧನದಲ್ಲಿಟ್ಟಿ ತು. 
4 ವರ್ಷಗಳ ವರೆಗೆ ಸೆರೆಮನೆವಾಸ. ಲಾಹೋರ ಜೈಲಿನಲ್ಲಿ ಕೆಲವು ತಿಂಗಳು, ಆಮೇಲೆ 
ದಿಲ್ಲಿ ಮತ್ತು ಪಂಜಾಬದ ಕಾರಾಗ್ರಹದಲ್ಲಿ ಕಳೆದರು. 1935-36ರಲ್ಲಿ “ಸೈನಿಕ” 
“ಆಗ್ರಾ', "ಬಿಜಲಿ,' ಮತ್ತು "ವಿಶಾಲಭಾರತ', ಪತ್ರಿಕೆಗಳ ಸಂಪಾದನೆ. 1943-45ರ 
ಅವಧಿಯಲ್ಲಿ ಭಾರತೀಯ ಸೈನ್ಯದಲ್ಲಿ ಸೇರಿ ಆಸಾಮದ ಗಡಿಪ್ರದೇಶದಲ್ಲಿ ಕೆಲಸ. 
ನಂತರ ಪಂಜಾಬದ ಗಡಿಯಲ್ಲಿ ಸೇವೆ. 1946-51 ರಲ್ಲಿ ಅನೇಕ ಪತ್ರಿಕೆಗಳ ಸಂಪಾದನೆ. 
1952-55ರಲ್ಲಿ ಆಕಾಶವಾಣಿಯಲ್ಲಿ ನೌಕರಿ. 1955ರಲ್ಲಿ ಯುರೋಪ ದೇಶಗಳ 
ಪ್ರವಾಸ. ಆ ಮೇಲೆ ಮತ್ತೆ ಹಿಂದಿ ಮತ್ತು ಇಂಗ್ಲೀಷ ಪತ್ರಿಕೆಗಳ ಸಂಪಾದನೆ ಹಾಗೂ 
ಜೋಧಪುರ ವಿಶ್ವವಿದ್ಯಾಲಯದಲ್ಲಿ ತುಲನಾತ್ಮಕ ಸಾಹಿತ್ಯ ಮತ್ತು ಅನುಶೀಲನ ವಿಭಾಗ 
ದಲ್ಲಿ ಕೆಲಸ. ಆ ಮೇಲೆ "ದಿನಮಾನ' ಮತ್ತು "ಪ್ರತೀಕ' ಪತ್ರಿಕೆಗಳ ಸಂಪಾದಕರಾಗಿ 
ಖ್ಯಾತಿ ಪಡೆದರು. ಇಂದು "ನವಭಾರತ ಟೈಮ್ಸ್‌' ಪತ್ರಿಕೆಯ ಪ್ರಧಾನ ಸಂಪಾದಕರು. 


ಅಜ್ಜೇಯರು ತಮ್ಮ ಜೀವನದ ಬಹು ಭಾಗವನ್ನು ಪ್ರವಾಸದಲ್ಲಿಯೇ ಕಳೆದರು. 
ಇದರಿಂದ ತಮ್ಮ ಒಂಟಿ ಜೀವನವನ್ನು ಮತ್ತಷ್ಟು ಸಮೃದ್ಧ ಗೊಳಿಸಿದರು. ಇವರಿಗೆ 
ಪ್ರಕೃತಿಯ ಬಗ್ಗೆ ಅಪಾರ ಪ್ರೇಮ. ದೇಶಾದ್ಯಂತ ತುಂಬ ಅಲೆದಾಡಿದ ಇವರು ಜನ್ಮತಃ 
ಪ್ರವಾಸಿಯೆಂದು ತಾವೇ ಒಪ್ಪಿಕೊಳ್ಳುತ್ತಾರೆ. "ಅರೇ ಯಾಯಾವರ, ರಹೇಗಾ ಯಾದ ?` 
(ಅಯ್ಯಾ ಪ್ರವಾಸಿ! ನೆನಪಿರುವದೋ?) ಎಂಬ ಪುಸ್ತಕದಲ್ಲಿ ಪ್ರವಾಸದ ಬಗ್ಗೆ ವಿಶದವಾಗಿ 
ಬರೆದಿದ್ದಾರೆ. ಹುಟ್ಟು ಕ್ರಾಂತಿಕಾರರಾದ್ದರಿಂದ ಸಮಾಜದ ಕಟ್ಟು ನಿಟ್ಟುಗಳನ್ನು ಸದಾ 


ಗರ ಕ್ಸ ಲಫಲಲಫ್ಮ ಅಷ 
3 ಥೆ pe be ಸ 


ಕ್ರಾಂತಿಕಾರಿ ಸಾಹಿತಿ “ಅಜ್ಞೇಯ” ೧೨೯ 


ವಿರೋಧಿಸುತ್ತ ಬಂದಿದ್ದಾರೆ. ತಮ್ಮ ವೈವಾಹಿಕೆ ಜೀವನದಲ್ಲೂ ಇವರಿಗೆ ಹೋರಾಡ 
ಬೇಕಾಯಿತು. 1940 ರಲ್ಲಿ, ವಿವಾಹವಾದ ಒಂದು ತಿಂಗಳಲ್ಲಿಯೇ ಪತ್ನಿಯೊಂದಿಗೆ 
ವಿವಾಹವಿಚ್ಛೇದನೆ ಪಡೆದು ಮುಂದೆ ಜೀವನದ ತುಂಬ ಕ್ರಾಂತಿಕಾರರಾಗಿ ಅಲೆದಾಡಿದರು. 
ಇದರಿಂದ ಅವರಿಗೆ ಸಮಾಜ ಮತ್ತು ಜೀವನವನ್ನು ಕಣ್ಣಾರೆ ನೋಡುಎ ಪ್ರಸಂಗ 
ಒದಗಿ ಬಂತು. ಪರಿಣಾಮವಾಗಿ, ಇವರ ರಚನೆಗಳಲ್ಲಿ ಸಮಾಜದ ನೋವುಗಳಿಗೆ ಅಭಿ 
ವ್ಯಕ್ತಿ ದೊರಕಿದೆ. 


ಕಾವ್ಯ ವಿಕಾಸ : 


ಅಜ್ಞೆ ಯರು ಮೂಲತಃ ಕವಿಗಳು, ಹುಟ್ಟುಕವಿಗೆಳು. ಚಿಕ್ಕವರಿರುವಾಗೆಲೇ 
ಕವಿತೆ ಬರೆಯವದರಲ್ಲಿ ತುಂಬ ಆಸಕ್ತಿ. 11 ವರ್ಷದವರಿರುವಾಗಲೇ ಇಲಿಯಟ್‌ 
ಹಾಗೂ ಟೆನಿಸನ್‌ ಇವರ ಪ್ರಿಯ ಕವಿಗಳಾದರು. ಆಗಲೇ ಇವರು ಬರೆದ ಹಿಂದಿ ಕವನ 
ಗಳು ಪತ್ರಿಕೆಗಳಲ್ಲಿ ಪ್ರಕಟಗೊಂಡವು. ಕಾರಾಗ್ರೆಹೆವಾಸದ ನಂತರವಂತೂ ಕಾವೈಸೃಷ್ಟಿ 
ಯಲ್ಲಿ ನಿರಂತರ ತೊಡಗಿದರು. “ಭಗ್ನದೂತ' (1೨33) ಅಜ್ಞೇಯರ ಮೊದಲನೇ 
ಕಾವ್ಯಸಂಗ್ರಹ. ಇದು ನವೋದಯ ಕಾವ್ಯ. “ಕವಿ`ಯೆಂಬ ಕವಿತೆಯಲ್ಲಿ ಕವಿ ಹೀಗೆ 
ನುಡಿದಿದ್ದಾರೆ 


ಒಂದು ತೀಕ್ಷ್ಣ ಕಟಾಕ್ಷದಿಂದ ಹುಟ್ಟು ವದು ಕವನ. 
ಒಂದು ಚುಂಬನದಿ ಫಲಿಸುವದು ಪ್ರಣಯ. 

ಆದರೆ ನಾನು ಅಖಿಲ ವಿಶ್ವದ ನೋವನ್ನು ಸಂಗ್ರಹಿಸುವೆ. 
ಕಾರಣ, ನಾನು ಬಾಳಿನ ಕವಿ. 


ಇಲ್ಲಿ ಕವಿ ನವೋದಯದ ಕಾವೃದಾರಿಯನ್ನು ದಾಟಿ ನವ್ಯದ ಕಡೆಗೆ ಸಾಗಿದ್ದಾರೆ. ಇದರಲ್ಲಿ 
ಅನೇಕ ಸುಂದರ ಭಾವಗೀತೆಗಳಿವೆ. “ಚಿಂತಾ' (1942) ಇದು ಎರಡನೇ ಕಾವ್ಯಸಂಗ್ರಹ. 
ಇದರಲ್ಲಿ ಕವಿ ನಾಟಕೀಯ ಭಾಷೆಯಲ್ಲಿ ಪುರುಷ-ಸ್ತ್ರೀ ಇಬ್ಬರ ನಡುವಿನ ಸಂಘರ್ಷ 
ಚಿತ್ರಿಸಿದ್ದಾರೆ. ಇಲ್ಲಿಯ ಗೀತೆಗಳಲ್ಲೂ ನವೋದಯ ಕಾವೃದ ವಿಶೇಷತೆ ಕಂಡುಬರುವದು. 
“ಇತ್ಯಲಮ್‌' (1946) ಸಂಗ್ರಹದ ಎಲ್ಲ ಕವಿತೆಗಳು ಕಾರಾಗ್ರಹ ಜೀವನದ ಅನುಭವದ 
ಆಧಾರದ ಮೇಲಿಷೆ. ಇಲ್ಲಿ ಕವಿ ಜೈಲು ಜೀವನದ ಕವಿಯೆನಿಸುತ್ತಾರೆ. ಇವುಗಳಲ್ಲಿ 
ಸಾಮಾಜಿಕ ಪ್ರಜ್ಞೆ ವ್ಯಕ್ತಗೊಂಡಿದೆ. ಆದರೂ ಇಲ್ಲಿ ನವೋದಯ ಕಾವ್ಯದ ರೂಪೆ 
ಕಾಣಸಿಗುವದು. "ಹರಿ ಘಾಸ್‌ ಪರ್‌ ಕ್ಷಣ ಭರ್‌" (1949) ಮತ್ತು "ಬಾವರಾ 
ಅಹೇರಿ' (1954) ಈ ಸಂಕಲನಗಳ ಕವಿತೆಗಳಲ್ಲಿ ವಸ್ತು, ಶೈಲಿಗಳ ದೃಷ್ಟಿಯಿಂದ ಪರಿ 
ವರ್ತನೆ ತೋರುತ್ತದೆ. ಇಲ್ಲಿ ಅವರು ನಿಸರ್ಗದ ಕಡೆಗೆ ಹೆಚ್ಚಾಗಿ ಒಲಿದು ಸಮಾಜ 
ವಿರೋಧಿಗಳಾದಂತೆ ಕಾಣುತ್ತದೆ. ಇಲ್ಲಿ ಪ್ರಕೃತಿಯಲ್ಲಿ ಅವರಿಗೆ ಆತ್ಮೀಯತೆ ದೊರಕಿದೆ. 


೧೩೦ ಕರ್ನಾಟಕ ಭಾರತಿ 


ಆತ್ಮಾನ್ವೇಷಣೆ ಮತ್ತು ನಿಸರ್ಗದ ಮುಖಾಂತರ ಸತ್ಯಶೋಧನೆಯಲ್ಲಿ ತೊಡಗುತ್ತಾರೆ. 
ಈ ಸತ್ಯ ಎಲ್ಲರಲ್ಲಿದೆ ಮತ್ತು ಇದು ಅಖಂಡ ಜೀವನದ ಚೇತನ -ಹೀಗೆ ಕವಿಯ ಕಾವ್ಯ 
ದಲ್ಲಿ ರಹಸ್ಯ ಪ್ರವೃತ್ತಿ ಹೆಚ್ಚುತ್ತ ಹೋಗುತ್ತದೆ. ಇವು ಕವಿಯ ಕಾವ್ಯದ ಮಧ್ಯಕಾಲದ 
ವಿಶಿಷ್ಟತೆಗಳು. 


“ಇಂದ್ರಧನುಷ ಕಾಂಧೆ ಹುಎ' (1957) “ಅರಿ ಓ ಕರುಣಾ ಪ್ರಭಾಮಯ' 
(1959) “ಆಂಗನಕೆ ಪಾರ ದ್ವಾರ' (1961) ಈ ಕಾವ್ಯಗಳಲ್ಲಿ ವೈಚಾರಿಕತೆ ಮತ್ತು 
ಆತ್ಮವಿಶ್ಲೇಷಣೆಗೆ ಮಹತ್ವ ದೊರಕಿದೆ. ಆತ್ಮಶೋಧನೆ, ಸಮರ್ಪಣ ಭಾವದ ಕಾರಣ 
ದಿಂದಾಗಿ ಕವಿ ಒಬ್ಬ ಸಾಧಕರಾಗಿ ಕಾಣುತ್ತಾರೆ. ಈ ಮೂರೂ ಸಂಗ್ರಹಗಳಲ್ಲಿ 
ಅಜ್ಞೇಯರ ಕಾವ್ಯವಿಕಾಸ ಹೊಸ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ. 


*ಕಿತನಿ ನಾವೊಂಮೇ ಕಿತನೀ ಬಾರ' (1967) (ಎಷ್ಟೊಂದು ದೋಣಿಗಳಲ್ಲಿ 
ಎಷ್ಟೊಂದು ಬಾರಿ) ಇದು ಕವಿಯ ಒಂದು ಪ್ರೌಢ ಕೃತಿ. ಇದೇ ಕಾವ್ಯಕ್ಕೆ 1978ರ 
ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಈ ಕಾವ್ಯದಲ್ಲಿ ಕವಿ ಮಾನವನ ಬಗೆಗೆ 
ಇದ್ದ ತನ್ನ ಸಂವೇದನೆಗೆ ಹೊಸ ಸಂಸ್ಕಾರ ಕೊಟ್ಟಿದ್ದಾರೆ. ಕಾವ್ಯದ ಪ್ರಮುಖ ಭಾವದಲ್ಲಿ 
ತನ್ನ ನ್ದ ಸಮರ್ಪಿಸಿಕೊಂಡಿದ್ದಾ ರೆ. ಇದು ಕವಿಯ ಕಾವ್ಯವಿಕಾಸಕ್ಕೆ ಹೊಸ ತಿರುವು 
ಕೊಟ್ಟ ಕೃತಿ. ವಸ್ತು ಮತ್ತು ಶೈಲಿಗಳ ದೃಷ್ಟಿಯಿಂದ ಇದು ಹಿಂದಿನ ಕೃತಿಯಂತಿದ್ದರೂ 
ಬೇರೆ ಮಾದರಿಯದು. ಬೇರೆಯೆನಿಸಿದರೂ ಹಿಂದಿನ ಕೃತಿಗಳೊಂದಿಗೆ ಹೊಂದಿಕೊಂಡಿದೆ. 
ಕವಿ ಇಲ್ಲಿ ಹೊಸ ಕ್ಷೇತ್ರ, ಹೊಸ ಮಾರ್ಗ, ಹೊಸ ದಿಕ್ಕುಗಳನ್ನು ಅರಸುತ್ತ ಸಾಗಿದ್ದಾರೆ. 
ಸಿಕ್ಕಿದ್ದನ್ನು ಪ್ರಸಾದವೆಂದು ಸ್ವೀಕರಿಸಿ ಮುಂದೆ ಸಾಗಿದ್ದಾರೆ. ಕವಿಗೆ ಎಲ್ಲಿಯೂ ಕೊನೆ 
ಯೆಂಬುದಿಲ್ಲ. "ಕಿತನೀ ನಾವೊಂಮೆ ಕಿತನೀ ಬಾರ” ಇದು ಕಾವ್ಯದ ಒಂದು ಕವಿತೆ. ಅದರ 
ಕೆಲವು ಪಂಕ್ತಿಗಳ ಭಾವಾನುವಾದ ಹೀಗಿದೆ : 


ಎಷ್ಟೊಂದು ದೂರದಿಂದ ಎಷ್ಟೊಂದು ಬಾರಿ 
ಎಷ್ಟೊಂದು ಹೊಯ್ದಾಡುವ ದೋಣಿಗಳಲ್ಲಿ ಕುಳಿತು 
ನಿನ್ನೆಡೆಗೆ ಬಂದಿದ್ದೆ ನೆ, 

ಓ ನನ್ನ ಪುಟ್ಟ ಜ್ಯೋತಿ ! 

ಕೆಲವೊಮ್ಮೆ ಮಂಜು ಮುಸುಕಿನ ಕಾರಣ 

ನಾ ನಿನ್ನ ನೋಡಲಾರೆ. 

ಆದರೆ ಅದಕ್ಕೆಂಥ ಪ್ರಭಾವಳಿ! 

ನಿನ್ನ ಜ್ಯೋತಿಯನರಸುತ್ತ ಸಾಗುತಲಿದ್ದೇನೆ 
ಎಷ್ಟೊಂದು ಬಾರಿ! 

ಓ ನನ್ನ ತಿಳಿಯಲಾರದ ಸತ್ಯ ! ಎಷ್ಟೊ ೦ದು ಸಲ.... 


ಕ್ರಾಂತಿಕಾರಿ ಸಾಹಿತಿ "ಅಜ್ಞೇಯ' ೧೩೧ 


ಈ ಸಂಗ್ರಹದ ನಂತರ "ಕ್ಯೋಂಕಿ ಮೈ ಉಸೆ ಜಾನತಾ ಹೂಂ' (1970) "ಸಾಗರ 
ಮುದ್ರಾ' (1970) "ಮಹಾವೃಕ್ಷ ಕೆ ನೀಚೆ' (1977) ಎಂಬ ಕಾವ್ಯಗಳು ಪ್ರಕಟ 
ಗೊಂಡಿವೆ. ಈ ನವ್ಯ ಕವಿತೆಗಳಲ್ಲಿ ಕವಿಗೆ ಸಾಕಷ್ಟು ಪರಿಪಕ್ವ ತೆ ಲಭಿಸಿದೆ ಮತ್ತು. ಅರ್ಥ 
ಗಾಂಭೀರ್ಯ ಹೆಚ್ಚು ತ್ತ ಹೋದರೂ ಕ್ಲಿಷ್ಟತೆ ಕಡಿಮೆಯಾಗಿದೆ. ಸಹಜ ಸೌಂದರ್ಯದ 
ಬೆಡಗು ಇವುಗಳಿಗಿದೆ. 


ಹೀಗೆ ಆಜ್ಞೇಯರ ಕಾವ್ಯ ವಿಕಾಸಕ್ರಮದಲ್ಲಿ ನಾವು ಮೂರು ಹಂತಗಳನ್ನು 
ಕಾಣಬಹುದು. “ಭಗ್ನದೂತ', “ಚಿಂತಾ” ಮತ್ತು "ಇತ್ಕಲಮ್‌' ಇವು ನವೋದಯ 
ರಚನೆಗಳಾದರೆ “ಇತ್ಯಲಮ್‌' “ಹರಿ ಘಾಸ್‌ ಪರ್‌ ಕ್ಷಣ ಬರ್‌', ಮತ್ತು "ಬಾವರಾ 
“ಅಹೇರಿಯ' ಕವನಗಳು ನವ್ಯ ಕಾವ್ಯದ ಆರಂಭದ ರಚನೆಗಳಾಗಿವೆ. “ಇಂದ್ರ ಧನುಷ 
ಕಾಂದೇ ಹುಏ'ದಿಂದ ಹಿಡಿದು "ಮಹಾವೃಕ್ಷ ಕೆ ನೀಚೆ' ವರೆಗಿನ ರಚನೆಗಳು ನವ್ಯಕಾವ್ಯದ 
ಪ್ರೌಢ ರಚನೆಗಳಾಗಿವೆ. 


ಒಟ್ಟಿನಲ್ಲಿ ವಾತ್ಸಾ ,ಯನರು ವ್ಯಕ್ತಿನಿಷ್ಠ ಕವಿಯೆನಿಸಿದರೂ ಅವರ ಕಾವ್ಯದ ಸ್ವರ 
ಇನ್ನು ಳಿದ ನವ್ಯಕವಿಗಳಿಗಿಂತ ವೈವಿಧ್ಯಪೂರ್ಣವಾಗಿದೆ. ಅವರ ಕಾವ್ಯದಲ್ಲಿ ಸ್ವಾನುಭೂತಿ, 
ಸಾಮಾಜಿಕ ಪ್ರಜ್ಞೆ, ಪ್ರೇಮ, ದರ್ಶನ, ವೈಜ್ಞಾನಿಕ ಚೇತನ, ಯಾಂತ್ರಿಕ ಸಭ್ಯತೆ, ಜಾನ 

ಇ ಅಲ ಲ ಠಿ 

ಪದ ವಾತಾವರಣ, ಕ್ರಾಂತಿಕಾರಿ ಕೂಗು, ನಿಸರ್ಗ ಸೌಂದರ್ಯ ಮತ್ತು ಮಾನವೀಯ 
ಸೌಂದರ್ಯ ಇವೆಲ್ಲವುಗಳಿಗೆ ಅಭಿವ್ಯಕ್ತಿ ದೊರಕಿದೆ. ಭಾಷೆಯ ದೃಷ್ಟಿಯಿಂದ ವಾತ್ಸಾ 
ಯನರು ಹಿಂದೀಭಾಷೆಯ ಅದ್ಭುತ ಶಿಲ್ಪಿ. ತಮ್ಮ ವಿಚಾರಗಳನ್ನು ಪ್ರತೀಕಗಳ ಮಾಧ್ಯಮ 
ದಿಂದ ಅತ್ಯಂತ ಸಮರ್ಥವಾಗಿ ವ್ಯಕ್ತಪಡಿಸುತ್ತಾರೆ. 


ಕಥೆ ಕಾದಂಬರಿಗಳು ; 


ಗದ್ಯ ಸಾಹಿತ್ಯದಲ್ಲಿ ಅಜ್ಜೇಯರದು ಪಳಗಿದ ಕೈ. ಅಜ್ಞೇಯರು ಹಿಂದಿಯ 
ಸರ್ವಶ್ರೇಷ್ಠ ಕಾದಂಬರಿಕಾರರು. ಅವರ ಮೂರು ಕಾದಂಬರಿಗಳಲ್ಲಿ "ಶೇಖರ. ಏಕ 
ಜೀವನಿ' (ಶೇಖಶ: ಒಂದು ಜೀವನ ಚರಿತ್ರೆ) ಹಿಂದಿಯಲ್ಲಿ ಬಂದ ಒಂದು ಯುಗ 
ಪ್ರವರ್ತಕ ಕಾದಂಬರಿ. ಮನೋವೈಜ್ಞಾನಿಕ ಚಿತ್ರಣ ಮತ್ತು ಹೊಸ ಶೈಲಿಯ ಕಾರಣ 
ಹಿಂದೀ ಕಾದಂಬರಿಯ ಸಂಕ್ರಾಂತಿ ಕಾಲದಲ್ಲಿ ಇದರ ಸೃಷ್ಟಿ. ಕಾದಂಬರಿಯ ನಾಯಕ 
ಶೇಖರನ ಬಾಳಿನ ಕಥೆ ಇದರಲ್ಲಿದೆ. ಲೇಖಕರು ಶೇಖರನ ಜೀವನದ ಒಂದು ವಿಶಿಷ್ಟ 
ದರ್ಶನದ ಪ್ರತಿಪಾದನೆಯನ್ನು ಇಲ್ಲಿ ಮಾಡಿದ್ದಾರೆ. ಇದು ಹುಟ್ಟು ಕ್ರಾಂತಿಕಾರಿಯ ದರ್ಶನ. 
ಈ ಕಾದಂಬರಿ ಹಿಂದಿ ಕಾದಂಬರಿಯ ಹಳೆಯ ಪರಂಪರೆ ಮತ್ತು ಸ್ವರೂಪಕ್ಕೆ ಒಂದು 


೧೩೨ ಕರ್ನಾಟಕ ಭಾರತಿ 


ಹೊಸ ತಿರುವು ಕೊಟ್ಟಿದೆ. ಇಲ್ಲಿ ಸ್ತ್ರೀ ಮತ್ತು ಪುರುಷ ಪ್ರಕೃತಿಯ ಎರಡು ರೂಪಗಳು. 
ಇವರನ್ನು ಅಣ್ಣತಂಗಿಯೆಂದು ಕಲ್ಪಿಸುವದು ಪ್ರಕೃತಿಯನ್ನು ಅಪಮಾನಗೊಳಿಸಿದಂತೆ. 
ಈ ಸಮಾಜ ನಿಸರ್ಗದ ಪುತ್ರನ ಮೇಲೆ ನಿಯಂತ್ರಣ ವಿಧಿಸುತ್ತದೆ. ಹೀಗಾಗಿ ಅವನ 
ಶಕ್ತಿಯೆಲ್ಲವೂ ಸಮಾಜದೊಡನೆ ಹೋರಾಡಿ ನಷ್ಟವಾಗುವದು. ಇದರ ಪರಿಣಾಮ 
ವಾಗಿ ಶೇಖರನ ಪ್ರೇಯಸಿ ಶಶಿ ಗತಿಸಿದಳು. ಕೊನೆಗೆ ಅವನಿಗೂ ಅದೇ ಸ್ಥಿತಿ ಬಂತು. 


“ನದೀ ಕೆ ದ್ವೀಪ' (ನದಿಯ ದ್ವೀಪ) ಇದು ವ್ಯಕ್ತಿಚರಿತ್ರೆಯ ಕಾದಂಬರಿ. ಇದು 
ಭುವನ ಮತ್ತು ರೇಖಾ ಇವರಿಬ್ಬರ ಪ್ರೇಮ ಕಥೆಯಾಗಿದೆ. ಇದರಲ್ಲಿ ವಿಚಾರದ 
ವಿಕಾಸ ಕಾಣಬಹುದು. ಇಲ್ಲಿ ಕ್ರಾಂತಿಯಿಲ್ಲ. ಸಂಭವಿಸುವ ಘಟನೆಗಳ ಬಗ್ಗೆ ಸಮಾಜದ 
ಆಸಕ್ತಿಯೂ ಇಲ್ಲ, ನಿರ್ಬಂಧವೂ ಇಲ್ಲ. ರೇಖಾಳನ್ನು ಗಂಡ ತ್ಯಜಿಸುತ್ತಾನೆ. ಪತಿ 
ಬೇರೆಯೊಬ್ಬಳನ್ನು ಇಟ್ಟುಕೊಳ್ಳುತ್ತಾನೆ. ರೇಖಾ ಭುವನನಿಂದಾಗಿ ಗರ್ಭವತಿಯಾಗಿ 
ಗರ್ಭಪಾತ ಮಾಡಿಸಿಕೊಳ್ಳುತ್ತಾಳೆ. ಆ ಮೇಲೆ ಡಾಕ್ಟರನೊಂದಿಗೆ ವಿವಾಹ ಮಾಡಿ 
ಕೊಂಡರೂ ಸಮಾಜ ಮೌನ ತಾಳುತ್ತದೆ. ಭುವನನ ಗೌರಾ ಎಂಬ ವಿದ್ಯಾರ್ಥಿನಿ 
ಯುವತಿಯಾದ ಮೇಲೆ ಇಬ್ಬರೂ ಪರಸ್ಪರ ಆಕರ್ಷಿತರಾದರೂ ಸಮಾಜದಲ್ಲಿ ಬೊಬ್ಬೆ 
ಯೇಳುವದಿಲ್ಲ. ಇವರಿಗೆ ಸಮಾಜದ ಭಯವಿಲ್ಲ. ಇಲ್ಲಿ ವಿದ್ರೋಹದ ಭಾವನೆ ಹುಟ್ಟು 
ವದಿಲ್ಲ. ಇದರಲ್ಲಿ ಲೇಖಕರು ಪತ್ರಾತ್ಮಕ ಶೈಲಿಯನ್ನು ಬಳಸಿದ್ದಾರೆ. 


“ಅಪನೆ ಅಪನೆ ಅಜನಬಿ' (ತನಗೆ ತಾನೇ ಆಪರಿಚಿತ) ಅಜ್ಲೇಯರ ಮೂರನೇ 
ಕಾದಂಬರಿ. ಹಿಂದಿಯಲ್ಲಿ ಇದೊಂದು ಹೊಸ ಪ್ರಯೋಗ. ಹೆಸರು, ಶೈಲಿ, ಸಮಸ್ಯೆ, 
ಘಟನೆ, ಸಂಘರ್ಷ ಮತ್ತು ಕಾರ್ಯ ಮೊದಲಾದ ತಾತ್ವಿಕ ದೃಷ್ಟಿಯಿಂದ ಈ ಕಾದಂಬರಿ 
ಅಜ್ಞೇಯರ ಪ್ರಯೋಗಶೀಲ ಪ್ರಗತಿಯ ಸಂಕೇತವಾಗಿದೆ. ಮನೋವೈಜ್ಞಾನಿಕ ಸಮಸ್ಯೆಯು 
ಇದರ ಆಧಾರ. ಇದು ಲೇಖಕರ ವಿಲಕ್ಷಣ ಗದ್ಯಕೃತಿ. ಇಲ್ಲಿ ನಾಟಕೀಯತೆಯಿದ್ದರೂ 
ಇದು ನಾಟಕವಲ್ಲ; ಆತ್ಮಕಥಾತ್ಮಕ ಶೈಲಿಯಲ್ಲಿ ಬರೆದ ಚರಿತ್ರಪ್ರಧಾನ ಕಾದಂಬರಿ. 


ಒಟ್ಟಿನಲ್ಲಿ ಹೇಳುವದಾದರೆ, ಅಜ್ಜೇಯರು ಮನೋವೈಜ್ಞಾನಿಕ ಕಾದಂಬರಿಕಾರರು, 
ಘಟನೆಗಳಿಗಿಂತ ಪಾತ್ರಗಳ ಮನೋವಿಶ್ಲೇಷಣೆಯ ಕಡೆಗೆ ವಿಶೇಷ ಗಮನ ಕೊಟ್ಟಿದ್ದಾರೆ. 
ಇವರ ಈ ಮೂರೂ ಕಾದಂಬರಿಗಳು ಹಿಂದೀ ಸಾಹಿತ್ಯದಲ್ಲಿ ತಮ್ಮದೇ ಆದ ಅಸ್ತಿತ್ವ ಮತ್ತು 
ಮಹತ್ವ ಪಡೆದುಕೊಂಡಿವೆ. 


ಇವರು ಶ್ರೇಷ್ಠದರ್ಜೆಯ ಕಥೆಗಾರರೂ ಕೂಡ. ಇವರ ಕಥೆಗಳು ಅನೇಕ ಸಂಕಲನ 
ಗಳಲ್ಲಿ ಪ್ರಕಟಗೊಂಡಿವೆ. “ವಿಪಥಗಾ' “ಪರಂಪರಾ' "ಕೋಠರೀ ಕಿ ಬಾತ' “ಶರಣಾರ್ಥಿ” 


ಕ್ರಾಂತಿಕಾರಿ ಸಾಹಿತಿ “ಅಜ್ಞೇಯ' ೧೩೩ 


“ಜಯದೋಲ' "ಯೇ ತೇರೆ ಪ್ರತಿರೊಪೆ' ಇವೇ ಇವರ ಪ್ರಸಿದ್ದ ಕಥಾಸಂಕಲನಗಳು. 
ಇವುಗಳಲ್ಲಿ ಕೆಲವು ಕಥೆಗಳ ವಿಷಯ ಪ್ರೇಮ, ಕೆಲವು ಕ್ರಾಂತಿವಿಷಯಕ, ಇನ್ನು ಕೆಲವು 
ಕಾರಾಗ್ರಹವಾಸಕ್ಕೆ ಸಂಬಂಧಪಟ್ಟವುಗಳಾಗಿವೆ. ಸಮಸ್ತಯುಗ, ಜೀವನ, ಇತಿಹಾಸ, 
ಧರ್ಮ, ರಾಜನೀತಿ ಮೊದಲಾದವುಗಳನ್ನು ಅಜ್ಞೆ ೀಯರು ವ್ಯಕ್ತಿದೃಷ್ಟಿಯಿಂದ ನೋಡು 
ತ್ತಾರೆ. ಆದರೂ ಕಥೆಗಳಲ್ಲಿಯ ಅವರ ಪಾತ್ರಗಳು ವರ್ಗವಾದಿಗಳಾಗದೇ ತಮ್ಮವೇ 
ಆದ ವ್ಯಕ್ತಿತ್ವ ಕಾದುಕೊಂಡಿವೆ. 


ಕಥೆ, ಕಾದಂಬರಿಗಳಲ್ಲದೆ ವಾತ್ಸ್ಯಾಯನರು ಪ್ರಬಂಧಗಳನ್ನೂ ಬರೆದಿದ್ದಾರೆ, 
“ತ್ರಿಶಂಕು, "ಆತ್ಮನೇ ಪದ', "ಅರೇ ಯಾಯಾವರ, ರಹೇಗಾ ಯಾದ?” "ಏಕ 
ಬೂಂದ್‌ ಸಹಸಾ ಮಛಲೀ' ಈ ಸಂಕಲನಗಳಲ್ಲಿ ಅವರ ಪ್ರಬಂಧಗಳು, ಪ್ರವಾಸ ಲೇಖನ 
ಗಳು ಪ್ರಕಟಗೊಂಡಿವೆ. ಇವು ಮನೋವೈಜ್ಞಾ ನಿಕ ಪ್ರಬಂಧಗಳಾಗಿವೆಯಲ್ಲದೆ ವ್ಯಕ್ತಿ 
ನಿಷ್ಕವೂ ಆಗಿವೆ. 


ಹೀಗೆ ಅಜ್ಞೆ €ಯರ ಸಾಹಿತ್ಯ ವೈವಿಧ್ಯಪೂರ್ಣವಾಗಿದೆ. ಆಧುನಿಕ ಹಿಂದೀ ಕಾವ್ಯದಲ್ಲಿ 
ಹೊಸ ಅಂದೋಲನವಾದ “ಪ್ರಯೋಗವಾದ'ದ ಪ್ರವರ್ತಕರಾಗಿ ಯುಗದ ವಿಚಾರಧಾರೆಗೆ 
ಸಶಕ್ತ ಅಭಿವ್ಯಕ್ತಿಯನ್ನು ಕೊಟ್ಟಿದ್ದಾರೆ. ಕಾವ್ಯಕ್ಷೇತ್ರದಲ್ಲಿ ಹೊಸ ಪ್ರಯೋಗ ಮಾಡಿ 
ದಂತೆ ಗದ್ಯಕ್ಷೇತ್ರದಲ್ಲೂ ನವೀನ ಪ್ರಯೋಗ ನಡೆಸಿ ಎರಡರಲ್ಲೂ ಹೊಸ ಮಾರ್ಗವನ್ನು 
ಹುಡುಕಿಕೊಟ್ಟಿದ್ದಾರೆ. ಇದೇ ಕಾರ್ಯವನ್ನು ಕನ್ನಡದಲ್ಲಿ ಗೋಪಾಲಕೃಷ್ಣ ಅಡಿಗರು 
ಮಾಡಿದ್ದಾರೆ. ಕನ್ನಡಕಾವ್ಯದಲ್ಲಿ ಅಡಿಗರು ಮಾಡಿದ ಐತಿಹಾಸಿಕ ಕಾರ್ಯವನ್ನು ಹಿಂದಿ 
ಯಲ್ಲಿ ವಾತ್ಸ್ಯಾಯನರು ಮಾಡಿದ್ದಾರೆ. ಅವರ ಕಾವ್ಯದ ಕ್ಲಿಷ್ಟತೆಯಿಂದಾಗಿ ಅಜ್ಞೇಯರು 
ಜನಸಾಮಾನ್ಯರ ಕವಿಯಲ್ಲವೆಂಬ ಆಕ್ಷೇಪಕ್ಕೂ ಗುರಿಯಾಗಿದ್ದಾರೆ. ಇದರಲ್ಲಿ ಸತ್ಕಾಂಶ 
ವಿದ್ದರೂ ಅವರು ಸಾಮಾನ್ಯರ ಜೀವನದಿಂದ ದೂರ ಸರಿದಿಲ್ಲ. ಬಾಳಿನಲ್ಲಿ ಸದಾ 
ಹೋರಾಡಿದ್ದಾರೆ. ದೇಶದ ತುಂಬ ಅಲೆದಾಡಿದ್ದಾರೆ. ನಿಜಜೀವನದ ಈ ಅನುಭವ 
ಗಳೆಲ್ಲ ಅವರ ಸಾಹಿತ್ಯದಲ್ಲಿ ಮೂಡಿವೆ. ವ್ಯಕ್ತಿ ತಾನು ದೊಡ್ಡವನಾಗದೆ ತನ್ನ 
ಸಮಾಜವನ್ನು ದೊಡ್ಡದು ಮಾಡುವದು ಸಾಧ್ಯವಿಲ್ಲ ಎಂಬುದು ಅವರ ಜೀವನದೃಷ್ಟಿ. 
ತೆ 
ನವೋದಯ ಸಾಹಿತ್ಯ ಮತ್ತು ಲೇಖಕರ ಬಗೆಗೆ ಕ್ರಾಂತಿಕಾರಿ ಅಜ್ಲೇಯರಿಗೆ 
ಅಗೌರವವಿಲ್ಲ. ಭಾರತೀಯ ಸಂಸ್ಕೃತಿ, ಶಾಸ್ತ್ರ, ಸಾಹಿತ್ಯ, ಜ್ಞಾ ನವಿಜ್ಞಾನಗಳ ಬಗ್ಗೆ 
ಅಜ್ಞೇಯರಿಗೆ ಆಳವಾದ ವಿಶ್ವಾಸ ಮತ್ತು ಶ್ರದ್ಧೆ ಯಿದೆ. ಅವರ ಕಾವ್ಯ ಹಿಂದೀ 
ಸಾಹಿತ್ಯದ ಚಿರಸಂಪತ್ತು. ಅವರ ಕಥೆ, ಕಾದಂಬರಿಗಳು ಹಿಂದೀ ಕಾದಂಬರಿ ವಿಕಾಸಕ್ಕೆ 
ಪತಿ 


ಹೊಸ ತಿರುವು ಕೊಟ್ಟವುಗಳು. ಅನೇಕ ಪತ್ರಿಕೆಗಳ ಸಂಪಾದಕರಾಗಿ ಹಿಂದೀ ಪತ್ರಿ 


೧೩೪ ಕರ್ನಾಟಕ ಭಾರತಿ 


ಕೋದ್ಯಮವನ್ನೂ ಚೆನ್ನಾಗಿ ಬೆಳೆಸಿದರು. ಇಂಥ ಪ್ರತಿಭಾಸಂಪನ್ನ ಕ್ರಾಂತಿಕಾರಿ ಸಾಹಿತಿ 
ಗಳು ಹಾಗೂ ಸಾಹಿತಿ ಹಿಂದಿಯಲ್ಲಿ ಮಾತ್ರವಲ್ಲದೆ ಭಾರತೀಯ ಸಾಹಿತ್ಯದಲ್ಲಿಯೇ ವಿರಳ. 
ಆದ್ದರಿಂದಲೇ ಹಿಂದೀ ಸಾಹಿತ್ಯಕ್ಕೆ ಅಜ್ಞೇಯರ ಕೊಡುಗೆ ಮಹತ್ತರವಾದುದು, 
ವಿಶಿಷ್ಟವಾದುದು. 


NI 


ಜನಪದ ಕವಿಚರಿತೆ 


ಅ ಮಲ್ಲಿಕಾರ್ಜುನ ಲಕ್ಕೆ 


೮೫. ಹೊಂಗಲದ ಬಸವ (೧೭೪೦-೧೮೭೦) 


ಬೆಳಗಾವಿ ಜಿಲ್ಲೆಯಲ್ಲಿ ಬೈ ಲಹೊಂಗಲ ಒಂದು ತಾಲೂಕು ಸ್ಸ ವಾಗಿದೆ. 
ಇದಕ್ಕೆ ಹೊಂಗಲ ಎಂದೂ ಕರ ಬಸವನೆಂಬ ಕವಿ ಈ ಗ್ರಾ ಮದಲ್ಲಿ ಹುಟ್ಟಿ 
ಬೆಳೆದವನಾಗಿದ್ದಾ ನೆ. “ವ ಷಭ ಎನು ವುದು ಈತನ ಕಾವ, ನಾಮವಾಗಿರುತ್ತ ದೆ. ಕಿತ್ತೂ ಪ್ರ 
ಸಂಸ್ಥಾ ನದ ನ ಸವನ್ನು ಪೂರ್ಣ ಅರಿತ ಕವಿ ಇವನಾಗಿದ್ದಾ ನೆ. ಅಂತೆಯೇ ಈತನು 
ರಚಿಸಿದ ಮಲ್ಲಸರ್ಜ ದುಂದುಮಿ -ಒಂದು ಉನ್ನತ ಖಂಡಕಾವ್ಯವಾಗಿರುತ್ತದೆ. 
ಜಾನಪದ ಸಾಹಿತ್ಯ ಕ್ಷೇತ್ರದಲ್ಲಿ ಈ ದುಂದುಮಿಗೆ ವಿಶೇಷವಾದ ಸ್ಟಾ ನವಿದೆ. ವೃಷಭ ಕವಿ 
ಒಟ್ಟು ಮೂರು ದುಂದುಮಿಗಳನ್ನೂ, ನೂರಾರು ಲಾವಣಿಗಳನ್ನೂ ರಚಿಸಿದ್ದಾನೆ. 
ಖಮವಶರ ಲಾವಣಿಯ ಹಸ್ತಪ್ರತಿಯೊಂದರಲ್ಲಿ ಕೊನೆಗೆ “ಹೇಮಗಲಾಖ್ಯವೆಂಬುದೀ 
ಪುರವ ಅಲ್ಲಿ । ಸೋಮಧರನ ಸಮಯಪ್ರೇಮಿ ವೃಷಭನೆಂಬ | ನಾಮದ ಸೇವಕ 
ಪೇಳಿದ ಕೃತಿಯ ॥' ಎಂದು ಕವಿ ತನ್ನ ಬಗ್ಗೆ ಹೇಳಿಕೊಂಡಿದ್ದಾ ನೆ. ಇವುಗಳ 
ಪ್ರತಿಮಾಡಿದ ಶಕೆ ೧೭೯೨ ಪ್ರಮೋಧೂತ ಸಂವತ್ಸರ ಕಾರ್ತಿಕ ಮಾಸ ಎಂದಿರುವುದ 
ರಿಂದ ಮಧುರಚೆನ್ನ ಮತ್ತು ದೊಡ್ಡಭಾವೆಪ್ಪ ಮೂಗಿ ಅವರು ಈ ಕವಿ ದುಂದುಮಿ 
ಗಳನ್ನು ಬಹುಶಃ ೧೯ನೇ ಶತಮಾನದ ಆದಿಯಲ್ಲಿ ರಚಿಸಿರಬೇಕೆಂದು ಊಹಿಸಿದ್ದಾರೆ. 
ಆದ್ದರಿಂದ ಕವಿ ಅದಕ್ಕೂ ಮೊದಲು ೨೦ ವರುಷ ಅಂದರೆ ಸು. ೧೭೮೦ ರಿಂದ ೧೮೭೦ 
ಅವಧಿಯಲ್ಲಿ ಬಾಳಿರಬೇಕೆಂದು ಹೇಳಬಹುದಾಗಿದೆ. 


ಬಾಜಿರಾಯನು ಹೊಂಗಲಕ್ಕೆ ಬಂದಾಗ ಕವಿ ತನ್ನ ಊರಿನ ಸಾಂದರ್ಯವನ್ನು 
ಮನಸಾರೆ ಹೊಗಳಿದ್ದಾನೆ. ತನ್ನನ್ನು ಸರಿಗಟ್ಟುವವರು ಮತ್ತೆ ಯಾರೂ ಇಲ್ಲವೆಂದು 
ಆತ್ಮಾಭಿಮಾನ ತಾಳಿದ್ದಾ ನೆ. 


“ನೆರವಿಕೋ ಹೊಂಗಲ | ದರಸು ವೃ ಷಭರಾಜ 
ಸರಿ ನಿನ್ನೊರತು ಮತ್ಯಾರ್ನರಿಯೆ ಟೋಕದಲಿ' 


೩೭೬ ಕರ್ನಾಟಕ ಭಾರತಿ 


ಹೊಂಗಲ ಗ್ರಾಮಕ್ಕೆ ಹೇಮೆ (ಹೊನ್ನ) ಗಲಾ (ಗಲ-ಕಂಠ) ಗಲಾಖ್ಯ ಎಂದೂ ಕರೆ 
ಬಿದ್ದಾನೆ. ಬಹುಶಃ ದುರದುಂಡೀಶ ಕವಿ ಈತನನ್ನು ಅನುಸರಿಸಿಯೇ ತಾನು “ಕನಕರಂಠ 
ಗ್ರಾಮ' ಎಂದು ಕರೆದಿರಬೇಕು. ಮಲ್ಲಸರ್ಜ ದುಂದುಮಿಯಲ್ಲಿ ಬರುವ ಈ ಕವಿಯ 
ಕೆಲವು ಪೆದ್ಯಗಳಿವು £ 


“ಪಾತ್ರದವರನು ಪದದ । ಸೂತ್ರವಿಡಿದ್ದಾ ಡುತಲಿ ॥ 

ನೇತ್ರದೊಳು ಭಾವ ತೋರಿಸುತೆ ॥ 

ಏರುವಠಾನೆ ಕುಮರೆಗಳ ತೋಫುಗ 1 ಇ್ಹಾರುವವು ಧಡಧಡಲ್ಲೆನ್ನುತಲಿ ! 
ಆಗ 8 

ದಾರಿನ ಜನರು ಕವಾಯ್ತದಲಿ । ಇದ್ದು ಸೂರ್ಯಗಡರುವ ಬಾಣಬಿಡವುತಲಿ 

ತರಿಕಿಟವೆಂದು ತದ್ದಿ ಮಿತವೆಂದು ಜಣಜಣತೆಂದು | ಕಾದಿ 

ವಾರಿಜಾಕ್ಷಿಯರು ಒಯ್ಯಾರದಲಿ ನೃತ್ಯ! 

ಚಾರುತನದ ನಾಂಟ್ಯವಾಡುತಲಿ ಹೀಂಗೆ! 

ತೋರಿ ತೆರಳುವ ಸೈನ್ಯ ಮೀರಿ ಶೋಭಿಸುತೆ ಶೃಂ॥ 

ಗಾರವಾಗಲು ನೋಡ್ಕುಲ್ಲಾಸದಿ ದೊರೆಯು । 

ಕ್ಷೇತ್ರದೊಳು ಭಾವತೋರಿಸುತೆ ವೈಭವದ ವಿ ಟ 

ಚಿತ್ರಗಳಿಗೊಲಿದು ನಲಿವುತಲಿ ॥ 

ಹತ್ತುವೆರ್‌ ಪಲ್ಲಕ್ಕಿ ಮುಂದೆ | ತಲಿಮ್ಯಾಲೆ । 

ಸತ್ತಿಗ್ಹಿಡಿವರು ರನ ರ FR 


ಎರಡು ತಲೆಮಾರಿನ ಹಿಂದೆ ಬದುಕಿದ ಈ ಕವಿಯ ವಿಷಯಕ್ಕೆ ಇನ್ನೂ ಹೆಚ್ಚಿ ನೆ 
ಮಾಹಿತಿ ದೊರೆಯಬೇಕಾಗಿದೆ. 


೮೬. ನಿಂಬರಗಿಯ ನಾರಾಯಣ : (೧೭೯೦-೧೮೮೫) 


ಸು. ೧೭೯೦ರಲ್ಲಿ ಸೊಲ್ಲಾಪುರದ ಸೋದರ ಮಾವನ ಮನೆಯಲ್ಲಿ ನಾರಾಯಣನು 
ಹುಟ್ಟಿದನು. ಇವನ ಉದ್ಯೋಗ ನೇಕಾರಿಕೆಯಾಗಿತ್ತು. ೨೫ ವರುಷದವನಾಗಿದ್ದಾಗ 
ಒಮ್ಮೆ -ಹೋಳಿ ಹಬ್ಬದಲ್ಲಿ ಹುಡುಗಾಟಿಕೆ ಮಾಡಿದ್ದ ಕೈ ತಂದೆಯಿಂದ “ಛೀ' ಹಾಕಿಸಿ 
ಕೊಳ್ಳುತ್ತಾನೆ. ಅವಮಾನವಾಗಿ ಮನೆಯಿಂದ ದೂರ ಹೋಗುತ್ತಾನೆ. ಪಂಢರಪುರ 
ದಲ್ಲಿ ಹೀಗೆ ತಿರುಗಾಡುತ್ತಿದ್ದಾಗ -ಒಮ್ಮೆ ಸ್ವಪ್ನದಲ್ಲಿ "ಸಿದ್ದ ಗಿರಿಗೆ ಹೋಗು' ಎಂದು 
ದೃಷ್ಟಾಂತವಾಗುತ್ತದಂತೆ. ಅದೇ ಪ್ರಕಾರವಾಗಿ ಈ ನೇಕಾರ ನಾರಾಯಣನು ಸಿದ್ಧಗಿರಿಗೆ 
ತೆರಳಿ ಅಲ್ಲಿಯ "ಮುಪ್ಪಿನ ಮುನಿ'ಗಳಿಂದ ದೀಕ್ಷೆ ಪಡೆಯುತ್ತಾನೆ. ೧೮೨೫ರ ಸುಮಾರಿಗೆ 
ನಾರಾಯಣನು ಕುರಿಕಾಯವ ಕೆಲಸ ಪ್ರಾರಂಭಿಸುತ್ತಾನೆ. ಅವುಗಳನ್ನು ಅಡವಿಯಲ್ಲಿ 


ಜನಪದ ಕವಿಚರಿತೆ ಜ್‌ 


ಮೇಯಲು ಬಿಟ್ಟು ಧ್ಯಾನಾಸಕ್ತನಾಗುತ್ತಿರುತ್ತಾನೆ. . “ಗುರು-ಲಿಂಗೆ-ಜಂಗಮ' ಇವನ 
ಅಂಕಿತನಾಮವಾಗಿರುತ್ತದೆ. ನಾಥಸಂಪ್ರದಾಯಕ್ಕಂಟಿಕೊಂಡ ನಾರಾಯಣನು “ಗುರು 
ಲಿಂಗ ಜಂಗಮ ಮಹಾರಾಜ' ನೆನಿಸುತ್ತಾನೆ. ಹಲವಾರು ತತ್ವದ ಪದಗಳನ್ನು ರಚಿಸು 
ತ್ತಾನೆ. ೧೮೮೫ರ ಸುಮಾರು ಶಿವಾಧೀನನಾಗುತ್ತಾನೆ. 


ಅಂದಿಲ ಸಾಮಿ ಇಂದಿಲ 
೧೨ ವ ವು 


ಎಂದಿಗಾದರು ನಿಮ್ಮನಗಲಿ ನಾ ಇಲ್ಲ 1 ಪಲ್ಲ | 
ನಿರ್ಬೈಲನು ನೀನು ನಿರ್ವಿಕಾರನು ನಾನು | 
ಸಗುಣರೂಪ ನೀನು-ಶರಣ ಮಾಡುವೆ ನಾನು 'ಅ.ಪ। 


ಪಂಚವದನ ನೀನು ಪಾದ ನಂಬಿದೆ ನಾನು 

ಜಗಭರಿತ ನೀನು ಜಗದ ಒಳಗೆ ನಾನು 

ಪ್ರಣವಸ್ವರೂಪ ನೀನು ಪಠಿಸಿ ನೋಡುವೆ ನಾನು 

ಗುರುಲಿಂಗ ಜಂಗಮ ನೀನೆ-ನಾನೂ ನೀನೇ 101 


೮೭. ಹೆಬ್ಬಳ್ಳಿಯ ಪುಂಡ ಬಸನಕಂದ : (೧೮೦೦-೧೮೭೦) 


ಲಾವಣಿಕಾರರಲ್ಲಿ ಹೆಬ್ಬಳ್ಳಿಯ “ಪುಂಡ ಬಸವಕಂದ' ಎಂಬ ಅಂಕಿತದ ಜನಪದ 
ಕವಿಯೂ ಒಬ್ಬನಾಗಿದ್ದಾನೆ. ಇವನ ವಿಷಯಕ್ಕೆ ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ. 
_ ಕಿತ್ತೂರ ಸಂಸ್ಥಾ ನ ಹಾಳಾದ ತರುವಾಯದಲ್ಲಿ ಈ ಕವಿ ಬಹುಶಃ ಆ ಕಥೆಯನ್ನೆಲ್ಲಾ 
ಜನರ ಬಾಯಿಂದ ಕೇಳಿಯೋ ಚಿಕ್ಕಂದಿನಲ್ಲಿ ಕಣ್ಣಾರೆ ಕಂಡೋ ಕಿತ್ತೂರ ಸಂಸ್ಥಾನದ 
ದೊರೆಗಳ ಮೇಲೆ ಲಾವಣಿಗಳನ್ನು ರಚಿಸಿರಬೇಕು. ದೊಡ್ಡ ಭಾವೆಪ್ಪ ಮೂಗಿ ಅವರೂ 
ಕೂಡ "ಕಿತ್ತೂರಿನ ಪ್ರಕರಣವೆಲ್ಲ ಕೊನೆಗೊಂಡಾಗ ಈತನು ಜನರ ಬಾಯಿಂದ ಕೇಳಿದ 
ಕಥೆಯನ್ನೇ ಲಾವಣಿಯಲ್ಲಿ ಹೆಣೆದಿದ್ದಾನೆ' ಎಂದಿದ್ದಾರೆ. ಹೊಂಗಲದ ಬಸವನ ಶಿಷ್ಯ 
ಮಗನಾಗಿರಬೇಕೆಂದು ಮಧುರಚೆನ್ನರು ಊಹಿಸಿದ್ದಾರೆ. “ಸುಂದರ ಹೆಬ್ಬಳ್ಳಿ' 
"ಬಸವನ ಕಂದ' ಕಂಡಂತೆ ಕವಿ ಮಾಡಿದ ವಿಸ್ತಾರ' -ಎಂಬ ಈತನ ಹಾಡುಗಳ ಕೊನೆಗೆ 
ಬರುವ ಚರಣದಲ್ಲಿ "ಬಸವನ ಕಂದ' ಎಂದಿದೆ. ಬಹುಶಃ ಮಧುರಚೆನ್ನರು ಹೇಳಿದಂತೆ, 
ಹೊಂಗಲದ “ವೃಷಭ' -ಬಸವ ಕವಿಯ ಶಿಷ್ಯನಾಗಿರಬೀಕೆಂದು ಒಪ್ಪಿಕೊಳ್ಳೆ ಬಹುದಾಗಿದೆ. 


“ಪುಂಡ ಖುಸವಕಂದ'ನು -ಸಂಗೊಳ್ಳಿರಾಯಣ್ಣ , ಮಲ್ಲಸರ್ಜ, ಚೆನ್ನ ಮ್ಮ- 
ಮೊದಲಾದವರ ಕುರಿತು ಲಾವಣಿ ರಚಿಸಿದ್ದಾನೆ. 


ಕಿತ್ತೂರ ಚೆನ್ನವ್ವನ ಸೊಸಿ! ಹೊಂಗಲ ಬಿಟ್ಟು ಹೋಗುವಾಗೆ ಮಾಡತಾಳೆ 
೫2 ಮಾದುಃಖಾ | 


ಮತ್ತೆ ನಮ್ಮ ಮಲ್ಲಸರ್ಜ ಸತ್ತುಹೋಗದಿದ್ದರಿಂತು ಹೊತ್ತು ಹೋಗುದೇಕೆ 
ನಮ್ಮ ಬದುಕು | ಪ । 


೧೩೮ ಕರ್ನಾಟಕ ಭಾರತಿ 


ಎಬ ಸ ಎ ಸಟ ಎ ಇಐಎ. 0000000000006 ses ಇಂ ಸಂಔ್ಲ್ರೃ ಚಪ ಪ ಸಚ ಸ ಸನ ಸ ಸಚ ಚಚ ತ ಸಜ 0s 


ದಾನಧರ್ಮವ ಕೊಟ್ಟು ನೇಮನಿತ್ಯ ತೀರಿಸಿ । ಮನ್ಯ ಮುಕ್ತಿ ಕೊಡೆಂದು 
ಚನ್ನವನ ಸೊಸಿ ಮಣ್ಣೊಳಗಿಟ್ಟ ತಿರುಗಿದರು................ ಶಿ 


೮೮. ಕಳಸದ ಗೋನಿಂದಭಟ್ಟಿ : (೧೮೦೦-೧೮೭೦) 


ಧಾರವಾಡ ಜಿಲ್ಲೆಯ ಶಿಗ್ಗಾಂವ ತಾಲೂಕಿನ ಕಳಸದ ಗ್ರಾಮದಲ್ಲಿ ಗೋವಿಂದಭಟ್ಟ 
ಹುಟ್ಟಿದನು. ಸ್ಮಾರ್ತ ಬ್ರಾಹ್ಮಣನಿದ್ದು ಜ್ಯೋತಿಷ್ಯಶಾಸ್ತ್ರ ಬಲ್ಲವನಾಗಿದ್ದನು. ಸಂಸ್ಕೃತ 
ಪಂಡಿತನೂ ಆಗಿದ್ದ ನು. ಗುಡಗೇರಿಯ ಕಲ್ಮೇಶ್ವ ರ ದೇವಾಲಯ ಪೂಜಾರಿಯೂ 
ಆಗಿದ್ದನು. ಅಲ್ಲಿಯೇ ಗಾಂವಠಿ ಶಾಲೆಯೊಂದರ ಶಿಕ್ಷಕನೂ ಆಗಿದ್ದ ನು. ಇವನ ಬಳಿ 
ಅಭ್ಯಾಸ ಮಾಡಲು ನೂರಾರು ವಿದ್ಯಾರ್ಥಿಗಳು ಬರುತ್ತಿದ್ದರು. ಇಂಥ ಶಿಷ್ಯ ಬಳಗದಲ್ಲಿ 
ಶಿಶುನಾಳ ಶರೀಫನೂ ಒಬ್ಬನು. ಕೇವಲ ಅಕ್ಷರಾಭ್ಯಾಸದ ಗುರುವಾಗಿರದೆ, ಆಧ್ಯಾತ್ಮದನು 
ಭವವನ್ನು ಅರುಹಿ ಅವನ ಜೀವನದಲ್ಲಿ ಅಳವಡುವಂತೆ ಮಾಡಿದ ಶ್ರೇಯಸ್ಸು ಗೋವಿಂದ 
ಭಟ್ಟ ಗುರುವಿಗೆ ಸಲ್ಲುವಂತಹದು. ಯೋಗಾಭ್ಯಾಸದಲ್ಲೂ ಗೋವಿಂದಭಟ್ಟ ನಿಪುಣ 


ನಿದ್ದನು. 

ಇದರ ಹೊರತಾಗಿ ಗೋವಿಂದಭಟ್ಟನಲ್ಲಿ ಜಾನಪದ ಹಾಡುಗಾರಿಕೆ ಕರತಲಾಮಲಕ 
ವಾಗಿತ್ತು. ಅದರ ಲಯ, ಗತ್ತು, ಧಾಟಿಗಳನ್ನು ಬಲ್ಲವನಾಗಿದ್ದು ದರಿಂದ ನೂರಾರು 
ಅನುಭವದ ಪದಗಳನ್ನು ರಚಿಸಿದ್ದುಂಟು. ಗುರುವಿನ ಈ ಶಕ್ತಿಯೇ ಶರೀಫನಲ್ಲಿ ಹರಿದು 
“ಶರೀಫ'_ಭಜನಾ ಹಾಡುಗಳ ಭಂಡಾರಿಯೆ ಆದದ್ದ ನ್ನು ಇಲ್ಲಿ ಸ್ಮರಿಸಬಹುದು. 


“ಗುಡಿಪುರ'ದ ಅಂದರೆ ಗುಡಿಗೇರಿಯ “ಕಲ್ಮೇಶ್ವರ' ಈತನ ಹಾಡುಗಳಲ್ಲಿ ಬರುವ 
ಅಂಕಿತವಾಗಿದೆ. 


“ಗುರುಸೇವಾ ಮಾಡೋ ನೀನು | ಪಾಮರ ಮೂಢಾ ಪ 
ಗುರುಸೇವಾ ಮಾಡದೆ । ನರಸೇವಾ ಮಾಡುವಿ । 
ತಾರಿಸುವವರ ಕಾಣೆ ತಾಮಸ ನಿನ್ನದು We 


ಬಂದೇನು ಇಲ್ಲಿ ಕಂಡೀ | ಹಿಂದಿನ ಕರ್ಮವೆಲ್ಲ ಇಲ್ಲೇ ಉಂಡಿ 

ಮುಂದಿನೆ ಮಾರ್ಗವ ತಿಳಕೋ ಹುಚ ಮುಂಡೀ i $4 

ಸದಮಲ ಗುಡಿಪುರ ಕಲ್ಮನ ಕಾಣದೆ ।' ಕಾಲನ ವಶನಾಗಿ ಕೈಸಿರ 
ಸಿಗುವಿಯಲ್ಲೊ ॥ 


ಜನಪದ ಕವಿಚರಿತೆ ps 


೪೯. ಕುಂದಗೋಳ ಬಸಲಿಂಗಯ್ಯ (೧೮೦೦-೧೮೮೦) 


ಕುಂದಗೋಳ ಧಾರವಾಡ ಜಿಲ್ಲೆ ಯ ಒಂದು ತಾಲೂಕು ಸ್ಥ ಳ. ಒಕ್ಕಲುತನ, 
ವ್ಯಾಪಾರಕ್ಕೆ ಪ್ರಸಿದ್ಧಿ ಪಡೆದಂತೆ ಸಂಗೀತ-ಸಾಹಿತ್ಯಕಲೆಗೂ ಜನ್ಮಭೂಮಿಯಾಗಿದೆ- 
ಈ ಗ್ರಾಮದ ಬಸಲಿಂಗಯ್ಯನು ೧೯ನೇ ಶತಮಾನದಲ್ಲಿ ಬಾಳಿದವನಾಗಿದ್ದಾನೆ. ಹೋಳಿ 
ಪದಗಳನ್ನು ರಚಿಸುವಲ್ಲಿ ಎತ್ತಿದ ಕೈ. 


ಈತನು ರಚಿಸಿದ ಹಾಡುಗಳು ನೂರಾರು. ಅದರಲ್ಲಿ ನಾಲ್ಕನ್ನು ಡಾ. ಎಂ. ಎಸ್‌, 
ಸುಂಕಾಪುರ ಅವರು ಈಗಾಗಲೇ ಜೀವನಜೋಕಾಲಿಯಲ್ಲಿ ಪ್ರಕಟಿಸಿದ್ದಾರೆ. 
(ಕೃಷ್ಣಾ ರ್ಜುನರ ಕಾಳಗ, ಕೃಷ್ಣ ಗೊಲ್ಲತಿ, ವೀರ ಅಭಿಮನ್ಮು ಮುಂ.) ಕೃಷ್ಣಾ ರ್ಜುನರ ಕಾಳಗ 
ವನ್ನು ಬಯಲಾಟದ ರೂಪದಲ್ಲಿ ಈಗಲೂ ಆಡುವುದುಂಟು. ಹುಬ್ಬಳ್ಳಿಯ ರಾಜೇಂದ್ರ 
ಮಾಲಗತ್ತಿ ಎನ್ನುವವರ ಬಯಕೆಯ ಮೇರೆಗೆ ಈ ಬಯಲಾಟದ ಕಥೆಯನ್ನೇ ಹೋಳಿ 
ಹಾಡಿನ ಧಾಟಿಯಲ್ಲಿ ಹೆಣೆದುಕೊಟ್ಟ ನಂತೆ. ಈ ವಿಷಯ ತಿಳಿದ ನಾನು ಕುಂದಗೋಳ 
ದಲ್ಲಿ ಕವಿಯ ವಿಷಯಕ್ಕೆ ಹೆಚ್ಚಿನ ಮಾಹಿತಿಗೆಂದು ಹೋದರೆ ಅಲ್ಲಿ ಯಾವ ಸುಳಿವೂ 
ದೊರೆಯಲಿಲ್ಲ. ' 


ಈತನ ಹಾಡುಗಳಲ್ಲಿ “"ಕುಂದುಗೋಳ ಶ್ರೀ ಗುರುಸಖ', ಶ್ರೀ ಕುಂದುಗೋಳೆ 
ಅಸಮಾಕ್ಷ ಗುರುಪ್ರದ ಕರುಣದಲ್ಲಿ -ಬಸಲಿಂಗ ರಚಿಸಿದ', "ವರಕುಂದಗೋಳದ ತವೆ 
ಗುರುಕರುಣದಿಂದುಸುರ್ದೆ ಸಾರವನು' "ಕವಿ ಬಸಲಿಂಗೆಯ್ಯನಿಲ್ಲೆ ಬಂದು' - ಹೀಗೆ ಕವಿಯ 
ಅಂಕಿತಗಳನ್ನು ಗುರುತಿಸಬಹುದಾಗಿದೆ. 


“ಪುಂಡ ಪ್ರಚಂಡ ಉದ್ದ ೦ಡ ಕ್ಷತ್ರಿಯ ಕುಲ 
ಗಂಡರಿಕುಲ ಪಾರ್ಥನಂದನನು ಪಿತನ 

ಕಂಡಡೆ ಕಮಲದ್ವಂದ್ವವನು ದೀರ್ಫ' 

ದಂಡ ಶರಣು-ಶರಣೆಂದವನು ಭೂ 

ಮಂಡಲ ಪತಿಯಪ್ಪಣೆ ಕೊಟ್ಟು ಕಳುಹೊ ನೀ । 
ಭಂಡ ಬಲವನೆಲ್ಲ ಖಂಡಿಸಿ ಬರುವೆ' 


೯೦. ಗೋಕಾಕದ ಅನಂತಾಚಾರ್ಯ (೧೮೦೦-೧೮೮೦) 


ಗೋಕಾಕ ಬೆಳಗಾಂವಿ ಜಿಲ್ಲೆಯ ತಾಲೂಕ ಸ್ಥಳವಾಗಿದೆ. ಇಲ್ಲಿ ಹಲವಾರು 
ಜನಪದ ಕವಿಗಳೂ ಆಗಿ ಹೋಗಿದ್ದಾರೆ. ಕ್ರಿ.ಶ. ಸು. ೧೮೦೦ರಲ್ಲಿ ಹುಟ್ಟಿ ೮೦ ವರುಷ 
ಗಳ ತುಂಬು ಜೀವನ ಬದುಕಿದ ಅನಂತಾಚಾರ್ಯ -'ಅನಂತಾದ್ರೀಶ' ಎಂಬ ಮುಬ್ಬಕೆ 
ಯಲ್ಲಿ ನೂರಾರು ಅನುಭವ ಪದಗಳನ್ನು ರಚಿಸಿದ್ದಾನೆ. ಈತನು ಸಂಸ್ಕೃತ ಪಂಡಿತನೂ. 


೧೪೨ ಕರ್ನಾಟಕ ಭಾರತಿ 


ಸಂಗೀತ ಶಾಸ್ತ್ರಜ್ಞನೊ ಆಗಿದ್ದನೆಂದು ತಿಳಿದು ಬರುತ್ತ ದೆ. ಶ್ರೀ ಸಾಮಾನ್ಯರಿಗೆ ತಿಳಿಯುವ 
ಭಾಷೆ ಬಳಸಿ, ಜನಪದ ಧಾಟಿಯಲ್ಲ ಹಲವಾರು ಕೃತಿಗಳನ್ನೂ ಬರೆಬಿದ್ದನೆಂದು ತಿಳಿದು 
ಬರುತ್ತದೆ. ಹತ್ತಾರು ಬಯಲಾಟಗಳೂ ಈತನಿಂದ ಸೃಷ್ಟಿಯಾಗಿರುತ್ತವೆ. ಪಾರಿಜಾತ 
ಆಟದಲ್ಲಂತೂ ಇವನಿಗೆ ವಿಶೇಷ ಒಲವು. ಕೃಷ್ಣಪಾರಿಜಾತದಂತೆ ಶಿವಪಾರಿಜಾತವೊಂದನ್ನು 
ರಚಿಸಿದ ಕೀರ್ತಿ ಇವನಿಗೆ ಸಲ್ಲುತ್ತದೆ. ನೂರಾರು ಲಾವಣಿಗಳನ್ನೂ ಬರೆದಿದ್ದಾನೆ. 


ಕವಿಯ ವಿಷಯಕ್ಕೆ ಹೆಚ್ಚಿನ ಮಾಹಿಶಿಗೆಂದು ಸ್ನೇಹಿತರಾದ ಈಶ್ವರ ಮಿಣಚೆ 
ಅವರೊಂದಿಗೆ ಗೋಕಾಕ ಊರನ್ನೆಲ್ಲ ಸುತ್ತು ಹಾಕಿದರೂ ಅವನ ಸುಳಿವು ಗೊತ್ತಾಗಲಿಲ್ಲ. 


ಹ್ಯಾಂಗ ಮಾಡಲೆವ್ವಾ ನಾನು ಏ ಮಾತನಾ ॥ ಇ 

ನ್ಹಾ್ಯಂಗ ಮಾಡಲೆವ್ವ ನಾನು ।(ಪ॥ಟ 
ಹ್ಯಾಂಗ ಮಾಡಲೆವ್ವ ನಾನು | 

ಹೋಗಿ ಸವತಿ ಮನಿ ಸೇರಿದ 1 

ಭೋಗಮಂದಿರ ಟೀಸರಾಯಿತು ಟ 

ಬೇಗ ಈಗಲೆ ಹೋಗಿ ಕರೆಯೆ | | ಅ-ಪ। 


ನೀರಿನೊಳಗ ಮನಿಯ ಮಾಡಲ್ಕಾ ಅಲ್ಲ್ಯವನು ಪೊತ್ತ 

ಭಾರ ಬೆನ್ನೊಳು ಪೊತ್ತು ತಾಳಲ್ಮಾ 

ಬೇರು ತಿನಿಸಿ ಮರುಳಮಾಡಿ ಕ್ರೂರ ಬುದ್ಧಿ ಬಿಡಿಸಲೇನ 

ಯಾರ ಮುಂದ ಹೇಳಲಿನ್ನ ದಾರ ಮಾತು ಕೇಳಲೊಲ್ಲ uO 


6000 660000060600 600 000000000 eee eee 


ಕಂತು ಪಿತಾನೆಂತಾದ್ರೀಶ ನಿಂತನಲ್ಲೆ ನಾಚಿಕೆ ಬಿಟ್ಟು 
ಭ್ರಾಂತಳಾಗಿ ಕುಳಿತೆ ಆತಗೆ ಎಂಥ ಕುದುರಿ ಕಳುಹಲಮ್ಮ' 


೯೧. ಮಲ್ಲಿಗೆನಾಡದ ನರಸಪ್ಪ (೧೮೦೦-೧೯೦೦) 


ಧಾರವಾಡ ಜಿಲ್ಲೆಯ ಕುಲಕರ್ಣಿ ನರಸಪ್ಪ ಗೃಹಸ್ಥ, ಶಾನಭೋಗ. ಅದೇ 
ಊರ ಸೋಮೇಶ್ವರನ ಭಕ್ತನೂ ಆಗಿದ್ದನು. ೧೯ ನೇ ಶತಮಾನದ ಉದ್ದಕ್ಕೂ ಬದುಕಿದ 
ನರಸಪ್ಪ ಕುಲಕರ್ಣಿಕೆಯನ್ನು ಮಾಡುತ್ತಿದ್ದನು. ಮನೆಗೆ ಇವನೇ ಹಿರಿಯ ಮಗನಾಗಿದ್ದನು. 


ಇದ್ದಕ್ಕಿದ್ದಂತೆ ಪ್ರಪಂಚವನ್ನು ತ್ಯಾಗಮಾಡಿ ವೈರಾಗ್ಯ ತಾಳುತ್ತಾನೆ. ಊರೂರು 
ಅಡ್ಡಾಡುತ್ತ ಹಲವಾರು ಶಿಷ್ಕಬಳಗದೊಂದಿಗೆ ಶ್ರೀ ಸಾಮಾನ್ಯರಿಗೂ ತಿಳಿಯುವ ಭಾಷೆ 
ಯಲ್ಲಿ ಅನುಭವದ ಪದಗಳನ್ನು ಹಾಡಿ ಧನ್ಯನಾಗಿದ್ದಾನೆ. ಇವನ ಹಾಡುಗಳನ್ನು ಕೃಷ 
ರಾಯ ತಾಪಸ ಅವರು ೧೯೫೭ರಲ್ಲಿ ಅಚ್ಚು ಹಾಕಿಸಿ "ಭವತಾರಕ ಗೀತಗಳು' ಎಂಬ 


೨ 
ಚ 


ಜೂ 1 


ಇಹ; 


ಜನಪದ ಕವಿಚರಿತೆ ೧೪೦ 


ಹೆಸರಿನಲ್ಲಿ ಪ್ರಕಟಿಸಿದ್ದು ಟು. ನರಸಪ್ಪನ ಶಿಷ್ಯಬಳೆಗೆಕ್ಕಂತೊ ಲೆಕ್ಕವಿಲ್ಲ. ಅವರಲ್ಲಿ 
ಕಲಿವಾಳದ ನಿಂಗಪ್ಪ , ಕೋಳಿವಾಡದ ಹುಲಗಪ್ಪ ..ಮೊದಲಾದವರು ಅಚ್ಚು ಮೆಚ್ಚಿ ನವರು. 


ನರಸಪ್ಪೆ ಮಹಾ ಮಹಿಮಾಶಾಲಿಯಾಗಿದ್ದ ನು. “ಭವತಾರಕ' ಎಂಬುದು ಇವನ 
ಗೀತೆಗಳಲ್ಲಿ ಬರುವ ಮುದ್ರಿಕೆಯಾಗಿರುತ್ತದೆ. 


“ಇದು ಏನೋ ನಿನ್ನ ಗುಡಿಗುಡೀ 1 ಒಳೆಗಿನ ಕಸವನು ಹೊಡೀ ಹೊಡೀ! 
॥ಪ॥ 
ಹಗಲಿರುಳು ನೀ ಬದಕ ಮಾಡಿ । ಏನು ಗಳಸಿದ್ಕೋ ಹುಡೀ ಹುಡೀ | 
ಜಗದೊಳು ದೇವನ ತಿಳಿಯಲೊಲ್ಲಿ । ತಿಳಿದೀತೊ ಅಲ್ಲಿಗೆ ನಡೀ ನಡೀ! 
ಹಸಿದು ಬಂದು ನೀ ವಸ್ತಿಯಾಗಿಳಿದರೆ ಮತ್ತೆನಾರ ಕೊಡೂ ಕೊಡೂ | 
ಅಸ್ತಮಯಾದೀತು ಉದಯಲೆದ್ದು ತಪ್ಪದೆ ಇಲ್ಲೆಂದೊ ನುಡೀ ನುಡೀ | 
ನಾಕು ಕಾಯದೊಳು ಎರಡಿಟ್ಟನು ನೀ ಎರಡನೆ ದೇವರಿಗೋಡೀ ಓಡೀ 1 
ಲೋಕಪಾಲಕ ಭವತಾರಕನಂಘ್ರಿಯ 1 ಈ ಕಾಯದಿ ದಯಾ ಪಡೀ ಪಡೀ | 


ಕಲಿವಾಳೆದ ನಿಂಗಪ್ಪನ ಕುರಿತಾದ ಹಾಡಂತೂ ಕಲಿತ ಬುದ್ಧಿ ಕಡೆಯಲಿ ಕೆಲಸಕ್ಕೆ ಬಾರ 
ದೆಂದು ಹೇಳಿ ಭಕ್ತರ ಕೃಪೆಯನ್ನು ಸಂಪಾದಿಸಲು ನರಸಪ್ಪ ಉಪದೇಶಿಸಿದ್ದು ನರ 
ಮನುಷ್ಯರನ್ನೆಲ್ಲಾ ಎಚ್ಚರಿಸುವಂಡಿದೆ. 


“ಕಲಿಯುಗದೊಳು ಕಂಡೆನು ನಿನ್ನೊ ಬ್ಬನ। ಕಲಿವಾಳದ ನಿಂಗಪ್ಪ ॥ 
ಕಲಿತ ಬುದ್ಧಿಯು ಕಡೆಯಲಿ ನಿನ್ನ । ಕೆಲಸಕೆ ಏನೂ ಬಾರದಪ್ಪ | ಪ॥ 


ಎತ್ತು ಎಮ್ಮಿ ಆಕಳಹೋರಿ । ಜತನ ಮಾಡಿದೆಪ್ಪ । : 


ಮೃತ್ಕುದೇವತೆಗೆ ತುತ್ತು ಇದರೊಳು | ಮುಕ್ತಿ ನಿನಗಿಲ್ಲಪ್ಪೆ ೩. 
ಹೊಲಮನಿಯೆಂದು ನಲಿನಲಿದಾಡುತ ।ಟ ಒಲಒಲಗುಟ್ಟುವೆಯಪ್ಪ । 
ಹೊಲಮನಿ ಸಾಧಿಸಿ ಸಂಗಡ ಒಯ್ದಿಲ್ಲಾ ನಿಮ್ಮಪ್ಪಾ । 31 

ಶುದ್ಧನಾಗಿ ನೀ ಕೋಶವ ಕಲಿತು । ಬದ್ಧವ ತಿಳಕೋಳಪ್ಪಾ । 

ಬುದ್ಧಿ ವಂತನು ನೀ ಸ್ವರ್ಗದ ಸುದ್ದಿಯು | ಸ್ವಲ್ಪವು ನಿನಗಿಲ್ಲಪ್ಪಾ | ೩ 1 


ರೋಗವ ನೀಗಿಸಿ ಜನರಿಗೆ ಭೋಜನ 1 ಭೋಗವನ್ನು ನೀ ಪಡೆದೆಪ್ಪಾ ! 
ಹೋಗದು ಕರ್ಮವು ಇದರಲಿ ಮುಂದಿನ । ಆಗಮಮಹಿಮೆಯ- 
ತಿಳಕೋಳಪ್ಪಾ | ೪ | 


ಅಪರೂಪದ ನರದೇಹಕೆ ಬಂದು । ವಿಪರೀತವಿದ್ಯಾಕಪ್ಪ ! 
ಗುಪಿತದಿ ಭವತಾರಕನ ಭಕ್ತರ । ಕೃಪೆಯನು ನೀ ಸಂಪಾದಿಸಪ್ಪಾ | ೫ 1 


೧೪೨ ಕರ್ನಾಟಕ ಭಾರತಿ 


೯೨. ಹೆೊಂಗಲದ ದುರದುಂಡೀಶ' (೧೮೦೦-೧೮೭೦) 


“ದುರದುಂಡೀಶ' ಎನ್ನು ವುದು ಕವಿಯ ಕಾವ್ಯನಾಮವಾಗಿದೆ. ಬೆಳೆಗಾಂವ ಜಿಲ್ಲೆ ಯ 
ಬೈಲಹೊಂಗಲ ತಾಲೂಕಿನ ಚಿವಟಗುಂಡಿ ಎಂಬ ಗ್ರಾಮದಲ್ಲಿ ಸುಮಾರು 1800 ರಲ್ಲಿ 
ಜನಿಸಿದ ಪಡದಯ್ಯನೇ ಈ ದುರದುಂಡೀಶ ಕವಿ. 


ಚಿವಟಗುಂಡಿಯ ಪುರಾಣಿಕ ಮನೆತನದ ಶಿವಬಸವ ಶಿವಯೋಗೀಶ್ವರನಿಗೆ ಮಗ 
ನಾಗಿ ಜನಿಸಿದ ಪಡದಯ್ಯನು ಬೆಳೆದದ್ದು ಬೈಲಹೊಂಗಲದಲ್ಲಿ. ಈತನ ಸಂಬಂಧಿಕರು 
ಈಗ್ಗೆ ಬೈಲಹೊಂಗಲದಲ್ಲಿಯೇ ವಾಸಮಾಡಿಕೊಂಡಿದ್ದಾರೆ. ಅರಭಾವಿ ಪುಣ್ಯಾರಣ್ಯ 
ಶ್ರೀ ದುರದುಂಡೀಶ್ವರರ ಪರಮಭಕ್ತನಾದ ಪಡದಯ್ಯ ಕವಿ “ದುರದುಂಡೀಶ' ಎಂಬ 
ಅಂಕಿತದಲ್ಲಿ ಹಲವಾರು ಯಕ್ಷಗಾನಗಳನ್ನು ರಚಿಸಿ ಜಾನಪದ ಸಾಹಿತ್ಯಕ್ಕೆ ಅಪಾರ ಕೊಡುಗೆ 
ಸಲ್ಲಿಸಿದ್ದಾನೆ. ಉತ್ತರ ಕರ್ನಾಟಕದಲ್ಲಿ ಯಕ್ಷಗಾನದ ರಚನೆಯಾಗಲಿ, ಪ್ರಯೋಗಗಳಾಗಲಿ 
ಇಲ್ಲ. ಆದರೆ ಪಡದಯ್ಯನವರ ಈ ಕೃತಿಗಳು ಆ "ಇಲ್ಲ' ಎಂಬ ಶಂಕೆಯನ್ನು ಅಳಸಿ 
ಹಾಕಿ ಉತ್ತರ ಕರ್ನಾಟಕದಲ್ಲಿ ಯಕ್ಷಗಾನಗಳು ಸೃಷ್ಟಿಯಾಗಿವೆ ಎಂಬುದನ್ನು ಹೇಳು 
ವಂತಾಗಿದೆ. 


ಮುರಗೋಡದ ಶ್ರೀ ಡಿ. ಬಿ. ಸವದತ್ತಿಮಠ `ಅವರ ಮನೆಯಲ್ಲಿ ಈ ಕವಿಯ 
೮.೧೦ ಯಕ್ಷಗಾನದ ತಾಡವೋಲೆಪ್ಪತಿಗಳು-ಸ್ವತಃ ಕವಿಯೇ ಬರೆದವುಗಳಿರಬೇಕು-ದೊರೆ 
ತವು. ಅವುಗಳನ್ನು ಬಳಕೆಗೆ ತಂದ ಪ್ರೊ. ಸಂಗಮೇಶ ಅವರು ನನಗೆ ತೋರಿಸಿದಾಗ 
ನಾನೂ ಆಚ್ಚೆ ರಿಪಟ್ಟುಕೊಂಡೆ. ಇಬ್ಬರೂ ಸೇರಿ ಅವುಗಳನ್ನು ಸಂಪಾದಿಸುವ ಕಾರ್ಯ 
ದಲ್ಲಿ ತೊಡಗಿದೆವು. ಅವಿನ್ನೂ ಪ್ರಕಟವಾಗಬೇಕಾಗಿವೆ. 


೧) ಪ್ರಭುದೇವ ೨ ಶ್ರೀ ಕೃಷ್ಣ ಹರಣ ೩) ಬಭ್ರುವಾಹನ ೪) ಸುಧನ್ವ 
೫) ಚೋಳಾಂಗನ ೬) ಸೀತಾಸ್ವಯಂವರ ಮೊದಲಾದ ಯಕ್ಷಗಾನ ಪ್ರಬಂಧಗಳು 
ಪ್ರಮುಖವಾಗಿವೆ. ಅಲ್ಲಿ ಕವಿ ಬಳಸಿದ ಭಾಷೆ ಜಾನಪದದ ಶ್ರೀಮಂತಿಕೆಯನ್ನು ಪ್ರದರ್ಶಿ 
ಸಿದೆ. ದೂತಿಯ ಪಾತ್ರದಲ್ಲಂತೂ ಹಾಸ್ಯರಸ ಚೆಲ್ಲವರಿದಿದೆ. 


ಕವಿ ಬದುಕಿದ್ದುದು ಕಿತ್ತೂರ ಸಂಸ್ಥಾನದ ಕಾಲದಲ್ಲಿರಬೇಕು. ಕಿತ್ತೂರ ಸಂಸ್ಥಾನಿಕರ 
ಮೇಲೆ ಹಲವಾರು ಕೃತಿಗಳನ್ನು ರಚಿಸಿರಬೇಕು. ಲಾವಣಿ ರಚಿತವಾಗಿರಬೇಕು. ಆ 
ದೊರೆ ಈ ಮನೆತನದವರಿಗೆ ಎರಡು ಕೂರಿಗೆ ಭೂಮಿ ಉಂಬಳಿಯಾಗಿ ಕೊಟ್ಟಿದ್ದ ರಂತೆ, 
ಕವಿಯ ಯಕ್ಷಗಾನ ಕೃತಿಯಲ್ಲಿ ಬರುವ ಪದ್ಯ ಓದಿದಾಗ ಅವನ ಊರು, ತಂದೆ, ಹಾಗೂ 
ಯಕ್ಷಗಾನ ರಚನೆಯ ವಿಷಯ ತಿಳಿದುಬರುತ್ತದೆ. 


ಜನಪದ ಕವಿಚರಿತೆ ಳೂ 


«ಕನಕಕಂಠ ಗ್ರಾಮಸಂಸ್ಥಿತ 

ವಿನುತಮಠ ಪಾರಾಣಿ ಶಿವಬಸ 

ವೆನಿಪ ಶಿವಯೋಗೀಶ್ವರನ ತನುಜಾತನೆಂದೆನಿಪ 
ಅನಂಘ ದುರದುಂಡೀಶ ಕವಿ ತಾ 

ನನುವಿನಿಂದೀ ಯಕ್ಷಗಾನೆಂ 

ದೆನಿಪ ಸತ್ಯವಿತಾಮೃ ತವನನುವರಿದು ವಿರಚಿಸಿದಂ'' 


ಹೊಂಗಲ ಗ್ರಾಮಕ್ಕೆ “ಕನಕಕಂಠಗ್ರಾಮ' ಎಂದು ಕರೆದಿದ್ದಾ ನೆ. ಇದೇ ಗ್ರಾಮದ ಬಸವ 
ಕವಿಯ “ಹೇಮಗಲಾಖ್ಯ' ಎಂಬ ಹೆಸರಿನಂತೆಯೇ ಈ ಕವಿಯೂ ಹೀಗೆ ಕರೆದಿರಬೇಕು, 
ಕೃಷ್ಣ ಹರಣ ಯಕ್ಷಗಾನದಲ್ಲಿ ಬರುವ ಮಾತಿನ ಮೋಡಿಯನ್ನು ಗುರುತಿಸಬಹುದಾಗಿದೆ. 


““ಸತ್ಯಭಾಮಿನಿಗೆ ಮಾತ್ರ ಬಹಳೆ ಗರ್ವಬಂತು ರಂಡೇದು. ಬಹು ನಾರಿಯರ 
ನೆಲ್ಲಾ ಹಳಿಯಲ್ಕೆ ಪ್ರಾರಂಭ ಮಾಡಿದಳು. ಇವಳನ್ನು ಏನಾದರೂ ಪೇಚಿನೊಳಗೆ 
ತಂದು ಇವಳೆ ಗರ್ವಶಾಂತಿಮಾಡಬೇಕು. ಮಂಗ ಸೆಟಿವಿ ನಮ್ಮನು ಸುದ್ದ ಜೇರಿನೊಳಗೆ 
ತಂದಿದ್ದಾ ಳೆ. ಇವಳಿಗೆ ಏನಾದರೂ ಪೇಚುತಂದು ಹಾಕಬೇಕಾದರೆ ನಾರದರ ಹೊರ್ತು 
ಇನ್ನೊ ಬ್ಬರಿಂದಾಗದು................ ik 


೯೩. ಮಲ್ಲಾಬಾದಿ ಮಲ್ಲಪ್ಪ (೧೮೩೦-೧೯೦೦) 


ಮಲ್ಲಾಬಾದಿ ಬೆಳಗಾಂವ ಜಿಲ್ಲೆಯ ಅಥಣಿ ತಾಲೂಕಿನ ಒಂದು ಹಳ್ಳಿ . ಇಲ್ಲಿಯ 
ಕುಂಬಾರ ಮನೆತನದ ಮಲ್ಲಪ್ಪ ಪ್ರಸಿದ್ಧ ಜಾನಪದ ಹಾಡುಗಾರನೆನಿಸಿದ್ದಾನೆ. ಸ್ವತಃ 
ಕವಿಯೂ ಆಗಿದ್ದ ನು. ಮೂರನೇ ಇಯತ್ತೆವರೆಗೆ ಮಾತ್ರ ಓದಿಕೊಂಡಿದ್ದನು. ಸಂಗಯ್ಯ 
ಗಂಗಯ್ಯ ಎಂಬ ಗುರುಗಳ ಮಾರ್ಗದರ್ಶನದಲ್ಲಿ ನೂರಾರು ಹಾಡು ರಚಿಸಿದ ಶ್ರೇಯಸ್ಸು 
ಇವನಿಗೆ. ಗಂಡು ಹೆಚ್ಚು ಎಂದು ಹೇಳುವ ಹರದೇಶಿ ಹಾಡುಗಳನ್ನೇ ಈತ ರಚಿಸಿದ್ದಾನೆ. 
ಈತ ತೀರಿಕೊಂಡು ಸುಮಾರು 80 ವರುಷಗಳಾಗಿರಬೇಕು. ಆಗ ಅವನು 70 ವರುಷ 
ದವನಿದ್ದನೆಂದು ತಿಳಿದು ಬರುತ್ತದೆ. 


"ಹರದಾಸ ಮಲ್ಲ' ಎಂಬುದು ಈತನ ಮುದ್ರಿಕೆಯಾಗಿದೆ. ಹರದಾಸ ಮಲ್ಲ, 
“ಮಲ್ಲಾ ಬಾದ್ಯಾಗ ಸಂಗಯ್ಯ-ಗಂಗಯ್ಯ ಹೇಳ್ಕಾರ ನಿಂತ' - ಎನ್ನುವ ಉಲ್ಲಿ €ಖ ಈತನ 
ಹಾಡುಗಳಲ್ಲಿ ಬರುತ್ತದೆ. 


"“ಅಸಲಮಾತ (ಡಿ) ನಾನು ಕಸರ ಇಲ್ಲದ ಹೇಳತೀನ 
ಲಕ್ಷವಿಟ್ಟು ಕೇಳರಿ ಸರ್ವರಿನ್ನು 

ಟಿಸಿ ಹೊಡಿತ ನಾಡ ವಳಗ ಹುಸಿ ಅಲ್ಲ ಮಾತವಿದು 
ಆರಮಂದಿ ಅಕ್ಕತಂಗೇರು ಒಂದೆ ಸವನ 


೧೪೪ ಕರ್ನಾಟಕ ಭಾರತಿ 


ಮೂರಮಂದಿ ಮಾತ್ರ ಒಳೇ ಧೀರರಿಂದ ಇರತಾರವರು 
ಸೂರ ಗಂಡಿನ ಕೂಡಿಕೊಂಡ ಬಾಳೆ ಮಾಡೂನು 1 
ಆರು ಮಂದಿನ ನರಕದೊಳಗ ನೂಕಿಬಿಟ್ಟಾನು 1೧1° 


ಇಂಥ ಒಂದೊಂದೂ ಹೆತ್ತಿಪ್ಪತ್ತರಷ್ಟು ನುಡಿಗಳು ಕೂಡಿಕೊಂಡ ಉದ್ದವಾದ 
ಹಾಡುಗಳಾಗಿವೆ. ತತ್ತಕ್ಕಂಟಿಕೊಂಡ ಪದಗಳನೇ ಹೆಚು ರಚಿಸಿದ್ದದ್ದು ತಿಳಿದು 

ವ a ಚ Cc 
ಬರುತ್ತದೆ. 


೯೪. ಜೆಲ್ಲದಜಾಗೇವಾಡಿಯ *ಬಾಳೆಗೋಷಾಳ' (೧೮೩೦-೧೯೧೦) 


ಬೆಲ್ಲದಬಾಗೇವಾಡಿಯ "ಬಾಳಗೋಪಾಳ' ಎಂದು ಪ್ರಸಿದ್ಧೀ ಪಡೆದ ಲಾವಣಿ 
ಕಾರನ ಕೆಲ ಹಾಡುಗಳನ್ನು ನಿಂಗಣ್ಣ ಸಣ್ಣಕ್ಕಿ ಅವರು ಈಗಾಗಲೇ ಸಂಗ್ರಹಿಸಿ ಪ್ರಕಟಿ 
ಸಿದ್ದಾರೆ. ಬೆಲ್ಲದಬಾಗೇವಾಡಿ ಬೆಳಗಾಂವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಒಂದು 
ಸುಧಾರಿತ ಗ್ರಾಮವಾಗಿದೆ, ಇಲ್ಲಿಯ ಜಮೀನದಾರರೂ ಶ್ರೀಮಂತರೂ ಆದ ಭೀಮ 
ರಾಯರ ಮಗ ಗೋಪಾಲನೇ "ಬಾಳಗೋಪಾಳ'. "ಬಾಳಗೋಪಾಳ' ಎನ್ನುವುದು 
ಕವಿಯ ಅಂಕಿತವಾಗಿರುತ್ತದೆ. ಚಿಕ್ಕಂದಿನಲ್ಲಿ ಪ್ರೀತಿಯಿಂದ “ಬಾಳ' ಎಂದು ಕರೆಯು 
ತ್ತಿದ್ದುದ್ದರಿಂದ ಬಾಳಗೋಪಾಲನು ಮುಂದೆ "ಬಾಳಗೋಪಾಳ' ನೆನಿಸಿ ಜನಪದ ಸಾಹಿತ್ಯ 
ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದನು. 


ಬಾಹ್ಮಣರಾದ ಭೀಮರಾಯರು ತಮ್ಮ ಮಗ ಒಳ್ಳೆಯ ಶಾಸ್ತ್ರಕಾರನಾಗಬೇಕೆಂದು 
ಅವನಿಗೆ ಯೋಗ್ಯ ಗುರುವಿನಿಂದ ವೈದಿಕಧರ್ಮದ ತಿಳುವಳಿಕೆ ಮಾಡಿಸಿಕೊಟ್ಟಿದ್ದರು. 
ಅಣ್ಣಾ ರಾವಜಿ ಎಂಬ ಗುರುಗಳಿಂದ ಆತ ಜ್ಞಾ ನ ಸಂಪಾದಿಸಿದ್ದನು. ಅಂತೆಯೇ ಕವಿ ಈ 
ಗುರುವನ್ನು ತನ್ನ ಹಾಡುಗಳಲ್ಲಿ ಸ್ಮರಿಸಿದ್ದಾ ನೆ. 


"ಅಣ್ಣಾರಾವಜಿ ವಸ್ತಾದನ ಜ್ಞಾನಾ । ಚರಣದಲ್ಲಿ ಗುರುಬ್ಬಹ್ಮಹರಾ । 
ಬಾಳಗೋಪಾಳನಿಂತ ಹಾಡತಾನಾ | ನಮ್ಮ ಮ್ಯಾಲ ಇರಬೇಕ ಕರುಣಾ |" 
“ಬಾಗೋಡಿ ಜಾಗ ರಂಗಲಾಲ ನಾಡನಾಡಿಗೆ ಸುರದಂಗ ರನ್ನಾ 
ಅಣ್ಣಾರಾವಜಿ ಗುರುಂನ ಈಡ... ಬ 


ತಂದೆ ಹಾಡುವುದಕ್ಕಾಗಲಿ, ಹಾಡುಕೇಳುವುದಕ್ಕಾಗಲಿ ಮಗನನ್ನು ಬಿಟ್ಟಿರದಿದ್ದರೂ 
ಆ ಜಾನಪದ ಗತ್ತನ್ನು ಗಿಟ್ಟಿಸಿಕೊಂಡ ಛಲವಂತ. ಕರ್ನಾಟಕ ಮಹಾರಾಷ್ಟ್ರ ಗಳಲ್ಲಿಲ್ಲಾ 
ಆಂದು ಹೆಸರು ಪಡೆದವನು. ಇಂಚೆಲದ ಕೆಂಚನಾಯ್ಕ, ಸಕ್ರನಾಯ್ಕರ ಜೊತೆಗೆ ಹಾಡು 
ವವನಾಗಿದ್ದನು. ೧೮೩೦ ರಲ್ಲಿ ಜನಸಿ ೧೯೧೦ ರಲ್ಲಿ ಸ್ವರ್ಗವಾಸಿಯಾಗಿರಬೇಕು. 


1 


ಜಸಪದ ಕವಿಚರಿತೆ ೧೪೫ 


ಬಾಳಗೋಪಾಳನು ಮರಾಠಿಯನ್ನೂ ಬಲ್ಲವನಾಗಿದ್ದನು. ಮರಾಠಿಯಲ್ಲೂ ಕೂಡ 
ಹಲವಾರು ಲಾವಣಿ ರಚಿಸಿದ್ದನೆಂದು ಹೇಳುತ್ತಾರೆ. ಬೆಲ್ಲದಬಾಗೇವಾಡಿಯ "ಜಡಿ 
ಸಿದ್ಧೇಶ್ವರ ಯೋಗಿ'ಗಳ ಪ್ರಭಾವವೂ ಇವನ ಮೇಲಾದದ್ದು ತಿಳಿದು ಬರುತ್ತದೆ. 


“ಶ್ರೀ ಸಿದ್ದೆ ಶ್ವರ ಸದ್ಗುರುವಿನ ದಯದಿಂದ । 
ಯಾರ್ಯಾರದಿಲ್ಲ ನಮಗ ಅಂಜಿಕೆ | 

ಕವಿ ಗೋಪಾಳ ಕಲಗಿ ಹಾಡವರ | 
ತೆಲಿಮ್ಯಾಗ ಅಗಳಿ ಜಡದಾ ಜಡದಾ' 


ಬಾಳಗೋಪಾಳನು ಹರದೇಶಿ ಪಂಗಡದವನು. ಗಂಡು ಹೆಚ್ಚು ಎಂದು ಹಾಡು 
ಹೇಳುತ್ತಿದ್ದನು. ಕವಿಯಷ್ಟೇ ಅಲ್ಲ, ಜನಪ್ರಿಯ ಹಾಡುಗಾರನೂ ಆಗಿದ್ದನು. 


“ಮಾನಗೇಡಿ ಮಾಡುದುಕ ಸೀರಿ ಕುಬಸಾ ಕಳಿಸಿ 

ಸುಣ್ಣ ಕಾಮಣ್ಣ ಮುಸಡಿಗಿ ಬಡದ ಓಣ್ಕಾಗ ನಿಲ್ಲಿಸಿ 

ಊರತುಂಬ ಮೆರಸಿದಾರ ಕತ್ತಿಮ್ಮಾಲ ಕೂಡ್ರಿಸಿ 

ಬಿಳೆ ಗರತಿ ಹೆಣತಿನ ಮಾಡಿಕೊಂಡ ಪುರಮಾಸಿ 

ಸುತ್ತನಾಡೊಳಗ ಬಾಗೋಡಿ ಊರ ಒಳೆ ಬೇಸಿ 

ಕಲಗಿ ಇಟ್ಟ ಡಪ್ಪ ಓಡಿಹೋದಾಳ ನಾಗೇಶಿ'' 
ಮೊದಲಾದ ಹಾಡುಗಳಲ್ಲಿ ಕಲಗಿಯವರನ್ನು (ಹೆಣ್ಣು ಹೆಚ್ಚೆಂದು ಹಾಡುವವರು) ಗೇಲಿ 
ಮಾಡಿದ್ದು ತಿಳಿದುಬರುತ್ತದೆ. 


೯೫. ಐಹೊಳಿಯ ಭೀಮಾಜಿ (೧೮೩೫-೧೯೧೫) 


ಐಹೊಳೆ ಕರ್ನಾಟಕದಲ್ಲಿ ಪ್ರಸಿದ್ಧ ಐತಿಹಾಸಿಕ ಸ್ಥಳ. ವಿಜಾಪುರ ಜಿಲ್ಲೆಯ 
ಬದಾಮಿ ತಾಲೂಕಿನ ಒಂದು ಹಳ್ಳಿ. ಇಲ್ಲಿಯ ಕಲಾಕೃತಿಗಳಂತೆಯೇ ಜನಪದ ಕವಿಗಳೂ 
ಐಹೊಳೆಯ ಹೆಸರನ್ನು ಉಳಿಸಿಕೊಂಡು ಬಂದಿದ್ದಾರೆ. ರಾಘವೇಂದ್ರ ಕುಲಕರ್ಣಿ ಇವರ 
ಮಗ “ಭೀಮಾಜಿ' ಸು. ೧೮೩೫ರಲ್ಲಿ ಹುಟ್ಟಿ ೧೯೧೫ರಲ್ಲಿ ವೈಕುಂಠವಾಸಿಯಾದದ್ದು 
ತಿಳಿದು ಬರುತ್ತದೆ. ಭೀಮಾಜಿ ಬೆಳಗಾವಿಯ ಸರದಾರ ಹೈಸ್ಕೂಲಿನಲ್ಲಿ ಕೆಲವರುಷಗಳ 
ಕಾಲ ಶಿಕ್ಷಕನಾಗಿದ್ದ ನಂತೆ. ಆ ವೃತ್ತಿಗೆ ಶರಣುಹೊಡೆದು ತನ್ನ ಹಳ್ಳಿಯಲ್ಲಿಯೇ ನೆಲೆಸು 
ತ್ತಾನೆ. ಅಲ್ಲಿ ಮುಂದೆ "ಪಾರಿಜಾತ' ಆಟ ರಚಿಸಿ ಅದನ್ನು ಆಡುತ್ತ ನಡೆದನಂತೆ. 


“ಐಹೊಳೆಯ ವೆಂಕಟೇಶ' ಇವನ ಅಂಕಿತನಾಮವಾಗಿರುತ್ತದೆ. ದೇವರನಾಮ, 
ಸುಳಾದಿ, ಉಗಾಭೋಗ. ಸುವ್ವಾಲೆಗಳನ್ನು ರಚಿಸಿದ ಶ್ರೇಯಸ್ಸು ಇವನಿಗೆ. ರಾಮಪಾರಿ- 
ಜಾತ ಎಂಬ ಕೃತಿಯನ್ನು ರಚಿಸಿದ್ದು ತಿಳಿದುಬರುತ್ತದೆ. ರುಕ್ಮಾಂಗದ ಕಥೆ, ಅಂಬರೀಷ, 
ನಳರಾಜ, ಸುಭದ್ರೆ, ರುಕ್ಮಿಣಿ -ಮೊದಲಾದ ಆಟಗಳನ್ನು ರಚಿಸಿದ್ದಾ ನೆ. 


೧೪೬ ಕರ್ನಾಟಕ ಭಾರತಿ 
೯೬. ಮೆಣಸಗಿಯ ದೇನೇಂದ್ರಗೌಡ (೧೮೪೫-೧೯೫೧) 


ಮೆಣಸಗಿ ಬೆಳಗಾಂವ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಒಂದು ಹಳ್ಳಿ. ಇಲ್ಲಿಯ 
ವತನದಾರನಾದ ದೇವೇಂದ್ರಗೌಡ ಆಲೂರ ಪೋಲೀಸಪಾಟೀಲನಾಗಿದ್ದನು. ವೈದ್ಯಶಾಸ್ತ್ರ, 
ಜ್ಯೋತಿಷಶಾಸ್ತ್ರಗಳನ್ನೂ ಬಲ್ಲವನಾಗಿದ್ದನು. ಶಾಲಾ ಉಪಾಧ್ಯಾಯನೂ ಆಗಿದ್ದನು. 


ದೇವೇಂದ್ರಗೌಡನು ಅನೇಕ ಲಾವಣಿ, ತತ್ವಪದ ಹಾಗೂ ದೊಡ್ಡಾಟಗಳನ್ನು 
ರಚಿಸಿದ್ದಾನೆ. ದೇವಾಂಗ ಪುರಾಣ ಹಾಗೂ ನಾಗಲಿಂಗ ಪುರಾಣಗಳನ್ನು ರಚಿಸಿದ್ದಾನೆ. 
ಕ್ರಿ. ಶ. ಸು. ೧೮೪೫ರಲ್ಲಿ ಹುಪ್ಪಿ ೨೦-೧೧-೫೧ರಲ್ಲಿ ಸ್ವರ್ಗವಾಸಿಯಾಗಿದ್ದು ತಿಳಿದು 
ಬರುತ್ತದೆ. ಕೃತಿಗಳಾಗಲಿ, ಹಾಡುಗಳಾಗಲಿ ನನಗೆ ದೊರೆತಿಲ್ಲ. 


೯೭. ಇಂಚಲದ ಸಕ್ರನಾಯ್ಕ : (೧೮೪೭-೧೮೯೦) 


ಬೆಳಗಾಂವಿ ಜಿಲ್ಲೆಯ ಇಂಚಲ ಗ್ರಾಮದ ಕೆಂಚನಾಯ್ಕನಂತೆ ಸಕ್ರನಾಯ್ಕನೂ 
ಜಾನಪದ ಕವಿಯಾಗಿ ಕಂಗೊಳಿಸಿದ್ದಾ ನೆ. ಜನಪದ ಹಾಡು ಹೆಣೆಯುವುದರ ಜೊತೆಗೆ 
ಕತ್ತಿ ತಿರುಗಿಸುವುದು, ಢಾಲು-ದಾಂಡಪಟ್ಟೆ ಆಡುವುದು ಮೊದಲಾದ ಜಾನಪದ ಕಲೆ 
ಗಳನ್ನೂ ಬಲ್ಲವನಾಗಿದ್ದನು. 


ಇಂಚಲದ ಖನ್ನಿನಾಯ್ಕರ ಮನೆತನದ ಮಲ್ಲನಾಯ್ಕನಿಗೆ ಮಗನಾಗಿ ಸು. ೧೮೪೭ರಲ್ಲಿ 
ಜನಿಸಿದ ಸಕ್ರನಾಯ್ಕನು ಕೆಂಚನಾಯ್ಕನಿಗೆ ಸಹಾಯಕನಾಗಿದ್ದ ನು. ಉದ್ಯೋಗ ಒಕ್ಕಲು 
ತನವಾಗಿತ್ತು. ಕನ್ನಡ ೬ನೇ ಇಯತ್ತೆವರೆಗೆ ಮಾತ್ರ ಕಲಿತಿದ್ದನು. ಹುಟ್ಟುಕವಿ 
ಯೆನಿಸಿದ ಈತನು ಲಾವಣಿ, ಗೀಗೀ, ಕರ್ಬಲ ಹಾಡು, ತತ್ವಪದ ಹಾಗೂ ಬಯಲಾಟ 
ಗಳನ್ನು ರಚಿಸಿದ್ದಾನೆ. ಅರ್ಜುನ, ಪ್ರಮೀಳೆ ಮತ್ತು ಅಭಿಮನ್ಮು ಮೊದಲಾದ ಬಯ 
ಲಾಟಗಳು ಜನಪ್ರಿಯವಾಗಿವೆ. 


ಕವಿಯ ತಂದೆ ಮಲ್ಲನಾಯ್ಕನಿಗೆ ನಾಲ್ಕು ಜನ ಹೆಂಡರಿದ್ದರು. ಮೂರನೆಯವ 
ಳಾದ ನಿಂಗವ್ವನ ಹೊಟ್ಟೆಯಿಂದ ಸಕ್ರನಾಯ್ಯ ಹುಟ್ಟಿದನು, ಸಕ್ರನಾಯ್ಕನಿಗೂ ಕೂಡ 
ಮೂವರು ಹೆಂಡರಿದ್ದರು. ಆದರೂ ಗಂಡುಮಕ್ಕಳಿದ್ದಿರಲಿಲ್ಲ. ಇಬ್ಬರು ಹೆಣ್ಣು 
ಮಕ್ಕಳು ಮಾತ್ರ ಇದ್ದರು. ಈತನಿಗೆ ಬೇಕಾದಷ್ಟು ಸಂಪತ್ತು ಇದ್ದರೂ ಎಲ್ಲವನ್ನೂ 
ತ್ಯಾಗ ಮಾಡಿದನು. ಸಾವಿರಾರು ಹಾಡು ರಚಿಸುತ್ತ ವಿರಾಗಿಯಾಗಿ ಕಾಲಕಳೆದನು. 
ಸೋದರ ಮಾವನ ಊರಾದ ಬುಡರಕಟ್ಟಿಯಲ್ಲಿ ೧೮೯೦ರಲ್ಲಿ ಸ್ವರ್ಗವಾಸಿಯಾದನು. 


ಈತನ ಹಾಡುಗಳಲ್ಲಿ ಇಂಚಲದ “ಬಂಕನಾಥ'ನ ಸ್ಮರಣೆ ಇದೆ. ಇದೇ ಈತನ 
ಅಂಕಿತವೂ ಆಗಿತ್ತು. ಜೊತೆಗೆ ಸಕ್ರನಾಯ್ಕ ಎನ್ನುವ ಹೆಸರೂ ಬರುತ್ತದೆ. ಗಾಂವಠಿ 
ಶಾಲೆಯೊಂದರಲ್ಲಿ ಕೆಲವರುಷ ಸಕ್ರನಾಯ್ಕನು ಶಿಕ್ಷಕನಾಗಿದ್ದನೆಂದು ತಿಳಿದುಬರುತ್ತದೆ. 


ಜನಪದ ಕವಿಚರಿತೆ ತ 


ದಾಂಡಪಟ್ಟಿ ಆಡುವಾಗ ಕತ್ತಿ ತಿರುವುತ್ತ ನೆಲದ ಮೇಲಿಟ್ಟ ಕಾಯಿಯನ್ನು ಸಮವಾಗಿ 
೨ ಭಾಗವಾಗಿ ಒಡೆಯುತ್ತಿ ದ್ದನಂತೆ. ನೀರೂ ಕೆಳಗೆ ಬೀಳುತ್ತಿದ್ದಿ ರಲಿಲ್ಲವೆಂದು ಹೇಳುತ್ತಾರೆ. 
ಇಂಚೆಲದ ಗೌಡಕಿ ಇವನಿಗಿದ್ದರೂ ಅದರಲ್ಲಿ ಆಸಕ್ತಿ ಇದ್ದಿರಲಿಲ್ಲ, ಬೇರೆಯವರಿಗೆ 
ಮಾಡಲು ಬಿಟ್ಟುಕೊಡುತ್ತಿದ್ದನಂತೆ. 


ತನ್ನ ಅರಿವೇ ತನಗೆ ಗುರು ಎಂಬ ಉಕ್ತಿ ಸಕ್ರನಾಯ್ಕನಿಗೆ ಸರಿಹೋಲುವಂತಹದು. 
ಅವನ ಹಾಡುಗಳಲ್ಲೆ ಲ್ಲಾ ಅನುಭವ ತುಂಬಿತ ತ್‌ ದೆ. 


“ತತ್ವಜ್ಞಾ ನ ಮತ್ತಾರು ಕಲಿತಿಲ್ಲ, ಚಿತ್ತದೊಳಗ ಹುಟ್ಟಿ ಬರತೈತಿ | 
ಜ್ಞಾ ನ ತಿಳದ ಮ್ಯಾಲ ಓಂ ಶಿವಶಂಕರನ ಹೊಂದುವ ಹಾದಿ ದೊರೆವತೈತಿ (ಪ 


ಫು > AP, A | 
೫ 


ಹಿಂದೆ ಮಾಡಿದ ಪೂರ್ವಪುಣ್ಯದ ಫಲದಿಂದ ಬಂದಿಯೋ ನೀನು ಮಾನವ ಜನ್ಮಕ। 
ಜ್ಞಾನ ಎಂಬ ಮಂತ್ರಕೊಟ್ಟ ್ರಿ ಶಿವ ನಿನಗ ಚಲೊ ಕೆಟ್ಟದ್ದನ್ನ ತಿಳಿಯೋದಕ | 
ಚೌರ್ಕಾಅಂಶಿ ಲಕ್ಷಯೋನಿ ತಿರುಗಿಬಂದಿ ಜ್ಞಾನ ಇದ್ದಿಲ್ಲ ನಿನ್ನ ಹಂತೇಕ | 

ಇದೇ ಜನ್ಮದೊಳು ಸಾಧು ಸತ್ಪುರುಷರ ಪಾದ ಹಿಡಿದು ಹೋಗು ಸ್ವರ್ಗಕ | 
ಸ್ವರ್ಗ ನರ್ಕ ಇರುವವು ನಿನ್ನಲ್ಲಿ ನಿನ್ನಗುಣದಲ್ಲಿ ತಿಳಿಯೋಮಾನವಾ 

ನರಕ ಕಂಡಾನು "ನಾ' ಅಂದಾಂವಾ 


ಹೆಂಡರ ಮಕ್ಕ ಳೆ ಹರದಾಟ, ಹೆಣಿ ನ ಕೂಟದೊಳಗ ಬೆರೆತವ ನರಕದೊಳಗ 
ಬೀಳತಾನ ಇಂವಾ | 


ಮಕ್ಕಳ್ಳಾತಕ್ಕ ಹೇಲ ಉಚ್ಚಿ ಬಳದ ಹೆಣತಿ ಮೈ ತೊಳೆದ ಸೀರಿ ಒಗೆಯುವಾ 
ಇಂವಾ ನರಕದೊಳಗಿನ IT ಸಂವಾ | 


ಇದರೆ ಹೊರ್ತ ಮತ್ತೆಂಥ ನರ್ಕ ಛೀ ಮೂರ ಮನುಜ, ಮಾಡಿಕೊಳ್ಳು ಅಳತಿ । 
ನ ತಿಳಿದ ಮೇಲೆ ಓಂ ಶಿವಶಂಕರನ ಹೊಂದುವ ಹಾದಿ ದೊರುವತೈತಿ । 


1 


ತತ ಎತತ ತ ಅತತ ತಅಬಡಂತಊ99ಊಡತಿಟತ ಅಡ ಅ ಅತ ೨990095932 ಎ9 ಆಅ 99292996 29929519992 9592 5945 99933998, 


ಮಾಯದೊಳು ಯಮನ ಪ ಪಾಶಕ್ಕ ಲತ್ತಿ ಹೊಡೆದು ಹಾಕ್ಕಾನು ನರಕಕ್ಕ ! 


ಮಹಾಕ್ಷೇತ್ರ ಇಂಚಲಕ ಹೋಗಿ ಬಂಕನಾಥಗೆರಗಿ ಭಕ್ತಿಪೂರ್ವಕ । 
ಮುಕ್ತಿ ಹಿಡಿಯೋ ಇದೇ ಜನ್ಮಕ । 


“ಎಷ್ಟ ಹಾಡಿದರೇನ ಕಲಿತಪ್ಪ ಹಾಡುವರು ಕವಿ ಮಾಡಾಕ ಹ್ಯಾಂಗ ಬಂದೀತು | 
ಕಲಿಕಿ ಮಾತು ಕಟ್ಟಿದ ಬುತ್ತಿ ಎಷ್ಟದಿನ ಅದ ನಿಲಕೀತು ' 


ಇಂಥ ಹಲವಾರು ಹಾಡುಗಳಲ್ಲಿ ಕವಿಯ ಅನುಭವ ವೇದ್ಯವಾಗುತ್ತದೆ. 


೧೪೮ ಕರ್ನಾಟಕ ಭಾರತಿ 
೯೮. ಗೋಕಾವಿಯ ಯಲ್ಲಪ್ಪ (೧೮೫೦-೧೯೦೦) 


ಬೆಳಗಾಂವ ಜಿಲ್ಲೆಯ ಗೋಕಾಕ ಸಮೀಪದ ಗಿರಣಿಯೊಂದರಲ್ಲಿ ಕಾರ್ಮಿಕನಾಗಿ 
ದುಡಿಯುತ್ತಿದ್ದ ಯಲ್ಲಪ್ಪ ಬಹುಶಃ ಮೂಲತಃ ಅಡಬಟ್ಟೆ ಗ್ರಾಮದವನಿರಬೇಕು. 
೧೮೭೦ ರ ಸುಮಾರು ನಡೆದ ಕಟ್ಟೇಚೆನ್ನನ ಚರಿತ್ರೆಯನ್ನು ಆಯ್ದುಕೊಂಡು ಲಾವಣಿ 
ಯಲ್ಲಿ ಹಾಡಿದ್ದಾ ನೆ. ಈತ ಬದುಕಿದ್ದು ದು ಸುಮಾರು ೧೮೫೦ ರಿಂದ ೧೯೦೦ರ ಅವಧಿ 
ಯಲ್ಲಿ. ಹಲವಾರು ಲಾವಣಿಗಳನ್ನು ರಚಿಸಿದ್ದಾನೆ. “ಅಡಬಟ್ಟಿ ಯಲ್ಲ” "ಗಿರಣಿ ಯಲ್ಲಣ್ಣ' 
ಎಂಬ ಮುದ್ರಿಕೆಗಳು ಈತನ ಹಾಡುಗಳಲ್ಲಿ ಬರುತ್ತವೆ. 


“ಕಟ್ಟೆಯ ಚೆನ್ನನ ಪ್ರಾಬಲ್ಯ ಎಷ್ಟಂತ ಹೇಳಲಿ ನಾನು | 
ಶ್ರೇಷ್ಟನಾಗಿ ಹೋದ ಅಂವ ಈ ಮರ್ತ್ಯದೊಳಗ ।ಟ 

ದುಷ್ಟ ದುರ್ಕೋಧನನಕಿಂತ ಸಿಟ್ಟ ಅವನ ಹೊಟ್ಟೆಯೊಳಗ ಭಾಳ । 
ಬಂಟಸ್ತನದ ಪದವಿ ಇತ್ತ ಅವನ ಮನಸಿನೊಳಗ |” 


೯೯, ಸಂಬರಗಿ ಚನ್ನಪ್ಪ (೧೮೫೦-೧೯೫೦) 


ಬೆಳಗಾಂವಿ ಜಿಲ್ಲೆಯಲ್ಲಿ ಸಂಬರಗಿ ವಿಮಾನನಿಲ್ದಾಣ ಸ್ಥಳವಾಗಿದೆ. ಇಲ್ಲಿಯ 
ಮರಾಠಾ ಜಾತಿಗೆ ಸೇರಿದ, ಓದು-ಬರಹ ಅರಿಯದ ಚನ್ನಪ್ಪನು ಜನಪದ ಹಾಡುಗಳನ್ನು- 
ಅದೂ ಕನ್ನಡದಲ್ಲಿ-ಸುಶ್ರಾವ್ಯವಾಗಿ ಹಾಡುತ್ತಿದ್ದನು. ಈತನ ಒಡನಾಟ ಹೆಚ್ಚಾಗಿ ಲಿಂಗ 
ವಂತರ ಜೊತೆಗೆ. ಮರಾಠಿ ಭಾಷೆಯಲ್ಲೂ ಜನಪದ ಹಾಡುಗಳನ್ನು ಹಾಡಿದ್ದು ೦ಟು. ಸಂಬ 
ರಗಿಯ ಬಸವೇಶ್ವರನು ಈತನ ಆರಾಧ್ಯದೇವತೆಯಾಗಿದ್ದಾನೆ. ಕನಸಿನಲ್ಲಿ ಒಮ್ಮೆ ಈ 
ಬಸವೇಶ್ವರ ದೇವರು ಬಂದು ಚನ್ನಪ್ಪನಿಗೆ ರಾಮಾಯಣದ ಕಥೆಯನ್ನು ಹೇಳಿದನಂತೆ. 
ಅದನ್ನೇ ಚನ್ನಪ್ಪ ಲಾವಣಿಯಲ್ಲಿ ಹಾಡಿಬಿಟ್ಟನೆಂದು ಹೇಳುತ್ತಾರೆ. 


ಚೆನ್ನಪ್ಪನಿಗಿಂತ ೨೦-೨೫ ವರುಷ ಸಣ್ಣವನಾದ ನರಸಿಂಗನು ಚನ್ನಪ್ಪನ ಹಾಡು 
ಗಳನ್ನು ಬರೆದಿಡುತ್ತಿದ್ದನಂತೆ. ಈ ನರಸಿಂಗನಿಂದ ಈ ಭಾಗದ ಹಲವಾರು ಜನರು 
ಈತನ ಹಾಡುಗಳನ್ನು ಕಲಿತುಕೊಂಡಿದ್ದಾರೆ. ಇಂಥವರಲ್ಲಿ ಮಾರಿಹಾಳದ ಕಲ್ಲಪ್ಪ 
(ವ-೮೫)ನೂ ಒಬ್ಬನು, ಚನ್ನಪ್ಪನು ತನ್ನ ಹಾಡುಗಳಲ್ಲಿ ಅಲ್ಲಲ್ಲಿ ಮಾರುತಿದೇವರನ್ನೂ 
ಸ್ಮರಿಸಿದ್ದಾನೆ, ಈತನ ಹಾಡುಗಳು ಹೆಚ್ಚಾಗಿ ತ್ರಿಪದಿಯಲ್ಲಿವೆ. 


“ಸಂಬರಗಿ ಊರಾಗ ಮಾಡ್ಕಾರೊ ಈ ಕವಿ 
ಶಂಭೂ ಮಾರುತಿ ದಯಾ ಅವರ ಮ್ಯಾಲ 
ಕೇಳಿದವರಿಗಿ ಅಮೃತ ಕುಡದ್ದ ೦ಗ |' 


ಜನಪದ ಕವಿಚರಿತೆ ೧೪೯ 


“ಸಂಬರಗಿ ಊರಾ ಸಿಸ್ತೊ ಟಿಕಾನಾ 1 
ಶಿಸ್ತೊ ಟಿಕಾನಾ ನೆನದೊ ಬಸವಣ್ಣಾ 
ಜಾತರಿ ಮಾಡತಾರೊ ಉಗಾದಿ ದಿನಾ । 
“ಊರ ಬಿಟ್ಟ ದೂರ ಜಾಗಾ ಆರಂಬ 
ನೋಡಿ ನೆನದ ಬಸವೇಸೂರ ಚರಣಾ 
ಚೆನ್ನಪ್ಪ ಮುಗದ ಇರಲೆಂದ ಅಂತಃಕರಣಾ । ಹಿಡದ ಅವನ ಚರಣಾ' 


೧೦೦. ಹಲಸಂಗಿಯ ಸಿದ್ದು-ಶಿವಲಿಂಗೆ (೧೮೫೦-೧೯೧೦) 


ನಾಗೇಶಿ ಪಂಗಡಕ್ಕೆ ಸೇರಿದ ಕವಿಗಳಲ್ಲಿ ಹಲಸಂಗಿಯ ಸಿದ್ದು-ಶಿವಲಿಂಗ ಕವಿಗಳು 
ಪ್ರಮುಖರು. ಹಲಸಂಗಿ ವಿಜಾಪುರ ಜಿಲ್ಲೆಯ ಒಂದು ಹಳ್ಳಿ. ಇಲ್ಲಿಯ ಸಿದ್ದು ಆರೇರವೆ 
ನಿದ್ದು, ಲಿಂಗವಂತನಾದ ಶಿವಲಿಂಗನ ಜೊತೆಗೂಡಿ ಹಾಡು ಕಟ್ಟುತ್ತಿದ್ದನು. ಹಾಗೆಯೇ 
ಜೊತೆಗೂಡಿ ಹಾಡೂ ಹಾಡುತ್ತಿದ್ದನು. ಸೀನಪ್ಪ ಎನ್ನುವ ಮಾಸ್ತರರು ಇವರಿಗೆ 
ಮಾರ್ಗದರ್ಶಕರಾಗಿದ್ದ ರಂತೆ. ಅವರು ಖಾಜಾಭಾಯಿಯ ಸಮಕಾಲೀನರಾಗಿದ್ದರಂತೆ. 
ಇವರ ಶಿಷ್ಕರು ರಾಮು ಮತ್ತು ರಾಮಪ್ಪ. ಗುಡು-ಬಾಳು ಎನ್ನುವವರೂ 
ಹಾಡುತ್ತಿದ್ದರು. 


ಸಿದ್ದು-ಶಿವಲಿಂಗ ರಚಿಸಿದ ಲಾವಣಿಗಳಲ್ಲೆಲ್ಲ `ಗಿಡ್ಡಪೋರಿ' ಶೃಂಗಾರರಸದೆ 
ಮಡುವಾಗಿದೆ. ಮಧುರಚೆನ್ನ , ಕಾಪಸೆ ರೇವಪ್ಪ, ಸಿಂಪಿ ಲಿಂಗಣ್ಣ , ಧೂಲಾಸಾಹೇಬ 
ಖಾಜಾಸಾಬ ಮೊದಲಾದವರಿಂದ ಹಲಸಂಗಿ ಜಾನಪದ ಕ್ಷೇತ್ರಕ್ಕೊಂದು ತವನಿಧಿ 
ಯಾಗಿದೆ. 


“ನಿನ್ನ ಬೆಲಿ ಹೇಳ ಬಾಲಿ ಎಷ್ಟರದ ಹೋಗಬ್ಯಾಡ ಮುಂದ್ಕ ! 
ವಸ್ತ್ರ ಭಂಗರದ ತಗೋ ನಿನ್ನ ತೂಕ । 
ಇದಕನುಮಾನ ಯಾಕಿನ್ನ ಬಿಡು ನಿನ್ನ ಮನದಾನ ತೊಡಕ | 


ಗುಡು ಬಾಳು ವಸ್ತಾದರ ಅಕಡಿ ನಡಗಟ್ಟಿ । ನಡಗಟ್ಟಿ 
ಸಿದ್ದು-ಶಿವಲಿಂಗ ಹಾಡೂದು ವರಸಿ । ಧನಿ ಎತ್ತರಿಸಿ! 
ನುಡಿ ಕತ್ತರಿಸಿ । ಸುರಿದ್ದಾಂಗ ಮುತ್ತ 

ಶೇಕು ಬಾದಶಾ ಔಂದಶ ಹರದಾಸಿ ಕೇಳಿ ಅಂವ ಮರ್ತ 
ಶ್ರೀ ಸಾನಿಧಪ ಪಧನಿಸ ಸರಿಗಮ ನಾರಿ ನಿನ್ನಗತ್ತ 
ನಮ್ಮ ಕಂಡು ಹೋಗಬ್ಯಾಡ ಚದರಿ । 

ಓಡಿದಾಗ ಬೆದರಿ । ಕಾರ್ದುಣವಿ ಎತ್ತ! 


AAR 


ಒರೆಗಲ್ಲು 


೧. ಫುಳಿಗೆನಟ್ಟಿಲು : 


ಅನೇಕ ಶುಭ ಕೆಲಸಗಳನ್ನು ಶುಭಘಳಿಗೆಯಲ್ಲಿ ಪ್ರಾರಂಭಿಸಬೇಕೆಂಬುದು ಜನರ 
ಒಂದು ನಂಬಿಕೆ. ಪ್ರಾಚೀನ ಕಾಲದಲ್ಲಿ ನೀರು ತೊಟ್ಟಿ ರುವ ಗಡಿಯಾರವು ಮಾನವನ 
ಸಂಗಾತಿಯಾಗಿತ್ತು. ಘಳಿಗೆವಟ್ಟಲಿನ ಉಪಯೋಗ ಅತ್ಯಂತ ಪ್ರಾಚೀನ ಕಾಲದಿಂದಲೂ 
ಇತ್ತು. “ಸಣ್ಣ ತೂತು ಮಾಡಿ ನೀರಿನಲ್ಲಿ ಇಟ್ಟು ಅದರಲ್ಲಿ ನೀರು ತುಂಬಿಕೊಳ್ಳುವಷ್ಟು 
ಕಾಲಕ್ಕೆ ಒಂದು ಘಳಿಗೆ ಎಂದು ನಿಶ್ಚ ಯಿಸಲು ಉಪಯೋಗಿಸುತ್ತಿ ದ್ದ ಪಾತ್ರೆ ಅಥವಾ 
ಬಟ್ಟಲಿಗೆ "ಘಳಿಗೆವಟ್ಟಲು' ಎಂದು ಹೆಸರು” ಎಂದು ಇದಕ್ಕೆ ಏವರಣೆ ದೊರೆಯುವುದು. 
ಪಾತ್ರೆಯಲ್ಲಿ ನೀರು ಹನಿಹನಿಯಾಗಿ ಬೀಳುವುದರ ಮೂಲಕ ಕಾಲವನ್ನು ಗೊತ್ತುಪಡಿ 
ಸುತ್ತಿದ್ದರು. ಘಳಿಗೆವಟ್ಟಲಿನ ಸಹಾಯದಿಂದ ಕಾಲ ನಿರ್ಧಾರಮಾಡಿ ಹೇಳುತ್ತಿದ್ದವರಿಗೆ 
“ಗಳಿಯಾರದವರು' "ಘಳಿಯಾರಿಗಳು' ಎಂಬ ಹೆಸರುಗಳು ಇದ್ದು ದಾಗಿ ಕಂಡು ಬರುತ್ತದೆ. 
“ಗಳಿಯಾರದವರ ಕರೆಸೆನಿತು ಘಳಿಗೆಯಾಯಿತೆನಲು.”3“ಪೇಳಿವೆ ವೇಳೆ ವೇಳೆಗಿಳಿವಾಯ 
ವನೀ ಗಳಿಯಾರ”ಃ ಸಿಂಗಿರಾಜ ಪುರಾಣದಲ್ಲಿ ಬರುವ ಇನ್ನೊ ೦ದು ಸಂದರ್ಭ ಘಳಿಯಾರಿ 
ಗಳ ಕಾರ್ಯವ್ಯಾಪ್ತಿ, ಕಾರ್ಯಕುಶಲತೆಯನ್ನು ಸೊಗಸಾಗಿ ಚಿತ್ರಿಸುತ್ತದೆ. “....ತಿಥಿವಾರ 
ಎಲ್ಲದೆಳವೆಜ್‌ನಿಂದ ದಿನಸಂಖ್ಯೆಗಳ ಪೇಳಲು ತಿಳಿದು ನೃಪ ಘಳಿಯಾರಿಗಳ ಕರಸಿ ಕೇಳಲ್ವಿ 
ನಳಿನಾರಿನಿಂದುದಂ ನಾನೂಜಯಿಪ್ಪತ್ತು ಫಘಳಿಗೆಯೈವತ್ತಾಜುಜಾವದಿನವೇಳೆಯಾಯಿತೆ 
ನುತ.”* 


ಗಳಿಯಾರವನ್ನು ಘಟೆಯಂತ್ರವೆಂದೂ ಹೇಳುವರು. ಪ್ರಾಚೀನ ಭಾರತೀಯ 
ಸಂಸ್ಕೃತಿಯನ್ನು ಕುರಿತು ಹೇಳುತ್ತಾ ಡಾ|| ಶ್ರೀಕಂಠಶಾಸ್ತ್ರಿಗಳು “ಉಪನ್ಯಾಸ ಕಾಲವನ್ನು 


ಕನ್ನಡ ಕನ್ನಡ ನಿಘಂಟು, ಸಂ, 3, ಪು. 2692 
ಸಿಂಗಿರಾಜಪುರಾಣ, 16-23 
ಅಪರಾಜಿತೇಶ್ವರ ಶತಕ, ಪದ್ಯ 58 
ಸಿಂಗಿರಾಜಪುರಾಣ 22-25 


ಮ. ೦ ಜು ೯ 


ಒರೆಗಲ್ಲು ೧೫೧ 


ಘಟೀಯಂತ್ರದಿಂದ ನಿರ್ಣಯಿಸುತ್ತಿದ್ದರು' ಎಂದು ಹೇಳುವರು. ವಿವಾಹ ಕಾಲದಲ್ಲೂ 
ಕೂಡ ಇಟ್ಟ ಲಗ್ನವನ್ನು ಸಾಧಿಸಲು ಸುಮುಹೂರ್ತಕ್ಕಾಗಿ ಘಳಿಗೆವಟ್ಟಲನ್ನು ನೋಡುತ್ತಾ 
ಕಾಯುತ್ತಿದ್ದ ರು... “...ಮದುಮಕ್ಕಳಿಗೆ ಕನ್ಯಾವರಣವಾದವು ಘಳಿಗೆವಟ್ಟಲಲಗ್ನದೊಂ 
ಪೂರ್ಣಾಹ ರಚನೆಯಲ್ಲಿ.” 


ಹಿಂದಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಘಳಿಯಾರವನ್ನು ಇಟ್ಟುಕೊಳ್ಳಲು 
ಸಾಧ್ಯವಿಲ್ಲದ್ದರಿಂದ ಅವುಗಳನ್ನು ಅಲ್ಲಲ್ಲಿ ಸ್ಥಾಪಿಸಿ ಅದರಿಂದ ವೇಳೆ ತಿಳಿದು ಭೇರಿ 
ಹೊಯ್ಲುತ್ತಿದ್ದರು. “ಘಳಿಯಾರದೊಳಗಾಗ ಜಯಫಘಂಟೆ ಠೊಂಣೆನೆ ಮೊಳಗಿತು 
ಜಾವದ ಸನ್ನೆ.”" ವಿಜಯನಗರ ಕಾಲದಲ್ಲಿ ಜನರು ಪ್ರತಿದಿನವೂ ತಪ್ಪದೆ ವೇಳೆಯನ್ನರಿ 
ಯಲು, "ನಗರ ಘಂಟೆ' ಗಳಿದ್ದು ತಪ್ಪದೆ ಭೇರಿ ಹೊಯ್ಸುತ್ತಿದ್ದರೆಂದು ಒಂದು ವರದಿ 
ತಿಳಿಸುತ್ತದೆ. ಕನಕದಾಸರು ದ್ವಾರಕಾನಗರಿಯನ್ನು ವರ್ಣಿಸುತ್ತ ರಾಜಧಾನಿಯಲ್ಲಿ 
“ಒಪ್ಪವಡೆದ ಯಾಗಶಾಲೆಗಳ ಗಳಿಹಾರದ ಉಪ್ಪರಿಗೆಯೊಳು ಜೋಯಿಸರಿದ್ದು ತಪ್ಪದೆ 
ಗಳಿಗೆಗೊಮ್ಮೆ ಭೇರಿಯನ್ನು ಹೊಯ್ಸುತ್ತಿದ್ದ”*ರೆಂದು ಹೇಳುವರು. “ತಾಸು ಬಾರಿಸು 
ತ್ತಿದೆ ಕೇಳಿ ಹರಿದಾಸರೆಲ್ಲ”1 ಎಂಬ ಪುರಂದರ ಕೀರ್ತನೆಯೂ ಈ ಸಂದರ್ಭದಲ್ಲಿ ಧ್ವನಿ 
ಪೂರ್ಣವಾಗಿದೆ. 


ಹೀಗೆ ಘಳಿಗೆವಟ್ಟಲು, ಘಳಿಯಾರ, ಘಳಿಯಾರಿಗಳು —ಮುಂತಾದ ಪ್ರಯೋಗ 


ಗಳ ಬಗೆಗೆ ಸಾಹಿತ್ಯ ಕೃತಿಗಳಲ್ಲಿ ಉಪಯುಕ್ತ ಮಾಹಿತಿ ದೊರೆಯುವುದನ್ನು ಗಮನಿಸ 
ಬಹುದು. 


ಭಾರತೀಯ ಸಂಸ್ಕೃತಿ. ಪು. 241 


ತೊರವೆ ರಾಮಾಯಣ, ಬಾಲಕಾಂಡ, 16-46; ನೋಡಿ ಶಿವತತ್ವ ಚಿಂತಾಮಣಿ. 15-25 
ಭರತೇಶವೈಭವ, 12-144, 16-125; ನೋಡಿ, ಮೋಹನ ತರಂಗಿಣಿ 20-49, 50; 
ಹರಿಕಥಾಮೃತಸಾರ, 3-25 

8 T.V. Mahalingam; Administration and Social Life under 
Vijayanagar (1940) p. 81 

9 ಮೋಹನ ತರಂಗಿಣಿ, 20-38; ನೋಡಿ ಬೆಟಗೇರಿ ಕೃಷ್ಣ ಶರ್ಮ, ಕರ್ಣುಟಕ ಜನಜೀವನ. 
ಪು. 104 

10 ಪುರಂದರದಾಸರ ಕೀರ್ತನೆ, 1-66 


೧೫೨ ಕರ್ನಾಟಕ ಭಾರತಿ 


ಆಧಾರಗ್ರಂಥಗಳು : 


ಶಾ 


ಸಿಂಗಿರಾಜ 1550 : ಸಿಂಗಿರಾಜ ಪುರಾಣ. 

ರತ್ನಾಕರ 1560 ; ಭರತೇಶ ವೈಭವ. 

ಕನಕದಾಸರು 1550 : ಮೋಹನ ತರಂಗಿಣಿ. 

ತೊರವೆ ನರಹರಿ 1500 : ತೊರವೆ ರಾಮಾಯಣ. 
ಲಕ್ಕಣದಂಡೇಶ : ಶಿವತತ್ವ ಚಿಂತಾಮಣಿ. 

ರತ್ನಾಕರ 1560 : ಅಪರಾಜಿತೇಶ್ವ ರ ಶತಕ. 

ಪುರಂದರ ದಾಸರು 1550 : ಪುರಂದರದಾಸರ ಕೀರ್ತನೆಗಳು. 


ಡಾ|| ಶ್ರೀಕಂಠಶಾಸ್ತ್ರಿ: ಭಾರತೀಯ ಸಂಸ್ಕೃತಿ. 


ಉ 2 ರಾ ಆ ಹ ಬ ಬಿ 


—ೆ. ಶ್ರೀಕಂಠಯ್ಯ 


e 


೨. ದೇನಚಂದ್ರ (1770-1841) ನ “ಭಕ್ತಿಸಾರ ಶತಕತ್ರಯ” 


ರಾವಬಹದ್ದೂರ ಆರ್‌. ನರಸಿಂಹಾಚಾರ್ಯರು "ಕರ್ಣಾಟಕ ಕವಿಚರಿತೆ, ತೃತೀಯ 
ಸಂಪುಟ (1929) ಪುಟ 147ರಲ್ಲಿ ದೇವಚಂದ್ರನ ಕೃತಿಗಳನ್ನು ಹೆಸರಿಸುವಲ್ಲಿ -“ಅಲ್ಲದೆ 
ರಾಜಾವಳೀ ಕಥೆಯಲ್ಲಿ "ಪೂಜ್ಯಪಾದ ಚರಿತೆ, ಸುಮೇರುಶತಕ, ಯಕ್ಷಗಾನ ರಾಮಕಥಾ 
ವತಾರ, ಭಕ್ತಿಸಾರ ಶತಕತ್ರಯ........ ಅಧ್ಯಾತ್ಮವಿಚಾರಾದಿಯಂ ಕರ್ಣಾಟಕ ಸಂಸ್ಕೃತ 
ಬಾಲನುಡಿಯಿಂ ವಿರಚಿಸಿದೆಂ' ಎಂದು ಹೇಳುವುದರಿಂದ ಈ ಗ್ರಂಥಗಳನ್ನೂ ಈತನು 
ಬರೆದಿರುವಂತೆ ತಿಳಿಯುತ್ತದೆ'' ಎಂದಿದ್ದಾರೆ. 


ಹೀಗಾಗಿ ಕವಿಚರಿತೆಕಾರರಿಗೆ ದೇವಚಂದ್ರನ ಭಕ್ತಿಸಾರ ಕೃತಿ ದೊರೆತಿಲ್ಲವೆಂಬ 
ಅಂಶ ಸ್ಪಷ್ಟವಾಗಿದೆ. ಈಗ ದೇವಚಂದ್ರನ ಭಕ್ತಿಸಾರದ ಓಲೆ ಕೃತಿಯೊಂದು ಉಪ 
ಲಬ್ಧವಿದ್ದು "ಕನ್ನಡ ಅಧ್ಯಯನ ಕೇಂದ್ರ' (ಬೆಂಗಳೂರು ವಿಶ್ವವಿದ್ಯಾಲಯ) ದಲ್ಲಿದೆ. 
ಆ ಕೃತಿಯ ಬಗೆಗೆ ಈ ಮುಂದೆ ಪರಿಚಯಿಸಲಾಗಿದೆ. 


ದೇವಚೆಂದ್ರನ ಕೃತಿ ಭಾವಿನಿ ಷಟ್ಟದಿಯನ್ಲಿದ್ದು ಪ್ರತಿ ಶತಕದಲ್ಲೂ 125 ಪದ್ಯ 
ಗಳಂತೆ ಒಟ್ಟು 375 ಷಟ್ಟದಿಗಳಿವೆ. ಅರ್ಹತ್ಸ್ವಾಮಿಯ ಸ್ತುತಿಯಿಂದ ಕೃತಿ ಆರಂಭ 


ಒರೆಗಲ್ಲಾ ೧೫೩ 


ವಾಗಿದೆ. ಅನಂತರ ಪಂಚೆಪರಮೇಷ್ಠಿಗಳ ಸ್ಮರಣೆ, ಶ್ರುತಿ, ಜಿನ ಬಿಂಬ, ಕೃತ್ರಿಮಾಕೃತ್ರಿಮ 
ಜಿನ ಚೈತ್ಯಗಳು, ವಾಣಿ, ನವಕೋಟಿ ಮುನಿಗಳು, ಕಲ್ಬಾಮರರು, ಶ್ರಾವಕತತಿ, ಕವೀಶ್ವರ 
ಸಮೂಹಾದಿ ಸ್ತುತಿಗಳಿವೆ. ಇಲ್ಲಿನ ಪ್ರತಿ ಪದ್ಮವೂ ಪ್ರಾಯಿಕವಾಗಿ “ರಕ್ಷಿಸು ನೀನೆ 
ಅನವರತಾ', “ರಕ್ಷಿಸನವರತಾ” ಎಂದು ಮುಗಿಯುತ್ತದೆ. ಶತಕತ್ರಯದ ಆದ್ಯಂತಗಳ 
ಹಾಗು ಕೃತಿಯಲ್ಲಿನ ಕೆಲವು ಪದ್ಮಗಳನ್ನು ಈ ಮುಂದೆ ಕೊಟ್ಟಿ ಜ್ರ 
ಆದಿ: 

x  [ಪೆ]ಂಕಜ ಯುಗಲ ರಂಜಿತ 

ನಾದ ಬಿಂದು ಕಲಾಸಹಿತ ಓ[ಂ]ಕಾರ ರೂಪಧರಾ 

ವೇದ ಸಿದ್ಧಾ ೦ತಾದಿ ವಿಭು ನಿರು- 

ಪಾಧಿಖಮಲ ಸೌಕ್ಕಾ x xದಾ 

ರಾಧಿತಾರ್ಹತ್ಲ್ಯಾಮಿ ರಕ್ಷಿಸು ನಮ್ಮನನವರತಾ (1-1) 

ಅಷ್ಟಕರ್ಮಾರಾತಿ ದೂರರು 

ಅಷ್ಟಸದ್ಗು ಣವಾಂತ ಧೀರರು | 

' ನಷ್ಟಮಲ ನಿ[ರ್ಮ]ಲರು ತಾವೇ ನಿರಾಕುಲೋಜ್ವಲರು 

ಶಿಷ್ಟಜನ ಸೇವಿತರು ಜ್ಞಾನೋ- 

ತೃಷ್ಟ ನಿತ್ಯನಿರಂಜನರು ನೆವ- 

ಗಿಷ್ಟಸಂಸಿದ್ಧಿ ಯನು ಮಾಡುಗೆ ಸಿದ್ಧ ರನವರತಾ (1-2) 
ಅಂತ್ಯೆ : 


ಶ್ರೀಮದಖಿಲ ಜಗತ್ರಯಾನತ 

ಸ್ವಾಮಿ ಜಿನಚಂದ್ರನ ಪದಾಂಬುಜ 

ಕೀ ಮಹಾ [ಭಕ್ತಿ]ಯೊಳು ಪೊಳಗುತ ನಮಿಸುವೆನು ಸತತಾ 

ರಾಮನಭಿವೃದ್ಧಿ ಪ್ರಸಿದ್ಧಿಯು 

ಕ್ಷೇಮ ಜಯತುಷ್ಟಿ ಪ್ರಪುಪ್ಪಿ 

ಶ್ರೀಮತಿಯನಿತ್ತಮರಚಂ(ದಿರ] ಪ್ರಭುವೆ ರಕ್ಷಿಪುದು (3-124) 
ಇದು ನಮಿತ ವಿಬುಧೇಂದ್ರ ಶ್ರೀಜಿನ 

ಪದಸರೋಜವಿಲೀನ ಷಟ್ಟದ 

ಬುಧಜನಸ್ತು ತ ದೇವಚಂದ್ರದ್ವಿ[ಜ]ನು ವಿರಚಿಸಿದಾ 

ಅಧಿಕ ಸಂಪದವಿತ್ತು ಮುಕ್ತಿಯ 

ಪದವಿಯಹ ಜಿನಭಕ್ತಿಸಾರದೊ- 

ಳೊದಗೆಯತಿಶಯವಾದ ತೃತೀಯ ಸ [ಪಾದ] ಶತಕವಿದು (3-125) 


೧೫೪ ಕರ್ನಾಟಕ ಭಾರತಿ 
ಕೃತಿಯ ಕೆಲವು ಪದ್ಯಗಳು ಇ 


ತಂದೆ ಭವ ಭವ ಬಂದೆ ದುರಿತಕೆ 

ಸಂದು ನಾ ಬಹುನೊಂದೆ ಲೋಕದ 

ಬಂಧು ಸದ್ಗು ಣ ಸಿಂಧು ಸಲಹುವುದೆಂದು ನಾನಿಂದು 

ವಂದಿಪೆನು ನೀನೆನ್ನ ಮರುಕದಿ 

ಕಂದ ನೀನೇಳೆಂದು ಪರಮಾ- 

ನಂದವನು ಕೊಟ್ಟರುಹ ರಕ್ಷಿಸು ನೀನೆ ಅನವರತಾ (1-22) 


ಪರುಷ ಲೋಹವ ಸೋಂಕಿದರೆ ಪೊ- 

ನ್ನರಸಲೇತಕೆ ನಿನ್ನ ಭಕ್ತಿಯ 

ತೆರನೆರಡ ತಿಳಿದಾಗೆ ಮುಕ್ತಿಗೆ ಅರಸಲಿನ್ನುಂಟೆ 

ಅರುಹ ತ್ರಿಜಗದ್ಗು ರುವೆ ಕರುಣದ 

ಕರುವೆ ಧರ್ಮವನೊರವೆ ಸೌಖ್ಯದೊ- 

ಳಿರುವೆ ಬಿಡದೆನ್ನ ರಕ್ಷಿಸು ಭವ್ಯ ಸುರತರುವೇ (1-23) 


ಆರು ಭೇದವ ಭಾವತತ್ವವ 

ನಾರು ವಶ್ಯ ಕಲೇಶ್ಯ ಭೇದವ 

ನಾರು ದ್ರವ್ಯದ ಕಾಯಪರ್ಯಾಪ್ತಿಯನು ನೀನೊರೆದಾ 

ಆರು ಜೀವಾದಿಗಳ ಪೇಳಿದೆ 

ಯಾರು ನಿನ್ನಂತಾಪ್ತರಿಳೆಯೊಳು 

ಭೂರಿಸೌಖ್ಯವನೀವ ದಕ್ಷರು ರಕ್ಷಿಸನವರತಾ (1-49) 


ಗ್ರಂಥಾವಲೋಕನ 


ಈ ನೀರಣ್ಣ ರಾಜೂರ 


ಅಷ್ಟ ಕಗಳು (ಸಂಪುಟ-೧) ಕ 


ಸಂಪಾದಕರು : ಭೋಜರಾಜ ಪಾಟೀಲ, ಪ್ರಕಾಶಕರು : ಶ್ರೀಮತಿ ಲೀಲಾವತಿ ಪಾಟೀಲ, ಬಿ. ಎ, 
ಶಿವಬಸವ ಪ್ರಕಾಶನ, ಸ್ಟೇಷನ್‌ ರೋಡ, ಹಾವೇರಿ ಪುಟ ; ೫೫ ; ಬೆಲೆ: ೧-೫೦. 


ಕನ್ನಡ ಸರಸ್ವತಿ ಅನೇಕ ಸಾಹಿತ್ಯಪ್ರಕಾರಗಳ ಒಡತಿ. ಚಂಪೂ, ರಗಳೆ, ಶತಕ, 
ಕಂದ,, ಷಟ್ಟದಿ, ತ್ರಿಪದಿ, ಸಾಂಗತ್ಯ ಇತ್ಯಾದಿ ವೈವಿಧ್ಯಮಯ ಛಂದಸ್ಸುಗಳಲ್ಲಿ ರಚನೆ 
ಗೊಂಡ ವಿಪುಲ ಕೃತಿರತ್ನಗಳ ಮಾತೆ. ಇವುಗಳಲ್ಲಿ ಸಮಾವೇಶಗೊಳ್ಳುವ ಇನ್ನೊಂದು 
ಅತ್ಯಂತ ಪ್ರಾಚೀನ ಕಾವ್ಯಪ್ರಕಾರ "ಅಷ್ಟಕ'. ಇದು ಸಂಸ್ಕೃತ ಸಾಹಿತ್ಯದಿಂದ ಕನ್ನಡಕ್ಕೆ 
ಎತ್ತಿ ತಂದ ಮುತ್ತಿನ ತೆನೆ. ಸು. 800 ರಲ್ಲಿ ಲ್ಲಿದ್ದ ಗಂಗ ವ ಸೈಗೊಟ್ಟ ಶಿವಮಾರ 
ನಿಂದ ರಚಿತವಾದ "ಗಜಾಷ್ಟಕ' ಕನ್ನಡದ ಪ್ರ ಥಮ ಅಷ್ಟಕ ಕೃತಿ. ಅಲ್ಲಿಂದ ಇಲ್ಲಿಯ 
ವರೆಗೆ ಈ ಸಾಹಿತ್ಯಪ್ರಕಾರ ಹುಲುಸಾಗಿ ಬೆಳೆಯುತ್ತ ಬಂದಿದೆ. "ಈಗ ಕನ್ನಡದಲ್ಲಿ ಸು.150 
ಅಷ್ಟಕಗಳು ಉಪಲಬ್ಬವಾಗಿವೆ. 8 ಪದ್ಯಗಳ ಕಿರಿಗಾತ್ರದ ಈ ಕೃತಿ ರಚನೆಯ ವಸ್ತು 
ಹೆಚ್ಚಾಗಿ ಭಕ್ತಿ, ಇಷ್ಟದೈವಸ್ತುತಿ. ಜೈನ, ವೀರಶೈವ. ಬ್ರಾಹ್ಮಣ-ಎಲ್ಲ ಮತದ ಕವಿ 
ಗಳೂ ಈ ಪ್ರಕಾರದಲ್ಲಿ ಕೃ ಕೃಷಿಗೈದಿದ್ದಾ ರೆ 


ಅಷ್ಟಕಗಳನ್ನೊಳಗೊಂಡಿದೆ. ವಿನಾಯಕನ 1. ಆ 1ಕೊಂ. ಪತ್ರಿ ಪುಷ್ಪ 
ಗಳಿಂದ ಇಷ್ಟಲಿಂಗದ ಪೂಜೆಮಾಡಿ, ಗಣವೃಂದವನ್ನು ನೆನೆದು, ಶಿವಮಹಿಮೆಯನ್ನು 
ಕೊಂಡಾಡಿ ಮಂಗಳಹಾಡಿ ಶಿವಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವವರೆಗಿನ ಅಷ್ಟಕಗಳು 
ಇಲ್ಲಿ ಮಾಲೆಗೊಂಡಿವೆ. ಇವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಬಹುದಿತ್ತು. ಆದರೆ 
ಕೆಲವು ಅಷ್ಟಕಗಳೆ ಕರ್ತೃ, ಕಾಲಗಳು ಅಜ್ಞಾ ತವಾಗಿರುವುದರಿಂದ ಸಂಪಾದಕರು ವಿಷಯಾ 
ನುಗುಣವಾದ ಈ ಮಾರ್ಗವನ್ನು ಅನುಸರಿಸಿರುವುದು ಯೋಗ್ಯವಾಗಿದೆ. 


ಭಕ್ತಿಯೇ ಈ ಎಲ್ಲ ಅಷ್ಟಕಗಳ ಸ್ಥಾಯಿ. ಕಾವ್ಯ ಗುಣ ಇಲ್ಲಿ ಗೌಣ; ಭಕ್ತಿ ನಿರ್ಭ 
ರತೆಗೆ ಮಾತ್ರ ಅಗ್ರ ಸ್ಥಾ ನ. ಹೀಗಿದ್ದ ಕೊ ಹೃ ಹದಯ ತುಂಬಿ ಹಾಡುವಾಗ ಕೆಲವು, 
ಕಾವಾ ಂಶಗಳನ್ನೊ ಳಗೊಂಡ ಶ್ರೇಷ್ಠ ಭಾವಗೀತೆಗಳಾಗಿ ಮೂಡಿಬಂದಿವೆ. 


೧೫೬ ಕರ್ನಾಟಕ ಭಾರತಿ 


ಈ ಸಂಕಲನದಲ್ಲಿ ಕೇವಲ ವೀರಶೈವ ಕವಿಗಳಿಂದ ರಚನೆಗೊಂಡ ಅಷ್ಟಕಗಳು 
ಸಂಗ್ರಹಿತವಾಗಿವೆ. ಇವು ವೃತ್ತ, ಕಂದ, ದ್ವಿಪದಿ ಹಾಗೂ ಸಾಂಗತ್ಯ ಛಂದಸ್ಸುಗಳಲ್ಲಿ 
ಮೈದಾಳಿವೆ. 


ಈ ಅಷ್ಟಕಗಳನ್ನು ಅವುಗಳಲ್ಲಿ ಅಂತರ್ಗತವಾದ ವಿಷಯಗಳ ಮೇಲಿಂದ ನಾಲ್ಕು 
ವಿಭಾಗಗಳಾಗಿ ವಿಂಗಡಿಸಬಹುದು ; ೧, ಶಿವ ಮತ್ತು ಶಿವಗಣಸ್ತುತಿ ೨. ಲಿಂಗಸ್ತುತಿ 
೩. ನದಿ, ಪರ್ವತ ವರ್ಣನೆ ೪. ದೀಕ್ಷೆ. 


ಎನಾಯಕಾಷ್ಟಕ, ಶ್ರೀವಿರೂಪಾಕ್ಷಾಷ್ಟಕ, ಮಹಿಮಾಷ್ಟಕ, ಬಾಲಚಂದ್ರ ಶೇಖ 
ರಾಷ್ಟಕ, ತೇರಮಲ್ಲಾ ಷ್ರಕ, ಚನ್ನ ಕೇಶವಾಷ್ಟಕ, ಶಿವದರ್ಶನಾಷ್ಪಕ, ಗಣಾಷ್ಟಕ, ಮಂಗ 
ಳಾಷ್ಟ ಕ, ಪುಷ್ಪಾಷ್ಟಕ ಇವು ಪೊದಲ ಗುಂಪಿಗೆ ಸೇರಿದರೆ ; ಇಷ್ಟಲಿಂಗಾಷ್ಟ ಕ, ಲಿಂಗಾ 
ಪ್ರಕ ಎರಡನೆಯ ಗುಂಪಿಗೂ ; ಪರ್ವತಾಷ್ಟಕ, ತುಂಗಭದ್ರಾಷ್ಟಕ ಮೂರನೆಯ ಗುಂಪಿಗೂ 
ಮತ್ತು ದೀಕ್ಷಾಮಂಗಳಾಷ್ಟಕ ಕೊನೆಯ ಗುಂಪಿಗೂ ಸೇರುತ್ತವೆ. 


ಪ್ರತಿಯೊಂದು ಅಷ್ಟಕದ ಪ್ರಾರಂಭದಲ್ಲಿ ಆ ಕೃತಿಯ ಕರ್ತೃ, ಕಾಲ, ವಸ್ತು, 
ಛಂದಸ್ಸುಗಳ ವಿಚಾರ, ಅದಕ್ಕೆ ಬಳಸಿಕೊಂಡ ಹಸ್ತ ಪ್ರತಿಗಳ ನಿರ್ದೇಶನ ಮಾಡಲಾಗಿದೆ. 
ಸಾಧ್ಯವಾದಷ್ಟು ಹಸ್ತಪ್ರತಿಗಳನ್ನು ಬಳಸಿಕೊಂಡು ಯೋಗ್ಯ ಪಾಠವನ್ನು ನಿರ್ಣಯಿಸಲು 
ವಹಿಸಿದ ಶ್ರಮ ಸಾರ್ಥಕವಾಗಿದೆ. ಆದರೂ ಕೆಲವೆಡೆ ಕೊಟ್ಟ ಪಾಠಕ್ಕಿಂತ ಕೆಳಗಿನವನ್ನು 
ಮೇಲಿರಿಸಿದ್ದರೆ ಹೆಚ್ಚು ಸಮರ್ಪಕವಾಗುತ್ತಿ ತ್ತು ಎನಿಸುತ್ತದೆ. 
ಉದಾ: ಪುಟ ೨೦, ಪದ್ಯ ೭ [ನೆನೆದೂ] -ಇದಕ್ಕೆ ಬದಲು ಅಡಿಯಲ್ಲಿಯ 
"ಸ್ಮರಿಸಿ' ಸರಿಯಿತ್ತು. 
ಪುಟ ೨೦, ಪದ್ಯ ೯ ಉ*[ನೇತ್ರಾ]ರ್ಚಿ'_ ಇದಕ್ಕೆ ಬದಲು “ನಯನಾರ್ಚಿ' 
ಇದ್ದರೆ ಸರಿಯಿತ್ತು. 
ಪುಟ ೨೨, ಪದ್ಧ ೫ "ನ' -ಇದರ ಬದಲು "ನೇ ಇದ್ದ ರೆ ಹೆಚ್ಚು 


ಸಮರ್ಪಕವಾಗುತ್ತಿತ್ತು. 

ಪುಟ ೩೧, ಪದ್ಯ ೫ “ಸಲೆ' ಇದಕ್ಕೆ ಬದಲು “ಕಲಿ” ಇದ್ದರೆ ಸರಿ 
ಯಿತ್ತು. 

ಪುಟ ೩೯, ಪದ್ಯ ೭ [ರ್ವಂತ] -ಇದಕ್ಕೆ ಬದಲು “ರ್ದ' ಸರಿ 
ಯಾಗಿತ್ತು. 


ಪುಟ ೫೪, ಪದ್ಯ ೪ [ಕ] -ಇದರ ಪಾಠಾಂತರ ಹೀ(ಗ)' ಹೀಗಿರ 
ಬೇಕಿತ್ತು. 


ಗ ದ್ದ. NS: 


ಗ್ರಂಥಾವಲೋಕನ ೧೫೭ 


ಇನ್ನೊಂದು ಎದ್ದು ಕಾಣುವ ದೋಷನೆಂದರೆ, ಪಾಠಾಂತರಗಳನ್ನು ಗುರುತಿಸಲು 
ಸೂಚಿಸಿದ ಅಂಕಿಗಳಲ್ಲಿ ಮತ್ತು ಚಿಹ್ನಗಳಲ್ಲಿ ಒಂದು ಕ್ರಮ ಇಲ್ಲದುದು. ಪ್ರತಿ ಪುಟಕ್ಕೆ 
ಪಾಠಾಂತರಕ್ಕೆ ಬೇರೆ ಅಂಕಿ ಪ್ರಾರಂಭಿಸಬೇಕು, ಇಲ್ಲವೆ, ಒಂದೊಂದು ನುಡಿಗಳಿಗೆ ಬೇರೆ 
ಬೇರೆ ಅಂಕಿ ಬಳಸಬಹುದು. ಅಥವಾ ಒಂದು ಅಷ್ಟಕ ಮುಗಿಯುವವರೆಗೆ ಅಂಕಿಗಳನ್ನು 
ಕ್ರಮವಾಗಿ ಬೆಳೆಸಬಹುದು. ಇವುಗಳಲ್ಲಿ ಯಾವುದೊಂದು ವಿಧಾನವನ್ನು ಅನುಸರಿಸಿದರೂ 
ಓದುಗರಿಗೆ ಸುಲಭವೇದ್ಯವಾಗುತ್ತದೆ. ಆದರೆ ಇಲ್ಲಿ ಹಾಗಿರದೆ ಗೊಂದಲಉಂಟಾಗಿದೆ. 
ಅದರಂತೆ ಚಿಹ್ನೆಗಳ ಬಳಕೆಯಲ್ಲಿಯೂ ಏಕ ಸ್ವರೂಪತೆ ಇಲ್ಲ. 


ಉದಾ : ಪುಟ ೧೯, ಪದ್ಯ ೪, "ಓ_ಫಲ' ಇದನ್ನು ಕೂಡಿಸಲು ಬಳಸಿದ್ದಾರೆ. 
ಆದರೆ ಪಾಠಾಂತರ ಶಾಸ್ತ್ರದಲ್ಲಿ ಈಗಾಗಲೇ ಕೂಡಿಸಲು ಈ ಚಿಹ್ನವನ್ನೂ ಕಳೆಯಲು 
x ಈ ಚಿಹ್ನವನ್ನೂ ಬಳಕೆಗೆ ತರಲಾಗಿದೆ. ಅದಕ್ಕಾಗಿ, ಕೂಡಿಸುವದಿದ್ದ ಡೆ. ಫಲ 
ಹೀಗೆ ಬರೆಯಬೇಕು. 


ಪುಟ ೧೯, ಪದ್ಯ ೫. "೪-ವರ' ಇದು ೪ವರ ಎಂದಾಗಬೇಕಿತ್ತು. ಒಂದು 
ವೇಳೆ ಸಂಪಾದಕರು ಕೂಡಿಸಲು "-' ಈ ಚಿಹ್ನವನ್ನೇ ಬಳಸಿಕೊಂಡಿದ್ದರೆ ಅದನ್ನು 
ಸಂಕೇತ ಸೂಚಿಯಲ್ಲಿ ಸ್ಪಷ್ಟಪಡಿಸಬೇಕಿತ್ತು; ಅಂದರೆ ಸಂದೇಹಕ್ಕೆ ಎಡೆ ಇರುತ್ತಿರಲಿಲ್ಲ. 


ಇಂಥ ಒಂದೆರಡು ದೋಷಗಳನ್ನು ಬಿಟ್ಟರೆ, ಉಳಿದ ಸಂಪಾದನೆಯ ಕಾರ್ಯವೆಲ್ಲ 
ವ್ಯವಸ್ಥಿ ತವಾಗಿ ನಡೆದಿದೆ. 


ಪ್ರಾರಂಭಕ್ಕೆ “ಕೃತಿಯನ್ನು ಕುರಿತು” ಎಂಬ ವಿಭಾಗದಲ್ಲಿ ಅಷ್ಟಕದ ಚರಿತ್ರೆ, ಸ್ವರೂಪ, 
ಕನ್ನಡ ಸಾಹಿತ್ಯದಲ್ಲಿ ಅಷ್ಟಕದ ಬೆಳವಣಿಗೆಯನ್ನು ವಿಸ್ತಾರವಾಗಿ ವಿವೇಚಿಸಿದ್ದಾರೆ. 
ಕೊನೆಗೆ ಶಬ್ದಕೋಶ, ಪದ್ಯಗಳೆ ಅಕಾರಾದಿ ಕೊಟ್ಟಿದ್ದರೆ ಉತ್ತಮವಿತ್ತು. ಒಟ್ಟಿನಲ್ಲಿ, 
ಕೃತಿ ಸೊಗಸಾಗಿ ಹೊರಬಂದಿದೆ. ಓಲೆಗರಿ, ಕೋರಿಕಾಗದಗಳಲ್ಲಿ ಅಜ್ಞಾತವಾಸ ಅನು 
ಭವಿಸುತ್ತಿದ್ದ ಈ ಚಿಕ್ಕ ಕೃತಿಯನ್ನು ಹುಡಿಕ ಪ್ರಥಮ ಬಾರಿಗೆ ಗ್ರಂಥಭಾಗ್ಯದೊರಕಿಸಿದ 
ಪ್ರೊ. ಪಾಟೀಲರ ಕಾರ್ಯ ಅಭಿನಂದನೀಯ. ಇದು ಅಷ್ಟಕದ ಪ್ರಥಮ ಸಂಪುಟ 
ಮುಂದೆ ಇನ್ನೂ ಕೆಲವು ಸಂಪುಟಗಳಲ್ಲಿ ಸಮಗ್ರ ಅಷ್ಟಕಗಳನ್ನು ಹೊರತರುವ ಉದ್ದೇಶ 
ವನ್ನು ಇಟ್ಟುಕೊಂಡಿರುವುದು ಸ್ತುತ್ಯ. ಹಳಗನ್ನ ಡ ಕಾವ್ಕರಾಶಿಯನ್ನು ಬೆಳಕಿಗೆ ತರುವ 
ಮಹದುದ್ದೇಶದಿಂದ ಹುಟ್ಟಿಕೊಂಡು ಈಗಾಗಲೇ ನಾಲ್ಕಾರು ಕೃತಿಗಳನ್ನು ಹೊರತಂದ 
ಶಿವಬಸವ ಪ್ರಕಾಶನವು ಎಲ್ಲ ಅಷ್ಟಕಗಳನ್ನು ಪ್ರಕಟಿಸಿದರೆ ಕನ್ನಡದಲ್ಲಿ ಅಷ್ಟಕ ಸಾಹಿತ್ಯದ 
ಬೆಳವಣಿಗೆ, ಅವುಗಳ ಮಹತ್ವ, ಶ್ರೀಮಂತಿಕೆ ಎಷ್ಟೆಂಬುದು ವೇದ್ಯವಾಗುತ್ತದೆ. 


ಸಂಪಾದಕೀಯ 


ಅಖಿಲ ಕರ್ನಾಟಿಕ ಆರನೆಯ ಜಾನಸದ ಸಮ್ಮೇಲನ 


ಕನ್ನಡ ಅಧ್ಯಯನಪೀಠವು ಪ್ರತಿ ವರುಷವೂ ನಡೆಸುತ್ತಿದ್ದಂತೆ ಇದೇ ಕಳೆದ ದಿನಾಂಕ 
೩,೪ ಡಿಸೆಂಬರ ೧೯೭೮-ಎರಡು ದಿನಗಳು ಆರನೆಯ ಜಾನಪದ ಸಮ್ಮೇಲನವನ್ನು ಇಲ 
ಕಲ್ಲಿನ ಶ್ರೀ ವಿಜಯಮಹಾಂತೇಶ ಮಹಾವಿದ್ಯಾಲಯದ ಆಶ್ರಯದಲ್ಲಿ ವೈಶಿಷ್ಟ್ಯ ಪೂರ್ಣ 
ವಾಗಿ ನೆರವೇರಿಸಿತು. ಇದುವರೆಗಿನ ಸಮಾಲೋಚನೆಗೆ ಜಾನಪದಸಾಹಿತ್ಯ ವೈವಿಧ್ಯ 
ಗತನ್ನೇ ಎತ್ತಿ ಕೊಂಡಿದ್ದ ರೆ, ಈ ಸಲ ಜಾನಪದ ಜನಾಂಗಿಕ ಅಧ್ಯಯನದ ಹೊಚ್ಚಹೊಸ 
ಆಯಾಮಕ್ಕೆ ಒಲಿದಿದ್ದು ಅರ್ಥಪೂರ್ಣವೂ ಪ್ರಯೋಜಕವೂ ಆಗಿತ್ತು. ಸಮ್ಮೇಲನ 
ವನ್ನು ಉದ್ಭಾಟಿಸಿದ ಕುಲಪತಿ ಶ್ರೀ ಎಸ್‌. ಎಸ್‌. ಒಡೆಯರ ಅವರು ಇದನ್ನು ಬಹು 
ವಾಗಿ ಪ್ರಶಂಸಿಸಿದ್ದರಲ್ಲಿ ಅಚ್ಚರಿಯಿಲ್ಲ. 


ಉತ್ತರ ಕರ್ನಾಟಕದ ಜಾನಪದದ ಸಮರ್ಥ ಮತ್ತು ಅರ್ಹ ಪ್ರತಿನಿಧಿಗಳಾದ 
ಶ್ರೀ ಸಿಂಪಿ ಲಿಂಗಣ್ಣ ನವರ ಸರ್ವಾಧ್ಯಕ್ಷತೆಯಲ್ಲಿ ಜರುಗಿದ ಈ ಸಮ್ಮೇಲನವು “ಉತ್ತರ 
ಕರ್ನಾಟಕದ ಜಾದಪದ ವೃತಿಕಾರರು” ( ಜನಾಂಗಿಕ ಅಧ್ಯಯನ )ಎಂಬ 
ವಿಷಯಕ್ಕೆಸಂಬಂಧಪಟ್ಟ ಮೂರು ಗೋಷ್ಠಿಗಳನ್ನು ನಿರ್ವಹಿಸಿತು. ಈ ಗೋಷ್ಠಿಗಳಲ್ಲಿ-ಗೊರ 
ವರು, ಗೊಂದಲಿಗರು, ಚೌಡಕಿಯವರು, ಮುಂತಾದ ಧಾರ್ಮಿಕ ಪರ; ಲಾವಣಿ 
ಕಾರರು, ಕಿಳ್ಳಿಕೇತರು, ವೇಷಗಾರರು ಮುಂತಾದ ಕಲಾಪರ ; ಕೊರವಂಜಿ, ಬುಡ 
ಬುಡಕಿ, ಜನಪದ ವೈದ್ಯ-ಮಾಟ, ಮಂತ್ರ, ತಂತ್ರ ಮುಂತಾದ ನಂಬಿಗೆಪರ; 


ಕವಲೆತ್ತಿನವರು, ಡೊಂಬರು, ಹಾವಾಡಿಗರು ಮುಂತಾದ ಕೌಶಲ್ಯ ಪರ - ಹೀಗೆ 


ವಿದಧ ೨೦ ವೃತ್ತಿಪರ ಜನಾಂಗಗಳ ಕುರಿತಾದ ಚರಿತ್ರೆ, ಸಂಪ್ರದಾಯ, ಕಲಾಪ್ರದರ್ಶ 
ನದ ರೀತಿ-ನೀತಿಗಳ ಕುರಿತಾದ ವಿವರಗಳನ್ನು ಅಷ್ಟೇ ಸಂಖ್ಯೆಯ ವಿದ್ವಾಂಸರು ಅಭ್ಯಾಸ 
ಪೂರ್ಣ ಪ್ರಬಂಧಗಳ ಮೂಲಕ ಸಾದರಪಡಿಸಿದರು. ಈ ಕಾಲಕ್ಕೆ ಕೆಲವು ವಿಷಯಗಳ 
ಕುರಿತಾದ ಮಹತ್ವದ ಅಂಶಗಳನ್ನು ಪರಿಶ್ರಮಪೂರ್ವಕವಾಗಿ ಮೊಟ್ಟಮೊದಲಿಗೆ ಸಂಗ್ರ 
ಹಿಸಿ ಪ್ರಕಟಿಸಿದ್ದು ನಿಜವಾಗಿಯೂ ಮೌಲಿಕವಾಗಿದ್ದಿ ತು ಈ ಸಂಚಿಕೆಯ ಪುಟ 
ಮಿತಿಗಳಿಂದಾಗಿ ಇದರಲ್ಲಿ ಸಮ್ಮೇಲನದ ಕುರಿತಾದ ವಿವರವಾದ ವರದಿಯನ್ನು ಪ್ರಕಟಿಸ 
ಲಾಗದ್ದಕ್ಕಾಗಿ ನಾವು ವಿಷಾದಿಸುತ್ತೇವೆ. 


ಟಿ (1899-1979) 


೨ 

೧° Y 

1 

ಯ 

Pay 

62 ೨ 
೫ 


ಸೂ 


ಸಂಪಾದಕೀಯ ೧೫೯ 


ನಿಶ್ಚನಿದ್ಯಾಲಯ *ಶಿಲ್ಪಿ' ಡಾ. ಪಾನಟೆಯವರಿಗೆ ಶ್ರದ್ಧಾಂಜಲಿ 


ಈ ವಿಶ್ವವಿದ್ಯಾಲಯದ ಸಮರ್ಥ “ಶಿಲ್ಪಿ'ಗಳಾಗಿದ್ದ ಡಾ. ದಾದಾಸಾಹೇಬ 
ಚಿಂತಾಮಣಿ ಪಾವಟೆಯವರು ಇದೇ ಕಳೆದ ೧೭-೧-೧೯೭೯ ರ ಮುಂಜಾನೆ ಹೃದಯಾ 
ಘಾತದಿಂದ ನಿಧನರಾದರೆಂಬ ಸುದ್ದಿ ಈ ಸಂಸ್ಥೆ ಗೆ ಸಂಬಂಧಪಟ್ಟ ಎಲ್ಲರಿಗೂ ಹೃದಯಾ 
ಘಾತಕರವಾಗಿಯೇ ಬಂದಿತು. ೧೯೫೪ ರಿಂದ ೧೯೬೭ರವರಗೆ ೧೩ ವರ್ಷಗಳ ಕಾಲ 
ಈ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಅವರು ಸಲ್ಲಿಸಿದ ಸೇವೆ, ದೊರಕಿಸಿಕೊಟ್ಟ 
ಸಾಧನೆಗಳು ಅವಿಸ್ಮರಣೀಯ. ಅವರು ಒಂದು ವ್ಯಕ್ತಿಯಲ್ಲ, ಶಕ್ತಿಯೆಂಬಂತೆ: ದುಡಿದು 
ಬಾಲಾರಿಷ್ಟದಲ್ಲಿದ್ದ ಈ ವಿಶ್ವವಿದ್ಯಾಲಯವನ್ನು ದೃಢವಾಗಿ, ಘನವಾಗಿ ಬೆಳಸಿದರು. 
ಕಾಡು ಕುರುಚಲುಗಳಿಂದ ತುಂಬಿದ ಹಿಂದಿನ ಛೋಟಾ ಮಹಾಬಳೇಶ್ವರವು ಇಂದು 
ಸುಂದರ ವಿದ್ಯಾವಾಸವಾಗಿ ನೆಲೆಸಿದ್ದರೆ ಅದಕ್ಕೆ ಡಾ. ಪಾವಟೆಯವರ ಆಡಳಿತ ದಕ್ಷತೆ, 
ಪ್ರಾಧ್ಯಾಪಕತ್ವಕ್ಕೆ, ಅಧಿಕಾರಿ ವರ್ಗಕ್ಕೆ ಅರ್ಹರ ಆಯ್ಕೆಗಳೇ ಕಾರಣ. ಅವರ ಕರ್ತೃತ್ವ, 
ವ್ಯಕ್ತಿತ್ಸದಿಂದಾಗಿಯೇ ಈ ವಿಶ್ವವಿದ್ಯಾಲಯ ಅಖಿಲ ಭಾರತ ಖ್ಯಾತಿ ಸಂಪಾದಿಸಿತು: 
ಅವರಿಗೆ ೧೯೬೬ರಲ್ಲಿ “ ಪದ್ಮಭೂಷಣ " ರಾಷ್ಟ್ರಪ್ರಶಸ್ತಿಯೂ ಸಂದಿತು. ಖ್ಯಾತ 
ಶಿಕ್ಷಣವೇತ್ತರೂ, ಮೇಧಾವಿ ಗಣಿತಶಾಸ್ತ್ರಜ್ಞರೂ ಆಗಿದ್ದ ಅವರು ಆಡಳಿತದಲ್ಲೂ ನುರಿ 
ತವರಾಗಿದ್ದ ರಿಂದಲೇ ೧೯೬೭ರಲ್ಲಿ ಪಂಜಾಬದ ರಾಜ್ಯಪಾಲರಾಗಬೇಕೆಂದು ಆಮಂತ್ರಿತ 
ರಾಗುವ ವಿರಳ ಗೌರವಕ್ಕೂ ಪಾತ್ರರಾದರು. ವಿಶ್ವ ವಿದ್ಯಾಲಯವು ಕಳೆದುಕೊಂಡ ಅವರ 
ಸೇವೆ ರಾಷ್ಟ್ರ ಕಲ್ಯಾಣಕ್ಕೆ ಮೀಸಲಾಯಿತು. ಅಲ್ಲಿಯೂ ನುರಿತ ರಾಜಕಾರಣಿಗಳನ್ನೂ 
ಮೀರಿಸುವ ಚಾಣಾಕ್ಷತೆಯನ್ನು ತೋರಿದ ಅವರು ನಿವೃತ್ತಿಯ ನಂತರ ಬೆಂಗಳೂರಿನಲ್ಲಿ ನೆಲಸಿ 
ರಾಜಕಾರಣದಿಂದ ದೂರವಿದ್ದು ಶಿಕ್ಷಣ, ಸಂಸ್ಕೃತಿ ಪ್ರಯತ್ನಗಳಿಗೆ ಬೆಂಬಲವಾಗಿದ್ದ ರು. 
ಅವರ ನಿಧನದಿಂದಾಗಿ ರಾಷ್ಟ್ರವು ಶ್ರೇಷ್ಠಮಟ್ಟದ ಶಿಕ್ಷಣ ತಜ್ಞನನ್ನೂ, ಕರ್ನಾಟಕವು ಒಬ್ಬ 
ಪ್ರತಿಭಾವಂತ ಯೋಜಕ. ಸಂಘಟಕನನ್ನೂ, ಈ ವಿಶ್ವವಿದ್ಯಾಲಯವು ತಂದೆಯಂತಹ 
ವಾತ್ಸಲ್ಯಪೂರ್ಣ ಮಾರ್ಗದರ್ಶಕನನ್ನೂ ಕಳೆದುಕೊಂಡಂತಾಗಿದೆ. ಈ ವಿಶ್ವವಿದ್ಯಾ 
ಲಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಭಾಗಗಳವರೂ ತಮ್ಮ ಹಾರ್ದಿಕ ಸ್ಮರಣೆ, ಶ್ರದ್ಧಾ ೦ಜಲಿ 
ಗಳನ್ನರ್ಪಿಸುವದರಲ್ಲಿ "ಭಾರತಿ'ಯೂ ಹನಿಗೂಡಿಸುತ್ತಿದೆ, ಧ್ವನಿಗೂಡಿಸುತ್ತಿದೆ. 


೪, 


ಸಾದರ ಸ್ವೀಕಾರ 
ಕೆಂಪು ಕನನಗಳು : 


ಎಸ್‌, ಎಸ್‌. ಹಿರೇಮಠ. ಪ್ರ 
ಜಿಲೆ; ರೂ.೨.೧೦ 


ಇ 
(೧ 
ಡಿ 
& 
08 
la 
ಟು 


ಸಮತಾ ಪ್ರಕಾಶನ, ಹೊಸಪೇಟೆ 


ರ್‌ 
ತ್‌ 


ಕಾಡಿನಲ್ಲಿ ಕೈನಲ್ಯ (ಕಾದಂಬರಿ) : 
ಜಿ, ಎಚ್‌. ಹನ್ನೆರಡುಮಠ, ಪ್ರ: ಶ್ರೀ. ಜ. ಗ.ದ. ಪ್ರ, ಮೆಂಡಳೆ, ಮೂರುಸಾವಿರಮೆಠ, 


ಹುಬ್ಬಳ್ಳಿ, ೧೯೭೮. ಪುಟ ; ೧೮೬, ಬೆಲೆ ; ರೂ. ೬-೦೦ 


ಹೆಗ್ಗಣ (ಕಥಾಸಂಕಲನ) ; 
ವೇ. ನಾ. ಶ್ರೀನಿವಾಸಮೂರ್ತಿ. ಪ್ರ : ಕರ್ನಾಟಕ ಸಂಘ, ಶೇಷಾದ್ರಿಪುರಂ ಕಾಲೇಜು, 
ಬೆಂಗಳೂರು, ೧೯೭೮. ಪುಟ : ೭೪, ಬೆಲೆ : ರೂ. ೬-೦೦ 


ಗ್ರೆಂಥಸಂಪಾದನಾಶಾಸ್ತ್ರ ಪರಿಚಯ : 
ಸೀತಾರಾಮ ಜಾಗೀರದಾರ್‌. ಪ್ರ: ಕನ್ನಡ ಸಾಹಿತ್ಯ ಸಂಘ, ರಂಗಂಪೇಟೆ (ಸುರಪುರ), 
೧೯೭೮. ಪುಟ ; ೨೨೦, ಬೆಲೆ: ರೂ. ೧೨-೦೦ 


ನಾನು ಕಂಡ ಗೆಳೆಯರೆ ಗುಂಪು, ಭಾಗ-೧ (ಶಾಂತಿ-ನಿಕೇತನ) : 
ಶೇ. ಗೋ, ಕುಲಕರ್ಣಿ, ಪ್ರ: ರಾಜಹಂಸ ಪ್ರಕಾಶನ, ರಜತಗಿರಿ ಧಾರವಾಡ-೪. ೧೯೭೮ 
ಪುಟ ; ೨೦೮, ರೂ. ೧೦-೦೦ 


ಜೇನ್‌ ಆಸ್ಟಿನ್‌ (ಸಾಹಿತ್ಯ ವಿಮರ್ಶೆ) : 
ಗೋಪಾಲ ಆಶ್ರಿತ. ಪ್ರ : ಗೃಹಸರಸ್ವತೀ ಗ್ರಂಥಮಾಲೆ, ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು, ೧೯೭೮ ಪೆಟ : ೫೪1 ೬೧೬೨, ಬೆಲೆ: ರೂ ೫-೦೦ 


ಕನ್ನಡ ಅಧ್ಯಯನಸಂಸ್ಥೆ, ಮೈಸೂರು ನಿಶ್ವನಿದ್ಯಾನಿಲಯದ ಪ್ರಕಟನೆಗಳು : 


ದ್ವಿತೀಯ ಭಾಷಾಭೋಧನೆ (ಭಾಷಾ ಎಜ್ಞಾನ) : 
ಬಿ. ಬಿ. ವೀರಭದ್ರಪ್ಪ. ಪುಟ; ೪1೧೮೦, ಬೆಲೆ: ರೂ. ೯-೦೦ 


ಸಂಪ್ರದಾಯದ ಹಾಡುಗಳು (ಸಂಕಲನ) : 
ಸಂ; ಬಿ. ಎಸ್‌. ಸರೋಜ, ಪುಟ: ೪೮೪, ಬೆಲೆ: ರೂ ೨೦-೨೦ 


ಪರ್ವತದೇನ ವಿರಚಿತ ನನ್ನಯ್ಯ ಚಾರಿತ್ರ (ಕಾವ್ಯ ಸಂಪಾದನೆ) : 
ಸಂ : ಮಂಜಪ್ಪ ಶೆಟ್ಟಿ, ಪೆಟ ; x4+111+೩೧೯ ೪೧೧, ಬೆಲೆ ;: ರೂ. ೧೨-೦೦ 


ಸಾದರ ಸ್ವೀಕಾರ ೧೬೧ 


೧೦.  ಪೆರಂಜ್ಯೋತಿಯತಿ ವಿರಚಿತ ಅನುಭವ ಮುಕುರ (ಕಾವ್ಯ ಸಂಪಾದನೆ): 
ಸಂ: ಕೆ. ಅರ್‌, ಶೇಷಗಿರಿ. ಪುಟ : ೨೫೧, ಬೆಲೆ : ರೂ. ೧೦-೦೦ 


ಪತ್ರಿಕೆಗಳು : 
೧. ಕನ್ನಡನುಡಿ 
೨. ಜೀವನ ವಿಕಾಸ 
ಪರಂಜ್ಯೋತಿ 


ಕನ್ನಡಿಗ (ದೀಪಾವಳಿಯ ಸಂಚಿಕೆ) 
KOREAN NEWS 


PE 6013 


ತ. 


೧೦. 


ರ್‌ 


ಈ ಸಂಚಿಕೆಯ ಲೇಖಕರು 


ಶ್ರೀಮತಿ ಶಶಿಕಲಾ ಮೋಳದಿ : 
ಅಧ್ಯಾಪಿಕೆ, ಕನ್ನಡ ವಿಭಾಗ, ಸ್ನಾತಕೋತ್ತರ ಕೇಂದ್ರ, ಕಲಬುರ್ಗಿ- 5. 


ಡಾ. ವಿಲ್ಯಂ ಮಾಡ್ತ : 
ಪ್ರವಾಚಕರು, ಕನ್ನಡ ಅಧ್ಯಯನ ಪೀಠ, ಕ. ವಿ. ವಿ. ಧಾರವಾಡ. 


ಡಾ. ಅ,ಸುಂದರ : 
ಪ್ರವಾಚಕರು, ಪ್ರಾಚೀನ ಭಾರತೀಯ ಇತಿಹಾಸ ಮತ್ತು ಶಾಸನಶಾಸ್ತ್ರವಿಭಾಗ, ಕ. ಎ. ವಿ, 
ಧಾರವಾಡ. 


ಡಾ. ಎಸ್‌. ಆರ್‌. ಗುಂಜಾಳ: 
ಉಪಗ್ರಂಥಾಲಯಾಧಿಕಾರಿ, ಕ. ವಿ. ವಿ. ಧಾರವಾಡ. 


ಶ್ರೀ ಟ. ಎಸ್‌. ಸತ್ಯನಾಥ್‌ ; 
ಕನ್ನಡ ಅಧ್ಯಾಪಕರು, ಆಧುನಿಕ ಭಾರತೀಯ ಭಾಷಾವಿಭಾಗ, ದೆಹಲಿ ವಿಶ್ವವಿದ್ಯಾಲಯ, 
ದೆಹಲಿ-110 007. 


ಶ್ರೀ ರಘುಪತಿ ಕೆಮ್ತೂರು : 
ಕನ್ನಡ ಉಪನ್ಯಾಸಕರು, ಜ್ಯೂನಿಯರ್‌ ಕಾಲೇಜು, ಮಣಿಪಾಲ, ದ. ಕ. 576119 


ಶ್ರೀ ಎಸ್‌, ಪಿ. ಪಾಟೀಲ: 
ಅಧ್ಯಾಪಕರು, ಕನ್ನಡ ಅಧ್ಯಯನ ಪೀಠ, ಕ. ವಿ ವಿ. ಧಾರವಾಡ. 


ಡಾ. ವಿ. ಶಿವಾನಂದ : 
ಸಂಶೋಧನ ಸಹಾಯಕರು, ಕನ್ನಡವಿಭಾಗ, ಮದ್ರಾಸ ವಿಶ್ವವಿದ್ಯಾಲಯ, ಮದ್ರಾಸ-5. 


ಡಾ. ಜೆ. ಎಸ್‌. ಕುಳ್ಳಿ $ 

ಪ್ರವಾಚಕರು, ಕನ್ನಡ ಅಧ್ಯಯನ ಪೀಠ, ಕ. ವಿ. ವಿ, ಧಾರವಾಡ. 

ಡಾ. ನಿ ಆಯ್‌. ಸುಬ್ರಹ್ಮಣ್ಯಂ ; 

ಬ್ಯಾ ಬಾ” ರು, ಭಾಷಾವಿಜ್ಞಾ ನವಿಭಾಗ, ಕೇರಳ ವಿಶ್ವವಿದ್ಯಾಲಯ, ತಿರುವನಂತಪುರ. 


ಶ್ರೀ ಶಂಕರಗೌಡ ಬಿರಾದಾರ : 
ಸಂಶೋಧನ ವಿದ್ಯಾರ್ಥಿ, ಕನ್ನಡವಿಭಾಗ, ಸ್ನಾತಕೋತ್ತರಕೇಂದ್ರ, ಕಲಬುರ್ಗಿ-85. 


ಸಂಚಿಕೆಯ ಲೇಖಕರು ೧೬೩ 


೧೧. 


೧೨. 


೧೩. 


೧೪. 


೧೫. 


ಡಾ. ಟಟ ಆರ್‌. ಭಟ್‌ ; 
ಅಧ್ಯಾಪಕರು, ಹಿಂದೀ ವಿಭಾಗ, ಕ. ವಿ, ವಿ, ಧಾರವಾಡ. 


ಡಾ. ಎಂ. ಎಸ್‌. ಲಕ್ಕೆ 
ಅಧ್ಯಾಪಕರು, ಕನ್ನಡವಿಭಾಗ, ಸ್ನಾತಕೋತ್ತರ ಕೇಂದ್ರ, ಕಲಬುರ್ಗಿ- 5. 


ಡಾ. ಕೆ. ಶ್ರೀಕಂಠಯ್ಯ : 
ಅಧ್ಯಾಪಕರು, 393, ಜಯನಗರ ] ಬ್ಲಾಕ್‌, ಬೆಂಗಳೂರು-11. 


ಶ್ರೀ ಎಸ್‌. ಶಿವಣ್ಣ : 
ಸಂಶೋಧನ ಸಹಾಯಕರು, ಕನ್ನಡ ಅಧ್ಯಯನ ಕೇಂದ್ರ, ಬೆಂ. ವಿ. ವಿ. ಬೆಂಗಳೂರು, 


ಡಾ. ನೀರಣ್ಣ ರಾಜೂರ : 
ಅಧ್ಯಾಪಕರು, ಕನ್ನಡ ಅಧ್ಯಯನಪೀಠ, ಕ, ವಿ, ವಿ, ಧಾರವಾಡ, 


ತ ಲ ಗ es PS 
pS) 
| ಹ್ಗ y K 4 41. ತ 
ಡಾ ಕೆ ದ $ ತೆ ಕ 
ಸ , ಸ್ನ ಸ 
ತ ಇ. ಕ 
| i 
ಆ 
ಗಟ್ಟ 
ಬ | 
ಪ ಇ ಬ 


2A pS 
ಕ್ಷ ಜ್‌ (ಸೆ 


